ಸಮಕಾಲೀನ ಪರಿಸರದ ವಿವಿಧಚಂತನೆಗಳಿಗೆ 


ಭಾರತವು ಪ್ಲಾಸ್ಟಿಕ್‌ ಉತ್ಪನ್ನಗಳನ್ನು ಬಳಸುವುದರಲ್ಲಿ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ 
ಒಂದಾಗಿದೆ. ಪ್ಲಾಸ್ಟಿಕ್‌ ಮಾನವನು ಸೃಷ್ಟಿಸಿಕೊಂಡಿರುವ ಒಂದು ಕೃತಕ ವಸ್ತು. ಇದು 
, ಮಣ್ಣಲ್ಲಿ ಕೊಳೆಯದೆ, ನೀರಿನಲ್ಲಿ ಕರಗದೆ ಪರಿಸರಕ್ಕೆ ಹಾನಿಯುಂಟು ಮಾಡುತ್ತದೆ. 
ನಮ್ಮನ್ನು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಿಕೊಳ್ಳಲು ಪ್ಲಾಸ್ಟಿಕ್‌ ಬಳಕೆಯನ್ನು ಆದಷ್ಟೂ 
ಕಡಿಮೆ ಮಾಡುವುದು ಅತ್ಯವಶ್ಯಕವಾಗಿದೆ. ಪುನರ್‌ ಬಳಕೆಯ ಪ್ಲಾಸ್ಟಿಕ್‌ ಹಾಳೆ / ಚೀಲ / 
ಪರಿಸರ ವಿನಾಶಕ ಡಬ್ಬಿಯಲ್ಲಿ ಆಹಾರ ಪದಾರ್ಥಗಳನ್ನು ಪ್ಯಾಕ್‌ ಮಾಡುವುದು ಮತ್ತು ೨೦ 
ಮೈಕ್ರಾನ್‌ಗಳಿಗಿಂತ ತೆಳುವಾದ ಪರಿಶುದ್ಧ / ಪುನರ್‌ ಬಳಕೆ ಪ್ಲಾಸ್ಟಿಕ್‌ ಕೈಚೀಲ 
ಉತ್ಪಾದನೆಯನ್ನು ಕಾನೂನಿನನುಸಾರ ಈಗಾಗಲೇ ನಿಷೇಧಿಸಲ್ಪಟ್ಟಿದೆ. 


ಪ್ಲಾಸ್ಟಿಕ್‌ನಿಂದೊದಗುವ ಅಪಾಯಗಳೆಂದರೆ 


ಇದನ್ನು ಸುಟ್ಟಾಗ ಹೊರಬರುವ ವಿಷಾನಿಲಗಳು ವಾತಾವರಣ ಸೇರಿ ವಾಯು ಮಾಲಿನ್ಯ ಉಂಟು ಮಾಡುತ್ತದೆ. 
ಇದು ಮಣ್ಣಲ್ಲಿ ಸೇರಿಕೊಂಡು ನೀರು ಇಂಗಲು ಅಡ್ಡಿ ಮಾಡಿ ಕೆರೆ ಬಾವಿಗಳಿಗೆ ಬರುವ ನೀರನ್ನು ತಡೆಯುತ್ತದೆ. 
ಇದು ಇರುವ ಮಣ್ಣಿನಲ್ಲಿ ಎರೆಹುಳುಗಳು ಬೆಳೆಯದೆ, ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ. 

ಇದು ಸಸ್ಯಗಳ ಬೇರುಗಳು ಮಣ್ಣಿನಲ್ಲಿ ಪಸರಿಸಲು ಅಡ್ಡಿ ಮಾಡುತ್ತದೆ. 

ಇದು ಹುಲ್ಲು ಮೇವಿನ ಜೊತೆ ಬೆರೆತಲ್ಲಿ ದನಕರು ಮತ್ತು ಇನ್ನಿತರ ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತದೆ. 


ಇದರ ವಸ್ತುಗಳು ಚರಂಡಿಗಳಲ್ಲಿ ಸೇರಿ ನೀರಿನ ಸರಾಗ ಹರಿಯುವಿಕೆಗೆ ಅಡ್ಡಿಯುಂಟು ಮಾಡುವುದರಲ್ಲಿದೆ 
ಹಲವಾರು ಕಾಯಿಲೆಗಳು ಹರಡಲು ಕಾರಣವಾಗುತ್ತದೆ. 

ಈ ಕೆಳಕಂಡ ಕೆಲವು ಸರಳ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಪ್ಲಾಸ್ಟಿಕ್‌ ಬಳಕೆಯನ್ನು ಆದಷ್ಟೂ ಕಡಿಮೆ 
ಮಾಡಬಹುದು: 


೧. ಪ್ಲಾಸ್ಟಿಕ್‌ ಉತ್ಪನ್ನಗಳ ಬದಲಿಗೆ ಬಟ್ಟೆ/ಕಾಗದದಿಂದ ತಯಾರಿಸಿದ ಉತ್ಪನ್ನಗಳನ್ನು ಪರ್ಯಾಯವಾಗಿ ಬಳಸಿದರೆ ಪ್ಲಾಸ್ಟಿಕ್‌ 
ಬಳಕೆಯನ್ನು ಹಂತಹಂತವಾಗಿ ಸಂಪೂರ್ಣವಾಗಿ ಬಿಡಬಹುದು. 


೨. ಪ್ಲಾಸ್ಟಿಕ್‌ ವ್ಯರ್ಥ ಪದಾರ್ಥಗಳನ್ನು ಸುಲಭವಾಗಿ ಕರಗುವ ಪದಾರ್ಥಗಳಿಂದ ಬೇರ್ಪಡಿಸಿ ಅವುಗಳನ್ನು ಸಾರ್ವಜನಿಕ 
ಸ್ಥಳಗಳಲ್ಲಿ ಬಿಸಾಡುವುದರ ಬದಲಿಗೆ ನಿಗದಿತ ಸ್ಥಳಗಳಲ್ಲಿ ವಿಲೇವಾರಿ ಮಾಡಿ. 


೩. ಹೋಟೆಲ್‌ ಉದ್ಯಮ ಹಾಗೂ ಆಹಾರ ಪದಾರ್ಥಗಳಲ್ಲಿ ಉತ್ಪಾದಕರು / ಮಾರಾಟಗಾರರು ಪ್ಲಾಸ್ಟಿಕ್‌ ಬಳಸುವುದನ್ನು 
ಸಂಪೂರ್ಣವಾಗಿ ತಡೆಯಲು ಒತ್ತಾಯಿಸಬೇಕು. 


ಸಾರ್ವಜನಿಕ ಹಿತದೃಷ್ಟಿಯ ಪ್ರಕಟಣೆ : 


ಮೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 


| ವಾಗ 6, 7, 8 ಮತ್ತು 9 ನೇ ಮಹಡಿಗಳು, ನೇತಾಜಿ ಸುಭಾಷ್‌ ಚಂದ್ರ ಭೋಸ್‌ ಕಟ್ಟಡ 
ಫಾ (ಜನೋಪಯೋಗಿ ಕಟ್ಟಡ) ಮಹಾತ್ಮಾ ಗಾಂಧಿ ರಸ್ತೆ ಬೆಂಗಳೂರು - 560 001, 


RII ಪೋನ್‌: 5586256, ಫ್ಯಾಕ್ಸ್‌ : 9080-5586321 ಗ್ರಾಮ್ಸ್‌ : ಜಲರಕ್ಷಾ 


ದರ್‌ ತಿ ( ೨ ೧ ೧ © ಇ 
ಎಸ್‌. ಪ್ರೀತಿ, "ಕಾವಿಮನೆ' ಅಣ್ಣಯ್ಯರೆಡ್ಡಿ ಬಡಾವಣೆ, ಜೆ.ಪಿ.ನಗರ ೬ನೇ ಹಂತ, ಬೆಂಗಳೂರು - ೫೬೦ ೦೭೮. 


:ರೂ. ೧,೫೦೦.೦೦ 


:ರೂ. ೫,೦೦೦.೦೦ 


ಸಿ ಅಪಿ ಲನ ಘಾ ಕಳಾ ಭಾಳ್‌ 
ತಾ ಸ್ಥಾ ಫಾಧೆ ಲಾ ಕಾಮ್ಮ ಎ 
ಆಜೀ ಊ.ು ಓಟು ಒ/ಓ ಲ (ಲ ಓಘ) ಬಜಿ ಅ 


: ಪೋಷಕರ ಹೆಸರು ಮತ್ತು ವಿಳಾಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಲಾಗುವುದು. 


ಸಮಕಾಲೀನ ಪರಿಸರದ ವಿವಿಧ ಚಿಂತನೆಗಳಿಗೆ 


ಸರಿದ ಮ್ರು 


(ಮೂರು ತಿಂಗಳಿಗೊಮ್ಮೆ ಬರುವ ಪರಿಸರ ಪತ್ರಿಕೆ) 


ಸಂಪುಟ : 1, ಜನವರಿ, ಫೆಬ್ರವರಿ, ಮಾರ್ಚ್‌ 2003 ಸಂಚಿಕೆ :2 


ಅರ್ಪಣ : 
ಡಾ|। ಬಿ.ಪಿ. ರಾಧಾಕೃಷ್ಣ 
ಹಿರಿಯ ಭೂವಿಜ್ಞಾನಿ ಮತ್ತು ಗಂಭೀರ ಪರಿಸರಚಿಂತಕರು ಹಾಗೂ ಲೇಖಕರು 
ರಾಜೇಂದ್ರಸಿಂಗ್‌ 


ಇಂದು ಭಾರತದಲ್ಲಿ ಅಂತರ್ಜಲದ ಸಮಸ್ಯೆ ಕುರಿತು ಗಾಢವಾಗಿ ಚಿಂತಿಸುತ್ತಿರುವಂಥವರು ಮತ್ತು ನೀರಿನ ಸಮಸ್ಯೆಯ 
ನಿವಾರಣೆಗೆ ಪಾರಂಪರಿಕ ಮಾದರಿಗಳಿಗೆ ಜೀವ ನೀಡುತ್ತಿರುವ, ಮ್ಯಾಗ್ಸೆಸ್ಸೇ ಪ್ರಶಸ್ತಿ ವಿಜೇತರು 


ಶ್ರೀಪಡ್ರೆ 
"ನೀರಿನ ಸಮಸ್ಯ 'ಕುರಿತು ಚರ್ಚಿಸುವಾಗ "ಶ್ರೀಪಡ್ರೆ'ಯವರ ಹೆಸರನ್ನು ಬಿಟ್ಟು ಚರ್ಚಿಸಲಾಗುವದಿಲ್ಲ. 


ಅಷ್ಟರಮಟ್ಟಿಗೆ ಆ ವಿಷಯದಲ್ಲಿ ತಜ್ಞರಾಗಿ ದುಡಿದಿರುವಂಥವರು. ಇವರು' ಅಡಿಕೆ ಪತ್ರಿಕೆ'ಯ ಸಂಪಾದಕರಾಗಿ 
ಮಾಡಿರುವ ಕೆಲಸವನ್ನು ನಾವು ಮರೆಯುವಂತಿಲ್ಲ. 


ಸಂಪಾದಕರು : 
ಶೂದ್ರ ಶ್ರೀನಿವಾಸ್‌ 


ಸಹಾಯಕ ಸಂಪಾದಕರು : 
ಸಿ. ಯತಿರಾಜು 


ಸಲಹೆ : 
ಎ.ಎನ್‌. ಯಲ್ಲಪ್ಪರೆಡ್ಡಿ ಅ ಡಿ.ಕೆ. ಚೌಟಾ $ ನಾಗೇಶ್‌ ಹೆಗಡೆ ಅ ಸುಹಾಸ್‌ ವೈ.ಎಂ.ಸಿ.ಎ. ಈ ಡಾ| ಕೆ. ಮರುಳಸಿದ್ದಪ್ಪ 
ಅ ಎ. ಜಗನ್ನಾಥ್‌ ೪ ಕೆ.ಜಿ. ಶಾಂತಾರಾಂ 9 ರಂಜಾನ್‌ ದರ್ಗ ಈ ಪ್ರೊ. ಸೋಮಶೇಖರ ರೆಡ್ಡಿ 


ಸಹಕಾರ : 
ಸ್‌. ಮಂಜುನಾಥ ರೆಡ್ಡಿ, ಡಾ|| ಡಿ. ಹೆಚ್‌. ಗೌಡ, ಎನ್‌. ಪ್ರಭಾಕರರೆಡ್ಡಿ, ಕೆ. ವಾಸುದೇವರೆಡ್ಡಿ, ಹುಳಿಮಾವು ಲೋಕೇಶ್‌ 


ನೆಲದ ಮಾತು 1 


lo 


( 


೯೯ 


೧೦. 


ಕಬ 


ಇಸ 


(೦೦ 


೬ರ, 


ಬರ-ಮಳೆ ನೀರಿನ ಸಂಗ್ರಹವೊಂದೇ ಪರಿಹಾರ 


ನದಿಗಳ ಜೋಡಣೆ - ನೀರಿನ ಸಮಸ್ಯ .... 


ಶ್ರೀಪಡ್ರೆಯವರ ಸಂದರ್ಶನ 


ಬೊಗಸೆ ಒಡ್ಡೋಣ ಮಳ ಹನಿಗೆ 

ನದಿಗಳ ಜಾಲ ಜೋಡಣೆ 

ನದಿಗಳ ಜೋಡಣೆ - ಒಟ್ಟು ಪರಿಸರದ ಅವ್ಯವಸ್ಥೆ 
ಶಿವಪುರದ ರೈತರು ನದಿಯನ್ನೇ ನಿಲ್ಲಿಸಿದರು 


ವಿವಾದದ ಕರಿನರಳಿನತ್ತ ತಿರುಗುವಳ ನೇತ್ರಾವತಿ? 


ನಮ್ಮ ಕೆರೆಗಳ ನಿರ್ವಹಣೆ 


ಕಾವೇರಿ ಜಲವಿವಾದ ಹಾಗೂ ಗಂಗಾ ಕಾವೇರಿ ಮಹಾಜಲ 


- ಅನಿಲ್‌ ಅಗರ್‌ವಾಲ್‌ 


- ಡಾ।। ಚಂದ್ರಶೇಖರ ಚೌಟ ಮತ್ತು 


ಹರ್ಷದ್‌ 


-ಕೆ.ಆರ್‌ ಮಂಗಳ 


- ಪ್ರೊ. ಸೋಮಶೇಖರ ರೆಡ್ಡಿ 


-ಜಿ.ಎನ್‌. ನಾಗರಾಜ್‌ 


-ವಿ. ಜಗನ್ನಾಥ 


೮-೧೬ 


೨೨-೩೦ 


೩೧-೪೦ 


೪೧-೪೩ 


ಅಭ 


೪೮-೪೯ 


೫೦-೫೩ 


೫೪-೫೬ 


೫೭ 


೫೮-೫೯ 


೫೯-೬೦ 


ನೆಲದ ಮಾತು 


ಜಾಸ್‌ ಇತ 2 ಎಂಗ ರಜ ಅಗಾ nam ರುಹ ಹರಿ ಯದೆ ಗಿಎ್‌ 
ಊರಿಗಿ ರಟ ಊಟ NVI WV ಬಂಡೆ, ಈ ಗನೀ ಆ ದ ಅನಾ ನಾಧಿಪ ಬ ಯಿ 
ಣಾ 


pe 
ಕೋ 


ನೆಲದ ಮಾತು 


— 
೨೦೫ 


ನೆಲದ ಮಾತು ನಿಮ್ಮೊ ಡನೆ 


ಆ 


"ನೀರು' ಇಂದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹಚ್ಚು 
ಆವರಿಸಿಕೊಳ್ಳುತ್ತಿರುವ ಸಮಸ್ಯೆ. ಅದನ್ನು ನಿವಾರಣೆ ಮಾಡುವ 
ಸರಳ ಮಾದರಿಗಳಿಗೆ ಹೋಗು ತ್ತಿಲ್ಲ. ಎಲ್ಲವನ್ನು ನೂರಾರು, 
ಸಾವಿರಾರು ಕೋಟಿ ರೂ.ಗಳ ಯೋಜನೆಗಳ ಮೂಲಕವೆ 
ನೋಡಲು ಹೋಗುತ್ತಿದ್ದೇವೆ. ಸಮಸ್ಯೆಗೆ ಸಂಬಂಧಪಟ್ಟ 
ತಜ್ಞರನ್ನೆಲ್ಲ ಹೊರಗಿಟ್ಟು "ಗುಸುಗುಸು' ಮಾತುಕತೆಯಲ್ಲಿ ಯೋ 
ಯೋಜನೆಗಳ ಹಣಕಾಸನ್ನು ಹಂಚಿಕೊಳ್ಳುವ 
ಮನಸ್ಸಿತಿಯಲ್ಲಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ 
ರೂಪುಗೊಂಡು ಪ್ರತಿಯೊಂದು ಕಾರ್ಯವೂ ಬ್‌ 
ಎಂದು ಯೋಚಿಸುತ್ತಿಲ್ಲ. ಇದರ ಜೊತೆಗೆ ಪ್ರಕೃತಿದತ್ತವಾ 
ನಮಗೆ ದೊರಕುತ್ತಿರುವ "ಜಲಸಮೃದ್ಧಿ'ಯನ್ನು ಬರಡು 
ಮಾಡಲು ಸಿದ್ಧರಾಗಿರುತ್ತೇವೆ. ಈ ಕಾರಣಕ್ಕಾಗಿಯೇ ಎಲ್ಲ 
ಪ್ರದೇಶಗಳಲ್ಲಿ "ಮನುಷ್ಯ ಸೃಷ್ಟಿಸುವ ಬರ' ಎಂಬ ಆರೋಪವನ್ನು 
ನಾವೇಬರೆದು ಮುಂದಿಟ್ಟುಕೊಳ್ಳುತ್ತೇವೆ. ಇದಕ್ಕೆ ಮುಖ್ಯಕಾರಣ, 
ನಮ್ಮ ಸಮುದಾಯದಲ್ಲಿ ಆವರಿಸಿಕೊಂಡಿರುವ ಹ ಮತ್ತು 
ಭ್ರಷ್ಟತೆ. ಮೊನ್ನೆಮೊನ್ನೆಯವರೆವಿಗೂ "ಭ್ರಷ್ಟಾಚಾರ'ದ ಬಗ್ಗೆ 
ಮಾತಾಡುವ ದೊಡ್ಡ ದೊಡ್ಡ ಕೂಗುಗಳ ರಾವತ್‌ ಊಟ, 
ಆದರೆ ಇಂದು ಆ ಧ್ವನಿಗಳು ಕ್ಷೀಣಗೊಂಡಿವೆ. ಜೇಬುಗಳ್ಳರಿಗಿಂತ 
ಹಚ್ಚಾಗಿ ಖಜಾನೆಗಳ್ಳರೇ ಜಾಸಿ ಿಯಾಗಿದ್ದಾರೆ. ಹಾಗೆ ಹೇಳುವಾಗ 
ಒಟ್ಟು ವ್ಯವಸ್ಥೆ ಕುರಿತು ಸಿನಿಕರಾಗಿದ್ದೇವೆ ಎಂಬ ಅಭಿಪ್ರಾಯ 
ಬರಲು ಸಾಧ್ಯವಿದೆ. 

ಈ ಸಂಚಿಕೆಯನ್ನು ಪೂರ್ಣವಾಗಿ ನೀರಿನ ಸಮಸ್ಯ ಬಗ್ಗೆಯೇ 
ಕೇಂದ್ರೀಕರಿಸಿದ್ದೇವೆ. ಹಾಗೆಯೇ ನದಿ ಜೋಡಣೆಗಳಿಂದ ನೀರಿನ 
ಸಮಸ್ಯೆ ಪರಿಹಾರವಾಗಿಬಿಡುತ್ತದೆ ಎಂದು ಯೋಚಿಸುವ 
ಡ್‌ ಕ ಮತ್ತು ರಾಜಕಾರಣಿಗಳೂ ಇದ್ದಾರೆ. ಅವರು 
ಓದಲೇಬೇಕಾದ ಒಂದಷ್ಟು ಅಂಕಿ ಅಂಶಗಳನ್ನೊಳಗೊಂಡ 
ಲೇಖನಗಳೂ ಇವೆ. 

"ನೆಲದ ಮಾತು' ಬರಲು ಸಹಕರಿಸುತ್ತಿರುವ ಎಲ್ಲರಿಗೂ 
ಯಣಿಯಾಗಿದ್ದೇವೆ. 


ಬರ : ಮಳೆ ನೀರಿನ ಸಂಗ್ರಹವೊಂದೇ ಪರಿಹಾರ 


ಮಳೆ ನೀರಿನ ಸಂಗ್ರಹ ಮಾಡುವುದು ಅತ್ಯಂತ ಮಹತ್ವದ 
ವಿಷಯವಾಗಿರುವುದೇಕೆ? ಮಳೆ ನೀರು ನಿರುಪಯೋಗಿಯಾಗಿ 
ಹರಿದು ಹೋಗುವುದನ್ನು ತಡೆದು ಅದನ್ನು 
ಜನೋಪಯೋಗಿಯನ್ನಾಗಿ ಬಳಸಬಹುದೆಂಬ ಏಕೈಕ ಹಾಗು ಅತ್ಯಂತ 
ಮಹತ್ವದ ಕಾರಣಕ್ಕಾಗಿ. ಭಾರತದ ಅತ್ಯಂತ ಕಡಿಮೆ ಮಳ ಬೀಳುವ 
ಜಿಲ್ಲೆ ರಾಜಸ್ತಾನದ ಬಾಡಮೇರದಲ್ಲಿ ತಮಗೆ ಒಂದು ಹೆಕ್ಟೇರ್‌ 
ಭೂಮಿ ಇದೆ ಎಂದು ಭಾವಿಸಿ. ಅಲ್ಲಿ ಪ್ರತಿ ವರ್ಷ ಸರಾಸರಿ ೧೦೦ 
ಎಂ.ಎಂ. ಮಳೆಯಾಗುತ್ತದೆ. ಅಂದರೆ ನಿಮಗೆ ಅಲ್ಲಿ ಪ್ರತಿ ವರ್ಷ 
೧೦ ಲಕ್ಷ ಲೀಟರ್‌ ನೀರು ದೊರೆಯುತ್ತಿದೆ. ನೀವು ನಿತ್ಯ ಕುಡಿಯಲು 
ಹಾಗು ಬಳಕೆಗೆ ೧೫ ಲೀಟರ್‌ ನೀರು ಬಳಸಿದರೆ ಅದು ೧೮೨ ಜನರ 
ಅವಶ್ಯಕತೆ ಈಡೇರಿಸುತ್ತದೆ. ನೀವು ಎಲ್ಲ ೧೦ ಲಕ್ಷ ಲೀಟರ್‌ ನೀರು 
ಸಂಗ್ರಹಿಸಲು ಸಫಲರಾಗದಿದ್ದರೂ ೫ ಲಕ್ಷ ಲೀಟರ್‌ ನೀರು 
ಸಂಗ್ರಹಿಸಬಹುದು. ಈ ಸಾಮಾನ್ಯ ತತ್ವ ಆಧರಿಸಿ ನೀರು ಸಂಗ್ರಹ 


# 


ಭಾ ೧ಬಿ ಜು Py 
wei AT ಬ್ರಾ 


ಚಿಂತಕ ಜಿ.ಕೆ. ಜಮಾದಾರ್‌ ಅವರು ಅನುವಾದಿಸಿದಾರೆ. 
ಎ 


ವರ "ಡೌನ್‌ ಟು ಅರ್ಥ್‌' ಪತ್ರಿಕೆ ಈಗಲೂ ನಾವೆಲ್ಲ ಓದಬೇಕಾದ ಪತ್ರಿಕೆ 
ಲ ಸಂಚಿಕೆಯಲ್ಲಿ ಅಗರ್‌ವಾಲ್‌ರ ಬಗ್ಗೆ ನಾಗೇಶ್‌ ಹೆಗಡೆಯವರ ಅಪೂರ್ವ ಲೇಖನವಿದೆ. ಪ್ರಸ್ತುತ ಲೇಖನವನ್ನು ಪರಿಸರ 


-ಅನಿಲ ಅಗರವಾಲ 


ಮಾಡಿಯೇ ಮರುಭೂಮಿಯಲ್ಲಿ ಜನ ಜೀವಿಸುತ್ತಾರೆ. 


ಪೂರ್ವ ಭಾರತದಲ್ಲಿ ಸಾಮಾನ್ಯವಾಗಿ ಪ್ರತಿವರ್ಷ ೨೦೦೦ 
ಎಂ.ಎಂ. ಮಳೆಯಾಗುತ್ತದೆ. ೧೦ ಲಕ್ಷ ಲೀಟರ್‌ ನೀರು ಸಂಗ್ರಹಿಸಲು 
ಇಲ್ಲಿ ಕೇವಲ ೫೦ ಚದರ ಮೀಟರ್‌ ಭೂಮಿ ಸಾಕಾಗುತ್ತದೆ. ಎಲ್ಲಿ 
ಮಳೆ ಕಡಿಮೆಯಾಗುತ್ತದೆಯೋ ಅಲ್ಲಿ ಜನಸಾಂದ್ರತೆ ಕಡಿಮೆ ಹಾಗು 
ತಲಾವಾರು ಭೂಮಿಯ ಪ್ರಮಾಣ ಅಧಿಕ. ಎಲ್ಲಿ ಅಧಿಕ 
ಮಳೆಯಾಗುವುದೋ ಆ ಪ್ರದೇಶದಲ್ಲಿ ಜನಸಾಂದ್ರತೆ ಅಧಿಕ ಹಾಗು 
ತಲಾವಾರು ಭೂಮಿಯ ಪ್ರಮಾಣ ಕಡಿಮೆ. ರಾಜಸ್ತಾನದ 
ಬಾಡಮೇರ ಪಶ್ಚಿಮ ಬಂಗಾಳದ ೨೪ ಪರಗಣ ಜಿಲ್ಲೆ ಇದಕ್ಕೆ ಉತ್ತಮ 
ನಿದರ್ಶನಗಳಾಗಿವೆ. 


ಕರ್ನಾಟಕ, ಆಂದ್ರಪ್ರದೇಶ, ಮಧ್ಯಪ್ರದೇಶ ಹಾಗು 
ಒರಿಸ್ಸಾದಂತಹ ರಾಜ್ಯಗಳಲ್ಲಿ ಈಗಲೂ ವಾರ್ಷಿಕ ಮಳೆಯ ಪ್ರಮಾಣ 
೫೦೦ ಎಂ.ಎಂ.ಗಿಂತ ಅಧಿಕವಾಗಿದೆ. ಬರದಿಂದ ಅತ್ಯಧಿಕ 
ಪ್ರಭಾವಿಕವಾಗಿರುವ ಸೌರಾಷ್ಟ್ರ ಹಾಗು ಕಚ್ಛ್‌ ಪ್ರದೇಶದಲ್ಲಿ ಸರಾಸರಿ 
೫೭೮ ಎಂ.ಎಂ. ಮಳೆಯಾಗಿದೆ. ಕಳೆದ ವರ್ಷ ಈ ಪ್ರದೇಶದಲ್ಲಿ 
ಭೀಕರ ಕ್ಷಾಮ ಆದರೂ ಅಲ್ಲಿ ೨೦೦ ಎಂ.ಎಂ. ಮಳೆಯಾಗಿದೆ. ಆದರೆ 
ಜನ ಈ ಮಳೆ ನೀರನ್ನು ಸಂಗ್ರಹಿಸಲಿಲ್ಲ. ಅದನ್ನು ಹರಿದು ಹೋಗಲು 
ಬಿಟ್ಟರು. 


ಎಷ್ಟು ಮಳೆಯಾಗುವುದೆಂಬುದು ಮುಖ್ಯವಲ್ಲ. ಮಳೆಯಾದ 
ಎಷ್ಟು ನೀರು ಸಂಗ್ರಹಿಸಲಾಗಿದೆ ಎಂಬುದು ಮುಖ್ಯ. ನಾವು ಮಳೆ 
ನೀರು ಸಂಗ್ರಹಿಸದಿದ್ದರೆ ಮಳೆ ಆದರೂ ಸಹ ನೀರಿನ ಅಭಾವ 
ಎದುರಿಸಬೇಕಾಗುವುದು. ರಾಷ್ಟ್ರದಲ್ಲಿಯೇ ಅತ್ಯಧಿಕ ಮಳೆಯಾಗುವ 
(೧೦ ಸಾವಿರ ಎಂ.ಎಂ.) ಚಿರಾಪುಂಜಿಯಲ್ಲಿ ಸಹ ಕುಡಿಯುವ ನೀರಿನ 
ಸಮಸ್ಯೆ ಇದೆ. 


ಮಳೆ ನೀರು ಹರಿದುಹೋಗಲು ಬಿಡದೆ ಅದನ್ನು ಸಂಗ್ರಹ 
ಮಾಡಿದರೆ ಭಾರತದ ಯಾವ ಹಳ್ಳಿಯೂ ಕುಡಿಯುವ ನೀರಿನ 
ತೊಂದರೆ ಅನುಭವಿಸಲಾರದು. 


ಅಂಕಿ-ಅಂಶಗಳ ಪ್ರಕಾರ ಭಾರತದಲ್ಲಿ ಒಟ್ಟು ಸರಾಸರಿ ೧೧೭೦ 
ಎಂ.ಎಂ. ಮಳೆ ಆಗುತ್ತಿದೆ. ನಮ್ಮ ದೇಶದ ಪಶ್ಚಿಮದ 


ಸಂ. 


ನೆಲದ ಮಾತು 


ಮರುಭೂಮಿಯಲ್ಲಿ ಸರಾಸರಿ ೧೦೦ ಎಂ.ಎಂ. ದಿಂದ ಪೂರ್ವದ 
ಗುಡ್ಡಗಾಡು ಪ್ರದೇಶದಲ್ಲಿಯಾಗುವ ೧೫ ಸಾವಿರ ಎಂ.ಎಂ. ಮಳೆ 
ಗಣನೆಗೆ ತೆಗೆದುಕೊಂಡದ್ದಾಗಿದೆ. 


ದೇಶದ ಶೇಕಡ ೧೨ರಷ್ಟು ಪ್ರದೆಶದಲ್ಲಿ ವಾರ್ಷಿಕ ೬೧೦ 
ಎಂ.ಎಂ.ಗಿಂತ ಕಡಿಮೆ ಮಳೆಯಾಗುತ್ತಿದೆ. ಶೇಕಡ ೮ ರಷ್ಟು ಮಳೆ 
ವರ್ಷದ ೧೫ ದಿನಗಳಲ್ಲಿ ವರ್ಷದ ೮೭೬೦ ತಾಸುಗಳ ಪೈಕಿ ೧೦೦ 
ತಾಸಿನಲ್ಲಿ ಆಗುತ್ತದೆ. ದೇಶದ ಪಶ್ಚಿಮದ ಮರುಭೂಮಿ ಪ್ರದೇಶದಲ್ಲಿ 
ವರ್ಷದಲ್ಲಿ ೫ ದಿನ ಮಳೆಯಾದರೆ ಪೂರ್ವದಲ್ಲಿ ೧೫೦ ದಿನ 
ಮಳೆಯಾಗುತ್ತದೆ. ಅದಕ್ಕಾಗಿ ಕೆಲವೇ ತಾಸುಗಳಲ್ಲಿ ಆಗುವ ಈ ಮಳೆ 
ನೀರನ್ನು ಸಂಗ್ರಹಿಸುವುದು ಅತ್ಯಂತ ಮಹತ್ವದ್ದಾಗಿರುತ್ತದೆ. 


ನಮ್ಮ ಪೂರ್ವಜರು ಮಳ ನೀರು ಸಂಗ್ರಹಿಸುವಲ್ಲಿ ಪ್ರಾವಿಣ್ಯತೆ 
ಪಡೆದಿದ್ದರು. ಮನೆ ಮೇಲೆ ಬೀಳುವ, ಅಂಗಳದಲ್ಲಿ ಬೀಳುವ ಮಳೆ 
ನೀರನ್ನು ಸಂಗ್ರಹಿಸಲು "ಟಾಂಕೆ' ಕಟ್ಟುತ್ತಿದ್ದರು. ಸಾರ್ವಜನಿಕ 
ಪ್ರದೇಶದಲ್ಲಿ ಬೀಳುವ 
ಮಳೆ ನೀರನ್ನು 
ಕೃತ್ರಿಮ ಬಾವಿ 
(ಗುಂಡಿ)ಗಳಲ್ಲಿ 
ಸಂಗ್ರಹಿಸುತ್ತಿದ್ದರು. 
ಇನ್ನೂ ಹಚ್ಚಿನ ಮಳೆ 
ನೀರನ್ನು ಜೋಹಡ 
ಕರ-ಕಟ್ಟೆಗಳಲ್ಲಿ 
ಸಂಗ್ರಹಿಸುತ್ತಿದ್ದರು. 


ಭಾರತದಲ್ಲಿ 
ಒಟ್ಟು ಸರಾಸರಿ 
೧೧೭೦ ಎಂ.ಎಂ. 
ಮಳೆಯಾಗುತ್ತಿದೆ. 
ಇದರಲ್ಲಿ ನಾವು ಕನಿಷ್ಠ 
ಅರ್ಧದಷ್ಟು ನೀರನ್ನಾದರೂ ಸಂಗ್ರಹಿಸಲು ಸಾಧ್ಯವಾದರೆ ನಮ್ಮ 
ಗ್ರಾಮೀಣ ಪ್ರದೇಶದ ಎಲ್ಲ ಹಳ್ಳಿಗಳಲ್ಲಿ ಕುಡಿಯಲು ಹಾಗು ಬಳಕೆಗೆ 
ನೀರಿನ ಕೊರತೆ ಉಂಟಾಗದು. ಪ್ರತಿ ಹಳ್ಳಿಯಲ್ಲಿಯ ೧.೧೨ ಹೆಕ್ಟೇರ್‌ 
ಅಂದರೆ ಸುಮಾರು ಎರಡು ಎಕರೆಯಷ್ಟು ಭೂಮಿಯಲ್ಲಿ ನೀರು 
ಸಂಗ್ರಹಿಸಿದರೆ ಸಾಕು. ಬರಗಾಲ ಅಕಾಲ ಮಳೆ 
ಗಮನದಲ್ಲಿರಿಸಿಕೊಂಡು ೧೨ ಹೆಕ್ಟೇರ್‌ ಬದಲು ೨೨೫ ಹೆಕ್ಟೇರ್‌ 
ಭೂಮಿಯಲ್ಲಿ ಬಿದ್ದ ನೀರಿನ ಸಂಗ್ರಹ ಮಾಡುವುದು 
ವ್ಯವಹಾರಿಕವೆನಿಸುವುದು. 


ಅರುಣಾಚಲ ಪ್ರದೇಶದಂತಹ ರಾಜ್ಯ ಗಳಲ್ಲಿ ಗ್ರಾಮಗಳ 
ಜನವಸತಿ ಸರಾಸರಿ ೨೩೬. ಇಂತಹ ಹಳ್ಳಿಗಳಲ್ಲಿ ೦.೧೦ ಹೆಕ್ಟೇರ್‌ 


ಭೂಮಿಯಲ್ಲಿ ಬೀಳುವ ನೀರಿನ ಸಂಗ್ರಹ ಮಾಡಿದರೆ ಸಾಕು. 
ದೊಡ್ಡಗ್ರಾಮ ಮಳೆ ಕಡಿಮೆ ಅದರಲ್ಲಿ ನೀರು ಸಂಗ್ರಹ ಮಾಡಿದರೆ 
ಸಾಕು. ಎಲ್ಲಿ ಗ್ರಾಮದ ಜನಸಂಖ್ಯೆ ಸಣ್ಣದೋ, ಎಲ್ಲಿ ಮಳೆ ಅಧಿಕವೋ 
ಅಲ್ಲಿ ಕಡಿಮೆ ಪ್ರದೇಶದಲ್ಲಿ ನೀರು ಸಂಗ್ರಹ ಮಾಡಬಹುದಾಗಿದೆ. 
ಹಚ್ಚು ನೀರು ಸಂಗ್ರಹಿಸುವುದು ಸಾಧ್ಯವಾದರೆ ಅದನ್ನು ಕೃಷಿಗೆ 
ಬಳಸಬಹುದಾಗಿದೆ. 


ನಮ್ಮ ದೇಶದಲ್ಲಿ ಒಟ್ಟು ೩೦ ಕೋಟಿ ಹೆಕ್ಟೇರ್‌ ಭೂಮಿ ಇದೆ. 
ಅರಣ್ಯ, ಬೆಟ್ಟಗುಡ್ಡ ಕೃಷಿಯೋಗ್ಯವಲ್ಲದ ಭೂಮಿ ಬಿಟ್ಟರೆ ೨೦ ಕೋಟಿ 
ಹೆಕ್ಟೇರ್‌ ಭೂಮಿ ಕೃಷಿ ಯೋಗ್ಯವಿದೆ ಅಂದರೆ ಪ್ರತಿ ಗ್ರಾಮಕ್ಕೆ ಸರಾಸರಿ 
೩೪೦ ಹಕ್ಬೇರ್‌ ಭೂಮಿ ದೊರೆಯುತ್ತದೆ. ಈ ಸ್ಥಿತಿಯಲ್ಲಿ 
ಪ್ರತಿಗ್ರಾಮದಲ್ಲಿಯೂನೀರು ಸಂಗ್ರಹಿಸಲು ವ್ಯವಸ್ಥೆ ಮಾಡಿಕೊಳ್ಳಲು 
ಅವಕಾಶವಿದೆ. 


ನಾವು ಎಂತಹುದೇ ಬೃಹತ್‌ ನೀರಾವರಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಿದರೂ 
ಎಲ್ಲ ಹಳ್ಳಿಗಳ ಕೃಷಿ 
ಭೂಮಿಗೆ ನೀರಾವರಿ 
ಸೌಲಭ್ಯ ಕಲ್ಪಿಸಲು 
ಸಾಧ್ಯವಿಲ್ಲ. ಆದರೆ ಪ್ರತಿ 
ಹಳ್ಳಿಯಲ್ಲಿ ಲಭ್ಯವಿರುವ 
ಭೂಮಿಯಮೇಲೆ ಬೀಳುವ 
ಪ್ರತಿ ಹನಿ ನೀರು 
ಸಂಗ್ರಹಿಸಲು ಸಾಧ್ಯವಾದರೆ 
ದೇಶದ ಪ್ರತಿಯೊಂದು 
ಹಳ್ಳಿಯೂ ಕಡಿಮೆ ನೀರು 
ಅಪೇಕ್ಷಿಸುವ ಬೆಳೆಗಳನ್ನು 
ಬೆಳಸಲು ಸಾಧ್ಯವಿದೆ. 


ಇಂದು ಕಡಿಮೆ ಮಳೆ 
ಬೀಳುವ ಹಿಂದುಳಿದ ಪ್ರದೇಶದಲ್ಲಿ ಬಿದ್ದ ಮಳ ನೀರು ಅಲ್ಲಿಯೇ 
ಸಂಗ್ರಹಿಸಲು, ಹಾಗು ಅದು ಭೂಮಿಯಲ್ಲಿ ಇಂಗುವಂತಾದರೆ 
ಅಂತರ್ಜಲ ಮಟ್ಟ ಸುಧಾರಿಸಿ ಎಲ್ಲೆಡೆ ನೀರಿನ ಅಭಾವ 
ಇಲ್ಲದಂತಾಗುವುದು. ಭಾರತದ ಹಳ್ಳಿಗಳ ಬದುಕು ಅಲ್ಲಿಯ 
ಅಂತರ್ಜಲವನ್ನು ಬಹಳಷ್ಟು ಅವಲಂಬಿಸಿದೆ. ಈ ಅಂತರ್ಜಲ ಮಟ್ಟ 
ಸುಧಾರಿಸಿದರೆ ಸಾಕು ಕುಡಿಯುವ ನೀರಿಗೆ ನಿರಾತಂಕವಾಗಿರುವುದರ 
ಜೊತೆಗೆ ಕೃಷಿ ಉತ್ಪಾದಕತೆಯೂ ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. 


ಜಿ.ಕೆ. ಜಮಾದಾರ 
ಇ 


ಕನ್ನಡಕ್ಕೆ - 


""ಜಲಪ್ರಜ್ಞೆಯ'' ಕೊರತೆ - ಮಾರ್ಗೋ ಪಾ 


ನಮ್ಮ ನಿಜವಾದ ಬಗೆಹರಿಸಿಕೊಳ್ಳಬಹುದಾದ ನೀರಿನ 
ಸಮಸ್ಯೆಗೆ ಮೂಲ ""ಜಲಪ್ರಜ್ಞೆಯ'' ಕೊರತೆ. ಗೃಹಬಳಕೆ, ಕೃಷಿ, 


ಕ್ಸ ಆ ಮತ್ತು ವಿವಿಧ ಸೇವಾ ಚಟುವಟಿಕೆಗಳಿಗೆ "ನೀರಿನ ಸಮಸ್ಯೆ ಕೆ 
ವೇದ್ಯವಾದದ್ದು ಇತ್ತೀಚಿನದಲ್ಲ. ಜು 
ಮಾರ್ಗೋಪಾಯಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ 


ುಶಸ್ಲಿಯಾಗಿ ಬಳಸಲಾಗುತ್ತಿದೆ. ದುರಂತವಾದರೂ ಸಾಮಾನ್ಯ 
ಜನ, ರೈತ, ಕೈಗಾರಿಕೋದ್ಯಮಿಗಳು, ಜನಪ್ರತಿನಿಧಿಗಳು, ವೃತ್ತಿಪರರು 
ಹಾಗೂ ಇನ್ನಿತರ ನಿರ್ಣಯ ತೆಗೆದುಕೊಳ್ಳುವ ಜನ ಈ 
ಮಾರ್ಗೋಪಾಯಗಳ ಬಗ್ಗೆ-ಮಾಹಿತಿಗಳಿಂದ ವಂಚಿತರಾಗಿದ್ದಾರೆ. 
ಅತ್ಯಂತ ಸರವಳಾಗಿ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದರೆ, ನೈಸರ್ಗಿಕ 
ಹಾಗೂ ಮಾನವ ನಿರ್ಮಿತ ಪರಿಸ್ತಿತಿ ಸೃಷ್ಠಿಯಾಗಿದೆ. ಭೂಮಿಯ 
ಮೇಲಿನ ಎಲ್ಲಾ ಜಲಸಂಪನ್ಮೂಲಗಳನ್ನು ಒಂದು ಮೊಟ್ಟೆಗೆ 
ಹೋಲಿಸಿದರೆ ನಮಗೆ ಲಭ್ಯವಿರುವ ಕುಡಿಯಲು ಯೋಗ್ಯವಾದ 
ನೀರು - ಒಂದು ತೊಟ್ಟು ಮಾತ್ರ. ಇಂದಿಗೂ ಕೃಷಿ ಕ್ಷೇತ್ರ ಜಗತ್ತಿನ 
ಅತ್ಯಂತ ಹಚ್ಚು ನೀರನ್ನು ಬಳಸುವಂತೆಯೆ, ಇಲ್ಲಿ ಕೇವಲ ಶೇಕಡ 
೧೫ ಭಾಗ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಿದರೆ-ಗೃಹಬಳಕೆ, ಕೈಗಾರಿಕ 
ಮತ್ತಿತರ ಸೇವೆಗೆ ಬೇಕಾದ ನೀರಿನ ಪ್ರಮಾಣದ ಎರಡು ಪಾಲು ನೀರು 
ನಮಗೆ ಲಭ್ಯ. ಅಂದರೆ ನೀರಿನ ದುರ್ಬಳಕೆ ಕೃಷಿ ಕ್ಷೇತ್ರದಿಂದಲೇ 
ಮೊದಲ್ಗೊಂಡಿದೆ. ನೀರಿನ ಬರ ಅನುಭವಿಸಿದ ಅನೇಕ ರಾಷ್ಟ್ರಗಳಲ್ಲಿ 
- ಓಣ ಬೇಸಾಯ, ತುಂತುರು ಹನಿ, ಹನಿ ಬೇಸಾಯ ವ ನತ್ತಿತರ 
ಉತ್ತಮ ಕೃಷಿ ಪದ್ಧತಿಗಳು ಅನಿವಾರ್ಯ. ಇಸ್ರೇಲ್‌ ಹಾಗು 
ಭಾರತದಲ್ಲೂ ಇಂದಿಗೂ ಉತ್ತಮ ಕೃಷಿ ಪದ್ಧತಿಯಲ್ಲಿ ಅತ್ಯುತ್ತಮ 
ನೀರಿನ ಪದ್ಧತಿಯನ್ನು ಕಾಣಬಹುದಾಗಿದೆ. 


ಕೈಗಾರಿಕಾ ವ್ಯವಸ್ಥೆಗಳಲ್ಲಿ - ಕೊಳಚೆ ನೀರು ಉಪಯುಕ್ತ 


ಸಂಪನ್ಮೂಲವನ್ನಾಗಿ ಬಳಸುವ ಪರಿಪಾಠ ಹತ್ತಾರು ದಶಕಗಳಿಂದಲೇ 
ನಡೆದಿದೆ. ಇತ್ತೀಚೆಗೆ ಕೇವಲ ಕುಡಿಯಲು ಹಾಗೂ ಶೌಚಾಲಯಕ್ಕೆ 
ಮಾತ್ರ ಶುದ್ಧವಾದ ನೀರನ್ನು ಬಳಸುವ ಕೈಗಾರಿಕೆಗಳಿವೆ. ಇಲ್ಲಿ 
ಮರುಬಳಕೆ, ಪುನರ್‌ ಬಳಕೆಯನ್ನು ಕೊಳಚೆಯನ್ನು ದಬ್ಬಲು, 
ಮೂತ್ರಾಲಯ ಹಾಗೂ ಶೌಚಾಲಯದಲ್ಲಿ, ಹವಾನಿಯಂತ್ರಣಕ್ಕಾಗಿ, 
ತೋಟಗಾರಿಕೆಗೆ ಮತ್ತು ಉತ್ಪಾದನಾ ಚಟುವಟಿಕೆಗಳಿಗೆ 
ಬಳಸಲಾಗುತ್ತಿದೆ. ಆಧುನಿಕ ತಂತ್ರಜ್ಞಾನದಿಂದ ಇದು ಸಾಧ್ಯವಾಗಿದೆ. 


ಥ್‌ರವರು ಬೆಂಗಳೂರಿನ ಇಸ್ರೋ ಸಂಸ್ಥೆಯಲ್ಲಿ ಪರಿಸರ ಇ 


ಯಗಳೇನು? 
-ವಿ. ಜಗನ್ನಾಥ 


ಶುದ್ದವಾದ ನೀರನ್ನು ಉತ್ಪಾದಿಸಿ, ಸಾಗಿಸಿ ಬಳಸುವಲ್ಲಿ ತಗುಲುವ 
ವೆಚ್ಚಕ್ಕಿಂತ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಂದರೆ ೧/೫ ಭಾಗ ಮಾತ್ರ 
ಸಾಕು. ಪ್ರತಿ ಸಾವಿರ ಲೀಟರ್‌ ನೀರನ್ನು ಕೊಳಚೆ ನೀರಿನಿಂದ 
ಶುದ್ಧೀಕರಿಸಲು ಹಾಗೂ ಮರುಬಳಕೆ ಮಾಡಲು ರೂಪಾಯಿ 
೩೦ರಷ್ಟು ಬೇಕಾಗುತ್ತದೆ. ಆದರೆ ನೈಸರ್ಗಿಕವಾಗಿ ಕುಡಿಯುವ 
ನೀರನ್ನು ಪಡೆಯಲು ಸುಮಾರು ೧೦೦ ರೂಪಾಯಿಗಳು ಬೇಕು. ಇದು 
ಬೆಂಗಳೂರು ನಗರಕ್ಕೆ ಅನ್ವಯಿಸುವ ಉದಾಹರಣೆ. ಹೀಗಾಗಿ 
ಬೆಂಗಳೂರಿನಲ್ಲಿ ಯಾವುದೇ ಕೈಗಾರಿಕ ಶುದ್ಧ ವಾದ ಕೈಗಾರಿಕೆ ಬಳಸುವ 
ಬದಲು ಕೊಳಚೆ ನೀರನ್ನು ಮರುಬಳಕೆ ಮಾಡುವುದು ಕಡಿಮೆ ವೆಚ್ಚ 
ಹಾಗು ಪರಿಸರ ಸ್ನೇಹಮಯ ಮಾರ್ಗೋಪಾಯ. ಮಳೆ ನೀರಿನ 
ವ್ಯವಸ್ಥೆಗಳು ವೆಚ್ಚ ಮಾಡುವ ಹಣವನ್ನು ಕೇವಲ ಒಂದೇ ವರ್ಷದಲ್ಲಿ 
ದೊರಕಿಸಬಲ್ಲುದು. 


ನಗರ-ಪಟ್ಟಣ ಹಾಗೂ ಗ್ರಾಮಗಳಲ್ಲಿ ನೀರಿನ ಬಳಕೆ 
ಭಾರತೀಯ ಇತಿಹಾಸದಲ್ಲಿ ಉತ್ತಮವಾಗಿದ್ದ ಬಗ್ಗೆ ನಿದರ್ಶನಗಳಿವೆ. 
ಆದರೆ ಆಧುನಿಕ ಹಾಗೂ ವಿದೇಶಿ ನೆರವಿನ ವಿವಿಧ ಯೋಜನೆಗಳಲ್ಲಿ 
ಯೋಜನಾ ಮಟ್ಟದಲ್ಲಿ ಜನಸಮುದಾಯದ ಭಾಗವಹಿಸುವಿಕೆಯ 
ಕೂರತೆ ಇದೆ. ಇದಕ್ಕೆ ಏಕೈಕ ಪರಿಹಾರ ಭೌಗೋಳಿಕ, 
ಜಲಸಂಪನ್ಮೂಲದ ವ್ಯತ್ಯಾಸಗಳ ವಿವಿಧ ವಿಭಿನ್ನತೆಗೆ ಅನುಗುಣವಾಗಿ 
ನೀರಿನ ನಿರ್ವಹಣ ವವಸ್ಥೆ ಗಳು ರೂಪಿತವಾಗುವ ಅನಿವಾರ್ಯತೆ 
ಇದೆ. ಫ್ಲೋರೈಡ್‌, ಲವಣಗಳು ಹಾಗೂ ಕಲುಷಿತತೆಯನ್ನು 
ಅವಲಂಬಿಸಿ ನೀರಿನ ನಿರ್ವಹಣಾ ವ್ಯವಸ್ಥೆ ಗಳು ರೂಪಿತವಾಗಬೇಕು. 
ಕರ್ನಾಟಕದಲ್ಲಿ ೨೦೮ ನಗರಗಳಲ್ಲಿ ೧೯೦ರ ಪೈಕಿ ನೀರಿನ ಬರದ 
ಅರಿವಾಗಿದೆ... ಆದರೆ ಪ್ರಜ್ಞೆ ಕೊರತೆಯಿಂದಾಗಿ 
ನಿವಾರಣೋಪಾಯಗಳಲ್ಲಿ ಹಿಂದಿದ್ದೇವೆ. ಪ್ರತಿ ಎರಡು ದಿನಕ್ಕೊಮ್ಮೆ, 
ಪ್ರತಿ ವಾರಕ್ಕೊಮ್ಮೆ ಕುಡಿಯುವ ನೀರಿನ ಸರಬರಾಜು ಕ್ರಮವಾಗಿ 
ಮೈಸೂರು ನಗರ ಹಾಗೂ ಹುಬ್ಬಳ್ಳಿ, ಧಾರವಾಡದಲ್ಲಿ ಈಗ ಸಾಮಾನ್ಯ 
ಸಂಗತಿ. 


ಕಾರ್ಯಸೂಚಿ'' ಮಾನವ ಜನಾಂಗ ಕಂಡುಕೊಂಡ ಪರಿಸರ 
ನಿರ್ವಹಣೆಗೆ - ಭಗವದ್ಗೀತೆ, ಕುರಾನ್‌, ಬೈಬಲ್‌ ಎಂದರೆ 
ತಪ್ಪಾಗಲಾರದು. ಆದರೆ ಯುದ್ಧಪ್ಪಿ ಪ್ರಿಯ, ಸಹ್ಯ ಅಭಿವೃದ್ಧಿಗೆ 
ವಿರೋಧಾಬಾಸವಾಗಿ ವರ್ಶಿಸುವ ಅಮೇರಿಕಾ ದೇಶ ತನ್ನ ಬೌದ್ಧ ಕ 


ನಿಯರ್‌, ಹಾಗೆಯೇ ಸಂಚಾಲಕ, ಜನವಿಜಾನ ವೇದಿಕೆ, ಮೈಸೂರು. 


rg 


ಕ್ಷ ಗಳನ್ನು ತಮ್ಮ ಚಿಂತನೆಯ ತೆಕ್ಕೆಯೊಳಗೆ ಬಸು ಚ ನೆಲದ ಮಾತುವಿನ ಸಂಪಾದಕ ಬಳಗದಲ್ಲಿದ್ದಾರೆ. 


ದಿವಾಳಿತನವನ್ನು ೧೯೯೨ ಭೂಮಿ ಸಮ್ಮೇಳನದಲ್ಲಿ ಖಚಿತಪಡಿಸಿತು. 
ಹತ್ತಾರು ವರ್ಷಗಳ ಕಾಲ ನೂರಾರು ವೃತ್ತಿಪರರು ಕ್ರೋಢಿಕರಿಸಿ - 
ನೆಲ, ಜಲ, ಜೈವಿಕ ಸಂಪತ್ತು, ವಾಯುವಿನ ಗುಣಮಟ್ಟ ಇತ್ಯಾದಿ 
ಪರಿಸರ ಸಮಸ್ಯೆಗಳನ್ನು ಸೂಕ್ತವಾಗಿ ನಿರ್ವಹಿಸಲು ತಯಾರಿಸಿದ 
ನೀಲಿ ನಕ್ಷೆ ಹಣಕಾಸಿನ ತೊಡಕಿನಿಂದ ಬಳಲಿತು. ೧೬೯ಕ್ಕೂ 
ಮಿಗಿಲಾಗಿ ರಾಷ್ಟ್ರ ನಾಯಕರುಗಳು ಭಾರತ ಸೇರಿದಂತೆ 
"ಕಾರ್ಯಸೂಚಿಗೆ' ಸಹಿ ಮಾಡಿ ಸಹಮತ ವ್ಯಕ್ತಪಡಿಸಿದವು. 
ಕಾರ್ಯಸೂಚಿ ಅನ್ವಯ ೧೯೯೫-೨೦೦೦ ಹೊತ್ತಿಗೆ ಪ್ರತಿಯೊಂದು 
ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಳಚೆ ನೀರು - ಮರುಬಳಕೆಯಾಗುವ 
ವ್ಯವಸ್ಥೆಗಳು ರೂಪಿತವಾಗಬೇಕಿತ್ತು. ದುರದೃಷ್ಟವಶಾತ್‌, ಇಂದಿಗೂ 


ಅಂತಹ ಸಮಯಬದ್ದ ಕಾರ್ಯಸೂಚಿಯ ಅರಿವೇ ಇಲ್ಲ. 


ಕರ್ನಾಟಕ, ದೇಶದ ಬೆರಳಣಿಕೆಯಷ್ಟು ರಾಜ್ಯಗಳ ಪಟ್ಟಿಯಲ್ಲಿ 
""ಜಲನೀತಿ''ಯನ್ನು ರೂಪಿಸಿದ ರಾಜ್ಯ. ಜಲನೀತಿ ೨೦೦೧ ರ 
ಕೂನೆಯಲ್ಲಿ ಅನುಮೋದನೆಯಾದರೂ ಕೇವಲ ನೀರಾವರಿ 
ವ್ಯವಸ್ಥೆಗಳಲ್ಲಿ ಸಮಯಬದ್ಧತೆಯನ್ನು ತೋರಿಸಿ ೨೦೦೫ ಮತ್ತು 
೨೦೦೬ರ ಹೊತ್ತಿಗೆ ಚಾಲ್ತಿಯಲ್ಲಿರುವ ನೀರಾವರಿ ಯೋಜನೆಗಳನ್ನು 


ಪೂರೈಸಲು ಸಂಕಲ್ಪ ಮಾಡಿತು. ಅಂತರ್ಜಲವನ್ನು ಬಳಸಿಕೊಂಡು. 


ರಾಜ್ಯದ ೧೭೬ ತಾಲ್ಲೂಕುಗಳ ಪೈಕಿ ೭೨ ತಾಲ್ಲೂಕುಗಳಲ್ಲಿ ೭.೫ ಲಕ್ಷ 
ಹಕ್ಬೇರ್‌ ಪ್ರದೇಶವನ್ನು ನೀರಾವರಿಗೆ ಬಳಸಲಾಗುತ್ತಿದೆ. 
ನಿರಂತರವಾಗಿ ನೀರನ್ನು ಎಳೆಯುವ ನಾಲ್ಕು ಲಕ್ಷ ಕೊಳವೆ 
ಬಾವಿಗಳಲ್ಲಿ ಮೂರು ಲಕ್ಷ ಬಾವಿಗಳು ಬತ್ತಿಹೋಗಿವೆ. ಸುಮಾರು 
೨೦೦೦ ಕೋಟಿಗಳ ಬಂಡವಾಳ ಹಾಕಿದ ಕರ್ನಾಟಕ ರೈತರು ನೀರಿನ 
ಆಶಯವನ್ನು ಕಳೆದುಕೊಳ್ಳುವಂತಾಯಿತು. ಇಲ್ಲಿ ""ಪರಿಸರ 
ಪ್ರಜ್ಞೆಯ'' ಕೊರತೆ ಎದ್ದು ಕಾಣುತ್ತಿದೆ. ತತ್‌ಕ್ಷಣ ಈ ಕೊಳವೆ 
ಬಾವಿಗಳ ಮೂಲಕವೇ ಭೂಜಲ ಹೆಚ್ಚಲು ಅತ್ಯಲ್ಪ ವೆಚ್ಚದಲ್ಲಿ 
ಕಾರ್ಯಕ್ರಮಗಳನ್ನು ಸಮಯಬದ್ಧತೆಯನ್ನು ಕೈಗೆತ್ತಿಕೊಳ್ಳುವುದು 
ಅನಿವಾರ್ಯ. ಕರ್ನಾಟಕದ ಏಳು ನದಿಪಾತ್ರಗಳಲ್ಲಿ ಒಟ್ಟು ೩೪೧೮ 
ಟಿ.ಎಂ.ಸಿ. ಅಡಿ ನೀರು ಲಭ್ಯವಿದ್ದು ೧,೬೯೫ ಟಿ.ಎಂ.ಸಿ. ಅಡಿ ನೀರು 
ನೀರಾವರಿಗೆ ಬಳಸಿಕೊಳ್ಳಬಹುದಾಗಿದೆ. ಇಲ್ಲಿ ಪ್ರತಿ ಗ್ರಾಮಕ್ಕೆ 


ಜಲಾನಯನ ಅಭಿವೃದ್ದಿಯನ್ನು - ಜನಸಮುದಾಯ ಕೇಂದ್ರಿತವಾಗಿ 
ಯೋಜಿಸಿ, ಅನುಷ್ಠಾ ನಗೊಳಿಸುವ ಮಾರ್ಗೋಪಾಯ ತುರ್ತಾಗಿದೆ. 
ಅನೇಕ ಯೋಜನೆಗಳು ಜಲ ಸಂಪನ್ಮೂಲ ಕೆಂದ್ರಿತವಾಗಿ ಸಾವಿರಾರು 
ಕೋಟಿ ರೂಪಾಯಿಗಳ ವಿದೇಶಿ ನೆರವು - ಸಾಲದ ಕೃಪಾಕಟಾಕ್ಷಕ್ಕೆ 
ಸಿಕ್ಕಿವೆ. ಇಲ್ಲಿ ಮೇಲ್ಮಟ್ಟದ ಯೋಜನೆ, ಅನುಷ್ಠಾನದ ರೀತಿ ನೀತಿಗಳೇ 
ಪ್ರಯೋಜನಕ್ಕೆ ತೊಡಕಾಗಬಹುದು. 


ನೀರಿನ ಪ್ರಮಾಣದಷ್ಟೇ ಜಠಿಲವಾದ ಸಮಸ್ಯೆ - ನೀರಿನ 
ಗುಣಮಟ್ಟ. ಸುಮಾರು ೫೦ ವರ್ಷಗಳ ಹಿಂದೆ ""ಯಾವುದೇ ನೀರಿನ 
ಬಳಕೆ ಅನಗತ್ಯವಾದ ಗುಣಮಟ್ಟವನ್ನು ಹೊಂದಿರುವುದು 
ಪರಿಸರತಾಪ'' ಎನ್ನುವ ಪರಿಕಲ್ಪನೆಯನ್ನು ವಿಶ್ವಸಂಸ್ಥೆಯು 
ಪ್ರಕಟಿಸಿತು. ಉದಾಹರಣೆಗೆ - ಮಲಮೂತ್ರವನ್ನು ಕೊಳಾಯಿಗಳಲ್ಲಿ 
ದಬ್ಬಲು ಕುಡಿಯುವನೀರನ್ನು ಬಳಸುವುದು. ಮಳೆನೀರಿನ ಸಂಗ್ರಹಣೆ 
ಪ್ರತಿ ಮನೆಯಲ್ಲಿ ಪ್ರಾರಂಭವಾದಲ್ಲಿ ಕೊಳಚೆ ದಬ್ಬಲು, ಬಟ್ಟೆ 
ಒಗೆಯಲು, ತೋಟಗಾರಿಕೆಗೆ, ಮತ್ತಿತರ ತೊಳೆಯುವ ಬಳಕೆಗೆ 
ಲಭ್ಯವಾಗಬಹುದು. ನಮ್ಮ ಜೀವನಶೈಲಿ -ಗೃಹ - ಕೃಷಿ ಪದ್ಧತಿಗಳಲ್ಲಿ 
ಅಪಾರವಾದ ರಸಾಯನಿಕಗಳನ್ನು ಬಳಸಿ ನೀರಿನ ಮೂಲಗಳಲ್ಲಿ 
ಅಪಾಯಕಾರಿ ವಸ್ತುಗಳನ್ನು ಬೆರಸುತ್ತಿದೆ. ಬೆಂಗಳೂರು ನಗರದಲ್ಲಿ 
ಪ್ರತಿನಿತ್ಯ ೮೦೦೦ ಕೆ.ಜಿ.ಯಷ್ಟು ಔಷಧಿ-ಟಾನಿಕ್‌ಗಳ ಸೇವನೆ 
ಆಗುತ್ತಿದೆ. ಇವುಗಳ ದೇಹದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಬಳಕೆಯಾಗಿ 
ಕೂಳಾಯಿಗಳ ಮೂಲಕ ಜಲಸಂಪನ್ಮೂಲಗಳಲ್ಲಿ ಸೇರುತ್ತಿವೆ. ಇಲ್ಲಿ 
ನೀರಿನ ವಿವಿಧ ಬಳಕೆಗಳಿಗೆ ನಿಗದಿಪಡಿಸಿರುವ ಗುಣಮಟ್ಟಗಳನ್ನು 
ಪರಿಷ್ಕರಿಸುವ ಅಗತ್ಯ ಕೂಡಾ ಕಂಡುಬರುತ್ತಿದೆ. 


ಅಡಿಗೆ ಮನೆಯಲ್ಲಿ, ಶೌಚಾಲಯದಲ್ಲಿ, ಕುಡಿಯಲು, 
ಕೃಷಿಯಲ್ಲಿ, ಕೈಗಾರಿಕೆಗಳಲ್ಲಿ - ಉಪಯುಕ್ತ ನೀರನ್ನು ""ಪ್ರಜ್ಞೆ'ಯ 
ಮೂಲಕ ದುರ್ಬಳಕೆಯನ್ನು ತಡೆಯದ ಹೊರತು ಜಲಸಂರಕ್ಷಣೆ 
ಸಾಧ್ಯವಿಲ್ಲ. ಈ ಮಾರ್ಗೋಪಾಯಗಳನ್ನು ಮೂಲದಲ್ಲೇ 
ಪರಿಗಣಿಸಿದ ಆಲೋಚಿಸುವ ಎಲ್ಲಾ ಬೃಹತ್‌ ಯೋಜನೆಗಳು 
"ವ್ಯರ್ಥ ಕಾಲಹರಣ ಹಾಗೂ ಪರಿಸರ ಮೋಸದ ವ್ಯವಹಾರಗಳು'. 
9 


"ನೆಲದ ಮಾತು'ವಿನ ಹಸಿರು ಸದಾ ವಿಸರಿಸಲಿ 


ಕೆ.ಎನ್‌. ಅಶ್ವತ್ಥನಾರಾಯಣರೆಡ್ಡಿ 


ನಂ.೯೨,೧೬ನೇ"ಎ'ಮೈನ್‌, ೪ನೇ'ಬಿ' ಬ್ಲಾಕ್‌, ಕೋರಮಂಗಲ, ಬೆಂಗಳೂರು-೩೪. 
ದೂರವಾಣಿ : ೫೫೩೫೦೬೪ 


ನೆಲದ ಮಾತು 


ಮಿ 


ನದಿಗಳ ಜೋಡಣೆ - ನೀರಿನ ಸಮಸ್ಯ 


ಪರಿಸರಾತ್ಮಕ ಸವಾಲುಗಳು 


ಭಾರತದ ಆಕಾರ ಮತ್ತು ಭೂಗೋಳವನ್ನೇ ಬದಲಾಯಿಸುವ 
ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ ಭಾಜಭಜಂತ್ರಿಗಳು 
ಮೊಳಗುತ್ತಿವೆ. ಪ್ರವಾಹಗಳ ಮಹಾಪೂರದಲ್ಲಿ ಕೊಚ್ಚಿ 
ಹೋಗುತ್ತಿರುವ ಬರಗಾಲದಲ್ಲಿ ಬೆಂದು ಬಸವಳಿಯುತ್ತಿರುವ 
ನರಪೇತಲ ದರಿದ್ರ ನಾರಾಯಣರ ಕಣ್ಣುಗಳಲ್ಲಿ ಆಕರ್ಷಕ 
ಕನಸುಗಳನ್ನು ಬಿತ್ತಿ ಸಮ್ಮೋಹನಗೊಳಿಸಿ ಅವರ ಬೆಂಬಲವನ್ನು 
ಕೋರಲಾಗುತ್ತಿದೆ. ಈ ಪುಣ್ಯ ಭೂಮಿ ಭಾರತದಲ್ಲಿ ಹಾಲು ಜೇನಿನ 
ಹೊಳೆಯನ್ನು ಹರಿಸುವ ಆಧುನಿಕ ಭಗೀರಥರು ಅವತರಿಸುತ್ತಿದ್ದಾರೆ. 
“ರಾಷ್ಟ್ರೀಯ ನದಿ ಜಾಲ ಜೋಡಣಾ ಯೋಜನೆಯ'' ಮಾಯ 
ಜಿಂಕೆಯ ಮೋಹಕ್ಕೆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರಿಂದ 
ಹಿಡಿದು ಬಹುಪಾಲು ರಾಜಕೀಯ ಮುಖಂಡರು ಬಲಿಯಾಗಿದ್ದಾರೆ. 
ಇದರಿಂದಾಗಿ ಈ ಚಿತ್ತಾಕರ್ಷಕ ಯೋಜನೆಗೆ ಪರಿಸರವಾದಿಗಳೆಂಬ 
ಹಣೆಪಟ್ಟಿ ಹಚ್ಚಲ್ಪಟ್ಟ ಕೆಲವೇ ಜನರ ವಿರೋಧ ಬಿಟ್ಟರೆ 
ಇಲ್ಲಿಯವರೆವಿಗೂ ಯಾವುದೇ ಶೀವ್ರವಿರೋಧ ಅಥವಾ ಅಪಸ್ವರ 
ಕೇಳಿಸುತ್ತಿಲ್ಲ. ಇಂತಹ ಒಂದು ಐತಿಹಾಸಿಕ ಅವಕಾಶವನ್ನು 


ತಪ್ಪಿಸಿಕೊಳ್ಳಲು ಯಾವುದೇ ರಾಜಕೀಯ ಪಕ್ಷಕ್ಕೆ ಮನಸ್ಸಿಲ್ಲ 


-ಸಿ. ಯತಿರಾಜು 


ಆದ್ದರಿಂದ ಅತ್ಯುತ್ಸಾಹದಿಂದ ಆರಂಭಗೊಳ್ಳುತ್ತಿರುವ ಈ 
ಯೋಜನೆಗೆ ಪ್ರಬಲ ರಾಜಕೀಯ ವಿರೋಧ ಸದ್ಯದಲ್ಲಿ ಇಲ್ಲದಿದ್ದರೂ 
ಅದು ಹಾಗೆಯೇ ಮುಂದುವರಿಯುತ್ತದೆಂದು ಹೇಳಲು ಬರುವುದಿಲ್ಲ. 


ಭಾರತದ ನದಿಗಳ ಜೋಡಣಾ ಯೋಜನೆ ಇದ್ದಕ್ಕಿದ್ದಂತೆ 
ಉದ್ಭವವಾದ ಯೋಜನೆಯೇನಲ್ಲಾ. ಹಿಂದೆ ಜವಹರಲಾಲ್‌ 
ನೆಹರೂ ಸಂಪುಟದಲ್ಲಿ ನೀರಾವರಿ ಸಚಿವರಾಗಿದ್ದ ಶ್ರೀ ಕೆ.ಎಲ್‌. 
ರಾವ್‌ ಗಂಗಾ ಕಾವೇರಿ ಜೋಡಣೆಯ ಕನಸನ್ನು ಕಂಡವರು. ಅದೇ 
ರೀತಿ ಕ್ಯಾಪ್ಟನ್‌ ದಸ್ತೂರ್‌ ಭಾರತಮಾತೆಯ ಕೊರಳಿಗೆ ನಾಲೆಗಳ 
ಮಹಾಮಾಲೆಯನ್ನೇ ತೊಡಿಸಲು ರೋಚಕ ಯೋಜನೆಯನ್ನು 
ಮಂಡಿಸಿ ರಾಷ್ಟ್ರದ ಗಮನ ಸೆಳೆದಿದ್ದರು. ಈ ಎರಡೂ ಯೋಜನೆಗಳ 
ಬಗ್ಗೆ ಆಗ ವಿವರವಾದ ಪರಿಶೀಲನೆ ನಡೆದು ಇವುಗಳನ್ನು 
ಕಾರ್ಯಗತಗೊಳಿಸುವುದು ಸಾಧ್ಯವಿಲ್ಲವೆಂದು ತೀರ್ಮಾನಿಸಿ 
ಕೈಬಿಡಲಾಗಿತ್ತು. ಹೀಗೆ ವಿವರ ಪರಿಶೀಲನೆಯ ನಂತರ ಕೈಬಿಡಲಾದ 
ಯೋಜನೆಗಳಿಗೆ ಈಗ ""ರಾಷ್ಟ್ರೀಯ ನದಿ ಜಾಲ'' ಯೋಜನೆ ಎಂಬ 
ಹೆಸರಿನಲ್ಲಿ ಮತ್ತೆ ಮರುಹುಟ್ಟು ಟಾ ಡಿ 


೦ ಕೋಟಿ ರೂಪಾಯಿಗಳ 


ಭಾರತ ಸರ್ಕಾರ ೫೭೪ 


ನೆಲದ ಮಾತು 


ವೆಚ್ಚದಲ್ಲಿ ೨೦೧೬ನೇ ಇಸವಿಯೊಳಗೆ ಈ ಯೋಜನೆಯನ್ನು 
ಪೂರ್ಣಗೊಳಿಸುವ ಭರವಸೆಯನ್ನು ಶ್ರೇಷ್ಠ ನ್ಯಾಯಾಲಯಕ್ಕೆ ನೀಡಿದೆ. 
ನ್ಯಾಯಾಲಯ ದಿನಾಂಕ : ೩೧-೧೦-೦೨ರಂದು ಈ ಯೋಜನೆಯನ್ನು 
ಜಾರಿಗೊಳಿಸಲು ಕಾರ್ಯಪಡೆಯೊಂದನ್ನು ಕೂಡಲೇ ರಚಿಸುವಂತೆ 
ನೀಡಿದ ಸೂಚನೆಯಾನುಸಾರ ಸರ್ಕಾರ ತಡಮಾಡದೇ 
ದಿ: ೧೬-೧೨-೦೨ರಂದು ಮಾಜಿ ಪರಿಸರ ಸಚಿವ ಸುರೇಶ್‌ ಪ್ರಭು 
ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯೊಂದನ್ನು ರಚಿಸಿ ಜಲ ಸಂಪನ್ಮೂಲ 
ಸಚಿವಾಲಯದ ಅಧೀನದಲ್ಲಿನ ""ರಾಷ್ಟ್ರೀಯ ಜಲ 
(ಎನ್‌.ಡಬ್ಲ್ಯ.ಡಿ.ಎ.) ಅಭಿವೃದ್ಧಿ ಏಜೆನ್ಸಿ'' ಕಾರ್ಯಪಡೆಗೆ ನೆರವು 
ನೀಡುವಂತೆ ಆದೇಶಿಸಿದೆ. ಜಲ ಸಂಪನ್ಮೂಲ ಇಲಾಖೆಯ ಮಾಜಿ 
ಕಾರ್ಯದರ್ಶಿ ಸಿ.ಸಿ.ಪಟೇಲರನ್ನು ಕಾರ್ಯಪಡೆಯ 
ಉಪಾಧ್ಯಕ್ಷರನ್ನಾಗಿ ಸಿ.ಬಿ.ತಟ್ಟೆಯವರನ್ನು ಸದಸ್ಯಕಾರ್ಯದರ್ಶಿ- 
ಯನ್ನಾಗಿ, ಹೆಸರಾಂತ ತಜ್ಞರುಗಳಾದ ಪಚೌರ್ರಿ, ಕಸ್ತೂರಿ ರಂಗನ್‌, 
ದಾಸ್‌ ಗುಪ್ತಾ, ಕೆ.ವಿ. ಕಾಮತ್‌, ಸಾಹು ಮುಂತಾದವರನ್ನು 
ಸದಸ್ಯರನ್ನಾಗಿ ನೇಮಿಸಿದೆ. ಹೀಗೆ ಶೀಘ್ರವಾಗಿ ಸಂಘಟಿತಗೊಂಡ 
ಸಮಿತಿ ಕಾರ್ಯಾರಂಭ ಮಾಡುತ್ತಿದೆ. 

ಈ ನೂತನ ಸಮಿತಿ ಹುರುಪಿನಿಂದ ಕೆಲಸ ಆರಂಭಿಸುತ್ತಿದ್ದಂತೆ 
ಅದರ ಪರವಾಗಿ ಸಹಮತ ಮೂಡಿಸಲು ಅನೇಕ ಪರಿಣತರು ಹಾಗೂ 
ಸಂಘಟನೆಗಳು ಈ ಕನಸಿನ ಯೋಜನೆಯ ಬಗ್ಗೆ ಅತ್ಯುತ್ಸಾಹದ 
ಪ್ರಚಾರ ಕಾರ್ಯವನ್ನಾರಂಭಿಸಿವೆ. ಈ ರೀತಿ ಕೆಲಸವನ್ನಾರಂಭಿಸಿರುವ 
ಸಂಘಟನೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಬೆಂಗಳೂರಿನ 
""ರಾಷ್ಟ್ರೋತ್ಥಾನ ಸಂಶೋಧನಾ ಮತ್ತು ಸಂವಹನಾ ಕೇಂದ್ರ'' ಈ 
ಸಂಸ್ಥೆ ಇದೇ ಫೆಬ್ರವರಿ ತಿಂಗಳಿನಲ್ಲಿ ""ಸರಸ್ವತಿ ನದಿ ಶೋಧ ಪ್ರಕಲ್ಪ'' 
ಮತ್ತು ಅಖಿಲ ಭಾರತೀಯ ಇತಿಹಾಸ ಸಂಕಲನಾ ಯೋಜನೆಯ 
ತಜ್ಞರಾದ ಶ್ರೀ ಕಲ್ಯಾಣರಾಮನ್‌ ಬರೆದಿರುವ""ನ್ಯಾಷನಲ್‌ ರಿವರ್‌ 
ನೆಟ್‌ವರ್ಕ್‌ ಎನ್‌ ಓವರ್‌ವ್ಯೂ'' ಎಂಬ ಕಿರುಹೊತ್ತಿಗೆಯನ್ನು 
ಹೊರತಂದು ಈ ಯೋಜನೆಯ ಬಗ್ಗೆ ಜನರ ಬೆಂಬಲ ದೊರಕಿಸುವ 
ಕಾರ್ಯವನ್ನಾರಂಭಿಸಿದ್ದಾರೆ. 

ಈ ಪುಸ್ತಕದಲ್ಲಿ ಪ್ರಸ್ತಾಪಿಸಲ್ಪಟ್ಟಂತೆ ಈ ಯೋಜನೆಯ 
ಕಲ್ಯಾಣಗುಣಗಳು ಅಪಾರವಾಗಿವೆ. ಈ ಯೋಜನೆಯ 
ಭರವಸೆಗಳನ್ನು ಅವಲೋಕನ ಮಾಡಿದ ಯಾರಿಗಾದರೂ ಇದು 
ಎಂತಹ ಅದ್ಭುತ ಯೋಜನೆ ಎಂದೆನಿಸದಿರದು. ರಾಷ್ಟ್ರೀಯ ನದಿ 
ಜಾಲ ಭಾರತವನ್ನು ಅಭಿವೃದ್ಧಿಗೊಂಡ ರಾಷ್ಟ್ರಗಳ ಸಾಲಿನಲ್ಲಿ 
ನಿಲ್ಲಿಸಲಿದೆ. ರಾಷ್ಟ್ರೀಯ ಜಲ ಸಂಪನ್ಮೂಲಗಳನ್ನು ಅತ್ಯಂತ ಗರಿಷ್ಠ 
ಪ್ರಮಾಣದಲ್ಲಿ ದೇಶದ ಎಲ್ಲಾ ಭಾಗಗಳಿಗೆ ಹಾಗೂ ಜನ ವಿಭಾಗಗಳಿಗೆ 
ಸಮಾನವಾಗಿ ದೊರಕುವಂತೆ ಮಾಡುವ ಮಹದಾಸೆಯನ್ನು ಈ 
ಯೋಜನೆ ಹೊಂದಿದೆ. ಒಂದೇ ಕಲ್ಲಿನಿಂದ ರಾಷ್ಟ್ರವನ್ನು ಕಾಡುತ್ತಿರುವ 
ಎರಡು. ಬೃಹತ್‌” ಸಮಸ್ಯೆಗಳನ್ನು ಈ ಯೋಜನೆ 
ಹೊಡೆದುರುಳಿಸಲಿದೆ. ಪದೇ ಪದೇ ಪುನರಾವರ್ತನೆಗೊಂಡು ಅಪಾರ 
ಆಸ್ತಿ: ಪಾಸ್ತಿ ಮತ್ತು ಪ್ರಾಣಹಾನಿಯನ್ನುಂಟು ಮಾಡುವ ಉಗ್ರ 


ನೆಲದ ಮಾತು 


ಪ್ರವಾಹಗಳನ್ನು ಹಾಗೂ ಭೀಕರ ಬರಗಾಲಗಳೆರಡನ್ನೂ ಈ ಯೋಜನೆ 
ಪರಿಹರಿಸುವುದೆಂದು ಹೇಳಲಾಗಿದೆ. ಆದ್ದರಿಂದ ಇದೊಂದು 
""ಐತಿಹಾಸಿಕ ಅವಕಾಶ'' ಕೇವಲ ಐದು ವರ್ಷಗಳ ಅವಧಿಯಲ್ಲಿ 
ನಮ್ಮ ಕೃಷಿ ಉತ್ಪಾದನೆ ದ್ವಿಗುಣಗೊಂಡು ಬೆಳೆಯುತ್ತಿರುವ 
ಜನಸಂಖ್ಯೆಯ ಹಸಿವನ್ನು ಹಿಂಗಿಸಬಲ್ಲದು. ಸಾಂಪ್ರದಾಯಿಕ 
ಜಲಮೂಲಗಳಾದ ಮೇಲ್ಮೈ ಜಲ ಸಂಪನ್ಮೂಲಗಳು ಹಾಗೂ ಅಂತರ 
ಜಲಮೂಲಗಳಿಂದ ನಾವು ನೀರಾವರಿ ಕ್ಷೇತ್ರವನ್ನು ಸುಮಾರು ೧೨೫ 
ಮಿಲಿಯನ್‌ ಹೆಕ್ಟೇರ್‌ಗಳಿಗೆ ಮಾತ್ರ ವಿಸ್ತರಿಸಬಹುದಾಗಿದೆ. ಈ 
ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿದರೂ ರಾಷ್ಟ್ರದಲ್ಲಿ 
ಉಳುಮೆ ಮಾಡುತ್ತಿರುವ ಭೂಮಿಯ ಅರ್ಥ ಭಾಗಕ್ಕೆ ಮಾತ್ರ 
ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬಹುದು. ಉಳಿದರ್ಧ ಭಾಗ 
ಮಳೆಯನ್ನಾದಧರಿಸಿ ವರುಣನ ಕೃಪೆಯಲ್ಲಿ ಮಾತ್ರ ಉತ್ತಮ ಇಳುವರಿ 
ಕಾಣಲು ಸಾಧ್ಯವಾಗುತ್ತದೆ. ಮುಂಗಾರು ಮತ್ತು ಮಳೆರಾಯನ 
ಕೃಪೆಯಲ್ಲಿ ಜೂಜಾಡುತ್ತಿರುವ ರೈತನ ಸಮುದಾಯದ ನೆರವಿಗೆ 
ಧಾವಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ನಮ್ಮ 
ಬೆಳೆಯುತ್ತಿರುವ ಜನಸಂಖ್ಯೆಗನುಸಾರವಾಗಿ ಆಹಾರೋತ್ಪಾದನೆ- 
ಯನ್ನು ತುರ್ತಾಗಿ ಹೆಚ್ಚಿಸಬೇಕಾಗಿದೆ. ಇದು ಸಾಧ್ಯವಾಗಬೇಕಾದರೆ 
ಈಗಿರುವ ೨೦೦ ಮಿಲಿಯನ್‌ ಟನ್‌ ಆಹಾರ ಉತ್ಪಾದನೆಯನ್ನು 
೨೦೧೦ರ ವೇಳೆಗೆ ೪೦೦ ಮಿಲಿಯನ್‌ ಟನ್‌ಗೆ ಹಚ್ಚಿಸಬೇಕಾಗಿದೆ. 
ಇದಕ್ಕಾಗಿ ನೀರಾವರಿ ಭೂಮಿಯ ಹಕ್ಟೇರ್‌ವಾರು 
ಉತ್ಪಾದಕತೆಯನ್ನು ಈಗಿರುವ ೨.೨ ಟನ್‌ಗಳಿಂದ ೩.೫ ಟನ್‌ಗಳಿಗೆ 
ಹೆಚ್ಚಿಸಬೇಕಾಗಿದೆ ಮತ್ತು ನೀರಾವರಿ ಸೌಲಭ್ಯವಿಲ್ಲದ ಭೂಮಿಯ 
ಹಕ್ಟೇರುವಾರು ಉತ್ಪಾದಕತೆಯನ್ನು ಈಗಿರುವ ೦.೭೫ ಟನ್‌ನಿಂದ 
೧.೫ಟನ್‌ಗೇರಿಸಬೇಕಾಗಿದೆ. ಈ ಪ್ರಮಾಣದ ಆಹಾರೋತ್ಪಾದನೆಯ 
ಹೆಚ್ಚಳಕ್ಕೆ ೨೦೧೦ರೊಳಗಾಗಿ ೧೫೦ ಮಿಲಿಯನ್‌ ಹಕ್ಬೇರ್‌ 
ಭೂಮಿಯನ್ನು ನೀರಾವರಿಗೊಳಪಡಿಸುವುದು ಅನಿವಾರ್ಯ ಮತ್ತು 
ರಾಷ್ಟ್ರೀಯ ಅಗತ್ಯವಾಗಿದೆ. ರಾಷ್ಟ್ರದ ಸುಮಾರು ೪೦ ಮಿಲಿಯನ್‌ 
ಹೆಕ್ಟೇರ್‌ ಭೂ ಪ್ರದೇಶ ಪ್ರವಾಹಕ್ಕೀಡಾಗುತ್ತಿದೆ. ಇದರಿಂದ ೩.೫ 
ಮಿಲಿಯನ್‌ ಹೆಕ್ಟೇರ್‌ ಪ್ರದೇಶದ ಬೆಳೆ ಪ್ರತಿ ವರ್ಷ ಹಾಳಾಗುತ್ತಿದೆ. 
ಪ್ರವಾಹ ಅತಿ ಹೆಚ್ಚಾದಾಗ ಈ ಹಾನಿ ೧೦ ಮಿಲಿಯನ್‌ ಹೆಕ್ಟೇರ್‌ 
ಪ್ರದೇಶಕ್ಕೆ ವಿಸ್ತಾರಗೊಳ್ಳುತ್ತದೆ. ಅದೇ ರೀತಿ ದೇಶದ ಮೂರನೇ 
ಒಂದು ಭಾಗ ಕೃಷಿ ಭೂಮಿ ಬರಪೀಡಿತ ಪ್ರದೇಶವಾಗಿದೆ. ಇದಲ್ಲದೇ 
ನಗರ ಭಾಗದಲ್ಲಿ ವಾಸ ಮಾಡುತ್ತಿರುವ ಶೇ. ೨೫.೭ ಭಾಗ ಜನರಿಗೆ 
ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸೌಲಭ್ಯ ಕಲ್ಪಿಸಲು ಹಾಗೂ 
ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿರುವ ಕುಗ್ರಾಮಗಳಿಗೆ ಕುಡಿಯುವ 
ನೀರನ್ನೊದಗಿಸಬೇಕಾಗಿದೆ. ಇಂತಹ ಪರಿಸ್ಥಿತಿಯನ್ನು 
ಉತ್ತಮಪಡಿಸಲು ದೇಶದ ನದಿಗಳ ಜೋಡಣೆಯ ಮಹಾಕಾರ್ಯಕ್ಕೆ 
ಸರ್ಕಾರ ಮುಂದಾಗಿದೆ. 

ನಮ್ಮ ರಾಷ್ಟ್ರದ ಶೇ. ೩೨ರಷ್ಟು ಜಲ ಸಂಪನ್ಮೂಲ ಬ್ರಹ್ಮಪುತ್ರ 
ಮತ್ತು ಬರಾಕ್‌ ನದಿಗಳಲ್ಲಿದೆ. ಗಂಗಾನದಿಯಲ್ಲಿ ಶೇ. ೨೮ರಷ್ಟು 


ಜಲಸಂಪನ್ಮೂಲವಿದೆ. ಬ್ರಹ್ಮಪುತ್ರ ನದಿಯಲ್ಲಿ ೧೮,೦೦೦ ಕ್ಯೂಬಿಕ್‌ 
ಮೀಟರ್‌, ಮಹಾನದಿಯಲ್ಲಿ ೨,೫೦೦ ಕ್ಯೂ.ಮೀ., ಕಾವೇರಿಯಲ್ಲಿ 
೬೫೦ ಕ್ಯೂ.ಮೀ. ಮತ್ತು ಪಾಲಾರ್‌ ಪೆನ್ನಾರ್‌ನಲ್ಲಿ ೩೮೦ ಕ್ಯೂ.ಮೀ. 
ನೀರಿನ ಲಭ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ. ಈ 
ಅಂಕಿಅಂಶಗಳ ಆಧಾರದಲ್ಲಿ ಹಿಮಾಲಯದ ನದಿಗಳಲ್ಲಿ ಲಭ್ಯವಿರುವ 
ಹೆಚ್ಚುವರಿ ನೀರನ್ನು ಪ್ರಸ್ಥಭೂಮಿಯ ನದಿಗಳಿಗೆ ಹರಿಸುವ ಅತ್ಯಂತ 
ಬೃಹತ್‌ ಯೋಜನೆ ಇದಾಗಿದೆ. ಉದ್ದೇಶಿಸಿರುವ ೫೪ ನದಿ 
ಜೋಡಣೆಗಳಲ್ಲಿ ೩೦ ಬೃಹತ್‌ ಜೋಡಣೆಗಳಾಗಿವೆ. ಇವುಗಳಲ್ಲಿ 
೧.೮೫ ಲಕ್ಷ ಕೋಟಿ ರೂ. ವೆಚ್ಚದ ೧೪ ಜೋಡಣೆಗಳು ಹಿಮಾಲಯದ 
ನದಿಗಳನ್ನು ಜೋಡಿಸಿದರೆ ೧.೦೬ ಲಕ್ಷ ಕೋಟಿ. ರೂ. ವೆಚ್ಚದಲ್ಲಿ 
ನಿರ್ಮಾಣಗೊಳ್ಳುವ ೧೬ ಜೋಡಣೆಗಳು ಪ್ರಸ್ಥಭೂಮಿ ನದಿಗಳನ್ನು 
ಜೋಡಿಸಲಿವೆ. ಈ ಜೋಡಣೆಗಳಿಂದ ಬ್ರಹ್ಮಪುತ್ರ ನದಿಯ ಸುಮಾರು 
ಕಾಲು ಭಾಗ ನೀರು ಅಂದರೆ ೧೭೩ ಬಿಲಿಯನ್‌ ಕ್ಯೂ.ಮೀ. ನೀರು 
೧೨,೫೦೦ ಕಿ.ಮೀ. ಉದ್ದದ ಕಾಲುವೆಗಳಲ್ಲಿ ಹರಿದಾಡಿ ೧೦೧ 
ಜಿಲ್ಲೆಗಳು, ೫ ಮಹಾನಗರಗಳ ಬಾಯಾರಿಕೆಯನ್ನು ಹಿಂಗಿಸುವುದೇ 
ಅಲ್ಲದೇ ೩೪ ಮಿಲಿಯನ್‌ ಹೆಕ್ಟೇರ್‌ ಭೂಮಿಗೆ ನೀರಾವರಿ ಸೌಲಭ್ಯ 
ಕಲ್ಪಿಸಲಿದೆ. ಈ ಬೃಹತ್‌ ಯೋಜನೆ ೩೭ ಮಿಲಿಯನ್‌ ಟನ್‌ ಗಳಷ್ಟು 
ಸಿಮೆಂಟ್‌, ೨ ಮಿಲಿಯನ್‌ ಟನ್‌ ಉಕ್ಕಿಗೆ ಬೇಡಿಕೆಯನ್ನು ಸೃಷ್ಟಿಸಿ 
ಉದ್ಯೋಗ ಕ್ರಾಂತಿಯನ್ನೇ ಮಾಡಲಿರುವುದಾಗಿ ಹೇಳಲಾಗಿದೆ. 
೩೦ ಬೃಹತ್‌ ಜೋಡಣೆಗಳಲ್ಲಿ ಹಿಮಾಲಯದ ನದಿಗಳಿಗಡ್ಡಲಾಗಿ 
೯ ಪ್ರಸ್ತಭೂಮಿ, ನದಿಗಳಿಗಡ್ಡಲಾಗಿ ೨೭ ಬೃಹತ್‌ ಅಣೆಕಟ್ಟುಗಳನ್ನು 
ಕಟ್ಟಲು ಸಹ ಉದ್ದೇಶಿಸಲಾಗಿದೆ. ಕಾಲುವೆಗಳಲ್ಲಿ ೯೪ ಕಿ.ಮೀ. 
ಉದ್ದದ ಸುರಂಗ ಕಾಲುವೆ ಕೂಡ ಇದೆ. ಹಿಮಾಲಯದ ನದಿಗಳ 
ಜೋಡಣೆಯಿಂದಲೇ ೨೨ ಮಿಲಿಯನ್‌ ಹೆಕ್ಟೇರ್‌ ಭೂಮಿಗೆ 
ನೀರಾವರಿ ಸೌಲಭ್ಯ ದೊರಕುವುದಲ್ಲದೇ ೩೦ ಮಿಲಿಯನ್‌ 
ಕಿಲೋವ್ಯಾಟ್‌ ನಷ್ಟು ಜಲವಿದ್ಯುತ್‌ ಉತ್ಪಾದನೆಯಾಗಲಿದೆ. 
ಇದಲ್ಲದೇ ಫರಕ್ಕಾ ಮತ್ತು ಕಲ್ಕತ್ತಾ ಬಂದರುಗಳಿಗೆ ಅಗತ್ಯ 
ಪ್ರಮಾಣದ ನೀರನ್ನು ಹರಿಸುವ ಸಾಮರ್ಥ್ಯ ನಿರ್ಮಾಣಗೊಂಡು 
ಆಂತರಿಕ ಜಲ ಸಾರಿಗೆ ಸೌಲಭ್ಯ ಹಾಗೂ ಬಂದರು ಸಾಮರ್ಥ್ಯ 
ಉತ್ತಮಗೊಳ್ಳಲಿದೆ. ಪ್ರಸ್ತಭೂಮಿ ನದಿಗಳ ಜಲ ಸಾರಿಗೆ ಸೌಲಭ್ಯ 
ಹಾಗೂ ಬಂದರು ಸಾಮರ್ಥ್ಯ ಉತ್ತಮಗೊಳ್ಳಲಿದೆ. ಪ್ರಸ್ಥಭೂಮಿ 
ನದಿಗಳ ಜೋಡಣೆಯಿಂದ ೧೩ ಮಿ. ಹೆ. ಭೂಮಿಗೆ ನೀರಾವರಿ 
ಸೌಲಭ್ಯ ಹೆಚ್ಚಾಗುವುದೇ ಅಲ್ಲದೇ ೪ ಮಿಲಿಯನ್‌ ಕಿಲೋ ವ್ಯಾಟ್‌ 
ವಿದ್ಯುಚ್ಛಕ್ತಿ ಅಧಿಕವಾಗಿ ಉತ್ಪಾದನೆ ಮಾಡಬಹುದಾಗಿದೆ. 
ಮಹಾನದಿ, ಗೋದಾವರಿ, ಕೃಷ್ಣ ಕಾವೇರಿ ನದಿಗಳನ್ನು ಪ್ರಸ್ತಭೂಮಿ 
ಜೋಡಣೆಗಳಲ್ಲಿ ಸಂಪರ್ಕಿಸಲಾಗುವುದು. ಪಶ್ಚಿಮಾಭಿಮುಕವಾಗಿ 
ಹರಿದು ಅರಬ್ಬೀ ಸಮುದ್ರ ಸೇರುವ ಪಶ್ಚಿಮ ಘಟ್ಟಗಳ ನದಿಗಳ 
ದಿಕ್ಕನ್ನು ಬದಲಿಸುವ ಪ್ರಯತ್ನ ಕೂಡ ಈ ಯೋಜನೆಯ 
ಭಾಗವಾಗಿದೆ. ಒಟ್ಟಾರೆಯಾಗಿ ಈ ನದಿ ಜೋಡಣೆಯ ಮಹಾ 
ಯೋಜನೆಯಿಂದ ಈಗಿರುವ ನೀರಾವರಿ ಪ್ರದೇಶ ೯೦ ಮಿಲಿಯನ್‌ 


10 


ಹೆಕ್ಟೇರಿನಿಂದ ೧೭೫ ಮಿಲಿಯನ್‌ ಹೆಕ್ಟೇರ್‌ ಆಗಲಿದೆ. ಮತ್ತು ನಮ್ಮ 
ರಾಷ್ಟ್ರದ ತಲಾ ಆದಾಯ ಕೇವಲ ೫ ವರ್ಷಗಳಲ್ಲಿ 
ದ್ವಿಗುಣಗೊಳ್ಳಲಿದೆ. ಹಿಮಾಲಯದ ನದಿಗಳಲ್ಲಿನ ನೀರು ಮುಂದಿನ 
೧೦,೦೦೦ ವರ್ಷಗಳವರೆಗೆ ಲಭ್ಯವಿರುವುದರಿಂದ ಈ 
ಯೋಜನೆಯಿಂದ ಲಭ್ಯವಾಗುವ ಲಾಭಗಳು ಮುಂದಿನ ೪೦೦ 
ತಲೆಮಾರುಗಳಿಗೆ ದೊರೆತು, "ಮೇರಾ ಭಾರತ್‌ ಮಹಾನ್‌'' ಆಗಿ 
೧೦,೦೦೦ ವರ್ಷಗಳ ಕಾಲ ಬೀಗಬಹುದೆಂದು 
ಪ್ರತಿಪಾದಿಸಲಾಗುತ್ತಿದೆ. ಈ ಯೋಜನೆಯ ಲಾಭಗಳ ಪಟ್ಟಿಯ 
ಪ್ರವಾಹದಲ್ಲಿ ಬಹುಪಾಲು ಜನ ತೇಲಾಡುತ್ತಿದ್ದಾರೆ. ಇಂತಹ 
ಪ್ರವಾಹದ ವಿರುದ್ದ ಈಜುವ ಸಾಹಸವನ್ನು ಕೆಲವರು ಈಗಾಗಲೇ 
ಆರಂಭಿಸಿದ್ದಾರೆ. | 


ಆರಂಭವಾಗಿರುವ ಅನುಮಾನಗಳು 


ಈ ಯೋಜನೆಯ ಉದ್ದೇಶಿತ ಗುರಿಗಳ ಬಗ್ಗೆ ಅವುಗಳ ಕಾರ್ಯ 
ಸಾಧ್ಯತೆಯ ಬಗ್ಗೆ ಅನೇಕರು ಅರ್ಥಪೂರ್ಣ ಪ್ರಶ್ನೆ. ಸಂಶಯಗಳನ್ನಷ್ಟೇ 
ಅಲ್ಲದೇ ಈ ಯೋಜನೆ ತನ್ನೊಂದಿಗೆ ತರಬಹುದಾದ ಆಘಾತಗಳ 
ಬಗ್ಗೆ ತೀವ್ರ ಆತಂಕಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮುರುಕು ಧರ್ಮ 
ಶಾಲೆಯ ತಿರುಕನ ಭರ್ಜರಿ ಕನಸನ್ನು ಭಗ್ಗಗೊಳಿಸಲು ಅವಿರತವಾಗಿ 
ಶ್ರಮಿಸಲಾರಂಭಿಸಿದ್ದಾರೆ. ಭಾರತಮಾತೆಯ ಕೊರಳಿಗೆ ತೊಡಿಸಲು 
ಉದ್ದೇಶಿಸಲಾಗಿರುವ ಕಾಲುವೆಗಳ ಕನಸು, ಸಾವಿನ 
ಸರಮಾಲೆಯಾಗಬಹುದೆಂಬ ಭೀತಿಯನ್ನು ವ್ಯಕ್ತಪಡಿಸಲಾಗುತ್ತಿದೆ. 
""ಮೇರಾ ಭಾರತ್‌ ಮಹಾನ್‌'' ಎಂದು ಬೀಗಬೇಕಾದ ದೇಶ ಹೊಸ 
ರೀತಿಯ ಜಲಯುದ್ದಗಳಲ್ಲಿ ಮುಳುಗಿ ದುರ್ಬಲವಾಗಬಹುದೆಂಬ 
ಭೀತಿಯನ್ನು ವ್ಯಕ್ತಪಡಿಸಲಾಗುತ್ತಿದೆ. ದೇಶದ ಬಾಯಾರಿಕೆಯನ್ನು 
ಹಿಂಗಿಸುವುದಕ್ಕೆ ಬದಲಾಗಿ ದಾಹವನ್ನು ಅತಿಯಾಗಿ ಹೆಚ್ಚಿಸಿ ಶಿವನ 
ಜಟೆಯಲ್ಲಿ ಕಣ್ಮರೆಯಾದ ಭಗೀರಥನ ಗಂಗೆಯಂತೆ ನಮ್ಮ ನದಿ 
ನಾಲೆಗಳೇ ಬತ್ತಿ ಹೋಗುವ ಇಲ್ಲವೇ ಕೊಳವೆ ಚರಂಡಿಗಳಾಗುವ 
ಅಪಾಯದ ಅಪಸ್ವರಗಳು ವ್ಯಕ್ತವಾಗುತ್ತಿವೆ. ಈ ಯೋಜನೆಯ ಬಗ್ಗೆ 
ಎತ್ತಲಾಗುತ್ತಿರುವ ಪ್ರಶ್ನೆಗಳು ವ್ಯಕ್ತವಾಗುತ್ತಿರುವ ಸಂಶಯ ಮತ್ತು 
ಆತಂಕಗಳ ಬಗ್ಗೆ ಯೋಜನೆಯ ಪ್ರತಿಪಾದಕರುಗಳು ಸಹಮತ 
ವ್ಯಕ್ತಪಡಿಸುತ್ತಲೇ ಅವುಗಳನ್ನು ಉತ್ತರಿಸಲಾಗಲೀ ಇಲ್ಲವೇ 
ಸಂಶಯಗಳನ್ನು ಆತಂಕಗಳನ್ನು ನಿವಾರಿಸಲು ಪ್ರಯತ್ನಿಸದೇ 
ಯೋಜನೆಯಿಂದ ದೊರಕಬಹುದಾದ ಲಾಭ ನಷ್ಟಗಳ ಬಗ್ಗೆ 
ಸಾಧ್ಯಸಾಧ್ಯತೆಯ ಬಗ್ಗೆ ಸ್ಥಳಾಂತರಗೊಳ್ಳುವ ಜನ ಸಮೂಹಗಳ 
ಪುನರ್ವಸತಿಯ ಬಗ್ಗೆ ಹೂಡಬೇಕಾಗಿರುವ ಅಗಾಧ ಬಂಡವಾಳದ 
ಬಗ್ಗ ಅಗತ್ಯ ವಿವರಗಳನ್ನೇ ಹೊಂದಿಲ್ಲದೇ ಯೋಜನೆಯನ್ನು 
ಪೂರೈಸಬೇಕಾದ ವರ್ಷವನ್ನು ನಿಗದಿಪಡಿಸಿ ಅತ್ಯಾತುರದಿಂದ 
ಯೋಜನೆಯನ್ನು ಜಾರಿಗೊಳಿಸಲು ಹೊರಡುತ್ತಿರುವ ಸರ್ಕಾರ 
ಮತ್ತು ಅವರ ವಕ್ತಾರರ ನಡವಳಿಕೆಗಳು ಪ್ರಶ್ನೆ ಸಂಶಯ ಮತ್ತು 
ಆತಂಕಗಳನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ಈ ಯೋಜನೆಯ 


ನೆಲದ ಮಾತು 


TERSTAT, 


i ಅನಿ 


ಜಾನ್‌ ಇದ್ಯ 
82 5 By 

PES ಷ್ಠ ತ್‌ 
ಕಜ ೮ ೮ SS 


ಮ Kes 
| 
ಸ 


tala] 


ಜಾರಿಯಿಂದಾಗಿ ಆಗಬಹುದಾದ ಪರಿಸರ ವಿನಾಶದ ಬಗ್ಗೆ ದೀರ್ಪ 
ಅಧ್ಯಯನ ಆಗಬೇಕಾಗಿದೆ. ನಿಖರವಾದ ಅಂಕಿ ಅಂಶಗಳನ್ನಾಧರಿಸಿ 
ವಿವರವಾದ ಯೋಜನಾವರದಿಗಳನ್ನು ರೂಪಿಸಿ ಎಲ್ಲಾ ಪಣದಾರರು 
ಪಾಲ್ಗೊಳ್ಳುವಂತೆ ಮಾಡಲು ಯಾವುದೇ ಪ್ರಯತ್ನಗಳಿಲ್ಲದೇ 
ವ್ಯಕ್ತವಾಗುತ್ತಿರುವ ವಿರೋಧಗಳನ್ನು ಸಾರಾಸಗಟಾಗಿ ನೂಕಿ 
ಬಿಸಾಡುವ ಮನೋಭಾವ ಅತ್ಯಂತ ಆತಂಕಕಾರಿ. 

ನಿಸರ್ಗದ ಜೀವದಾಯಕ ಕೊಡುಗೆಗಳಾದ ಈ ನಮ್ಮ ಪವಿತ್ರ 
ನದಿಗಳು ನಮ್ಮ ಜನ ಜಾನುವಾರುಗಳಿಗೆ, ಹೊಲಗದ್ದೆಗಳಿಗೆ 
ಅಮೃತವನ್ನುಣಿಸುತ್ತಿದ್ದವು. ನಾವು ಅವುಗಳನ್ನೀಗಾಗಲೇ ಮಹಾ 
ಚರಂಡಿಗಳನ್ನಾಗಿ ಹಾಳು ಮಾಡಿದ್ದೇವೆ. ಅವುಗಳ ಜನ್ಮ ಸ್ಥಾನಗಳಿಗೆ 
ಕೊಡಲಿಪೆಟ್ಟನ್ನಿಟ್ಟು ಅವುಗಳ ಅಂಗ ವಿಚ್ಛೇದನ ಮಾಡಿ 
ವಿರೂಪಗೊಳಿಸಿ ಕತ್ತು ಹಿಸುಕಿ ಕೊಲ್ಲಲಾರಂಭಿಸುತ್ತಿದ್ದೇವೆ. 
ಕೋಟ್ಯಾಂತರ ರೂಪಾಯಿಗಳನ್ನು ಸಾಲವಾಗಿ ತಂದು ಸುರಿದರು ಈ 
ನದಿಗಳ ನೀರಿನ ಪ್ರಮಾಣವಾಗಲಿ, ಗುಣಮಟ್ಟವಾಗಲಿ 
ಉತ್ತಮಗೊಳ್ಳುವುದರ ಬದಲಾಗಿ ಮತ್ತಷ್ಟು ಹಾಳಾಗುತ್ತಿದೆ. ಸ್ವಚ್ಚ 
ಗಂಗಾ ಯಮುನಾ ಯೋಜನೆಗಳು ಮುಗಿದರೂ, ಮುನಿಗಳು, ಸಾಧು 
ಸಂತರು ಈ ಚರಂಡಿಗಳಲ್ಲಿ ಪವಿತ್ರ ಸ್ನಾನ ಮಾಡಲು ಇತ್ತೀಚೆಗೆ 
ನಿರಾಕರಿಸುವ ಮೂಲಕ ಪ್ರತಿಭಟನೆ ವ್ಯಕ್ತವಾಗುತ್ತಿದೆ. ನದಿಗಳ 
ಉಗಮ ಸ್ಥಳ ಹಾಗೂ ಜಲಾನಯನ ಪ್ರದೇಶಗಳ ಸಂರಕ್ಷಣೆ 
ಅಭಿವೃದ್ಧಿಗೆ ಗಮನ ಹರಿಸದೇ ಅವುಗಳಲ್ಲಿ ಹರಿಯುವ ನೀರಿನ 
ಪ್ರಮಾಣ ದಿನೇ ದಿನೇ ಕಡಿಮೆಯಾಗುತ್ತಿದೆ. ನದಿ ದಂಡೆಗಳಲ್ಲಿನ 
ಊರುಗಳು, ನಗರಗಳಾಗಿ ಉಬ್ಬಿ ಕಾರ್ಬಾನೆಗಳು ತಮ್ಮೆಲ್ಲಾ 


ನೆಲದ ಮಾತು 


1570165 


ತ್ನ 


(ತು 
ಷಾ 
A 


7 


ಕೊಚ್ಚೆಗಳನ್ನು ಈ ನದಿಗಳಿಗೆ ತುಂಬಿ ಅವುಗಳ ಕತ್ತು ಹಿಸುಕುತ್ತಿವೆ. 
ಇವುಗಳನ್ನು ಸರಿಪಡಿಸಲು ಸಂಪೂರ್ಣವಾಗಿ ವಿಫಲವಾಗಿರುವ 
ನಾವುಗಳು ನದಿ ಪಾತ್ರಗಳ ಜೋಡಣಯಂತಹ ಸವಾಲುಗಳನ್ನು 
ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದೇವೆಯೇ? 
ಎಂಬ ಪ್ರಶ್ನೆ ಅತ್ಯಂತ ಸಹಜವಾಗಿ ಏಳುತ್ತದೆ. ಗಂಗಾಯಮುನೆಯರ 
ಶುದ್ಧೀಕರಣ ಯೋಜನೆಯ ಕೋಟ್ಯಾಂತರ ರೂಪಾಯಿ ಸಾಲದ ಹಣ 
ಯಾರ ತಿಜೋರಿಗಳನ್ನು ತುಂಬಿವೆ ಎಂದು ಪತ್ತೆ ಹಚ್ಚಬೇಕಾಗಿದೆ. 
ನಮ್ಮ ದೇಶದ ಪವಿತ್ರವೆಂದು ಭಾವಿಸಲಾದ ಈ ನದಿಗಳ ಬಗ್ಗೆ 
ಇಷ್ಟಲ್ಲಾ ನಿರ್ಲಕ್ಷ ಜೆ ಅನಾದರ ಹೊಂದಿರುವ ನಾವು ಈ ಚರಂಡಿ 
ನದಿಗಳನ್ನೇ ಜೋಡಿಸಿ ಭಾರತ ಮಾತೆಯ ಕೊರಳಿಗೆ ಉರುಳು 
ಹಾಕುವುದಿಲ್ಲವೆಂಬುದಕ್ಕೆ ಯಾವ ಖಾತರಿ ಇದೆ. 


ಬಕಾಸುರರ ಹೊಟ್ಟೆಗೆ ಹರಿಯುವ ಬೃಹತ್‌ ಬಂಡವಾಳ 


ನದಿಗಳ ಜೇಡಣೆಯ ಈ ಮಹಾ ಯೋಜನೆಗೆ ಬೇಕೆಂದು ಈಗ 
ಅಂದಾಜು ಮಾಡಿರುವ ಹಣದ ಪ್ರಮಾಣ ೫.೬ ಲಕ್ಷ ಕೋಟಿಗಳು 
(೨೦೦೨ರ ದರದಲ್ಲಿ) ಈಗಾಗಲೇ ಅಗಾಧ ಪ್ರಮಾಣದಲ್ಲಿ ವಿಶ್ವ 
ಬ್ಯಾಂಕ್‌ ಮತ್ತು ಅಂತರಾಷ್ಟ್ರೀಯ ಹಣಕಾಸು ನಿಧಿಗಳಿಂದ ಅಪಾರ 
ಪ್ರಮಾಣದ ಹಣವನ್ನು ಸಾಲ ತಂದು ಅವುಗಳ ಬಡ್ಡಿ ಪೀಕಲು 
ಲಾಭದಾಯಕ ಉದ್ದಿಮೆಗಳಾಗಿದ್ದ ಸಾರ್ವಜನಿಕ ಉದ್ದಿಮೆಗಳನ್ನು 
ಆರುಕಾಸಿಗೆ ಮೂರುಕಾಸಿಗೆ ದೇಶೀಯ ಮತ್ತು ಅಂತರಾಷ್ಟ್ರೀಯ 
ಬಂಡವಾಳಶಾಹಿಗಳಿಗೆ ಹರಾಜು ಹಾಕಲು ಒಬ್ಬ ಪ್ರತ್ಯೇಕ ಸಚಿವರನ್ನೇ 
ಹೊಂದಿರುವ ಈ ಬೃಹತ್‌ ಯೋಜನೆಗೆ ಹಣ ತರಲು 


11 


ಯಾರನ್ನಾಶ್ರಯಿಸಲಿದೆ ಎಂಬುದು ಅತ್ಯಂತ ಗಹನವಾದ 
ಪ್ರ ದೆ. ಕಾರ್ಯಪಡೆಯ ಅಧ್ಯಕ್ಷರಾದ ಸುರೇಶ್‌ ಪ್ರಭುರವರ 
ಈ ಯೋಜನಾ ವೆಚ್ಚ ೨೦೦ ಬಿಲಿಯನ್‌ ಡಾಲರ್‌ ಗಳಾಗಬಹುದು 
ಎಂದು ಇತ್ತೀಚೆಗಷ್ಟೇ ಹೇಳಿದ್ದಾರೆ. ಹಾಗಾದರೆ ಈ ಯೋಜನೆ 
ಪೂರ್ಣಗೊಳ್ಳುವ ಹೊತ್ತಿಗೆ ಹೂಡಬೇಕಾದ ಬಂಡವಾಳ 
ಹಿಮಾಲಯದ . ಗಾತ್ರಕ್ಕೆ ಉಬ್ಬಿದರೂ ಯಾರೂ 
ಆಶ್ಚರ್ಯಪಡಲಾರರು. ನಾವು ಈ ಯೋಜನೆಗೆ ವೆಚ್ಚ ಮಾಡಬೇಕಾದ 
ಹಣ ನಮ್ಮ ಜಿ.ಡಿ.ಪಿ.ಯ ಶೇ. ೨೫ರಷ್ಟು. ನಮ್ಮ ವಾರ್ಷಿಕ ತೆರಿಗೆ 
ಸಂಗ್ರಹದ ೨೧/೨ ಪಟ್ಟು, ನಾವು ಈವರೆವಿಗೂ ಮಾಡಿರುವ ಒಟ್ಟು 
ಸಾಲಕ್ಕಿಂತಲೂ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ಯೋಜನೆಗಳಿಗೂ 
ನಿರ್ಲಜ್ಜೆಯಿಂದ ಅಂತರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮುಂದೆ 
ಕೈಕಟ್ಟಿ ನಿಲ್ಲುವ ನಮ್ಮ ಸರ್ಕಾರಗಳು ಇಂತಹ ಬೃಹತ್‌ ಯೋಜನೆಗೆ 
ಹಣ ಹೂಡುವವರ ಯಾವ ಯಾವ ಹೀನಾಯ ಷರತ್ತುಗಳಿಗೆ 
ಕಣ್ಮುಚ್ಚಿ ಸಹಿ ಮಾಡಿ ದೇಶದ ಸ್ವಾತಂತ್ರ ಸಾರ್ವಭೌಮತ್ವವನ್ನು 
ಹರಾಜು ಹಾಕಲಾರದೆಂಬ ಭರವಸೆ ಯಾರಿಗಿದೆ ? ಅತ್ಯಂತ 
ತರಾತುರಿಯಲ್ಲಿ ಯೋಜನೆಯನ್ನು ಕಾಲಬದ್ದಮಿತಿಯಲ್ಲಿ ಪೂರೈಸುವ 
ಅತುರವನ್ನು ನೆಪವಾಗಿರಿಸಿಕೊಂಡು ಅಪಾಯಕಾರಿ ಷರತ್ತುಗಳಿಗೆ 
ಒಪ್ಪಿ ತಂದ ಸಾಲವನ್ನು ಸಾಧ್ಯತಾ ವರದಿಗಳಿಗೆ, ಸಲಹಾ ಸಂಸ್ಥೆಗಳಿಗೆ 
ಬೃಹತ್‌ ಗುತ್ತಿಗೆದಾರರಿಗೆ ಹಂಚಿ ರಾಜಕಾರಣಿಗಳು,ಅಧಿಕಾರಿಗಳು 
ಅಪಾರ ಅನೈತಿಕ ಐಶ್ವರ್ಯವನ್ನು ಈ ಯೋಜನೆಯ ಹೆಸರಿನಲ್ಲಿ 
ಕೈವಶ ಮಾಡಿಕೊಳ್ಳಲಿದ್ದಾರೆಂದು ಜನ ಆತಂಕ ಪಡುತ್ತಿದ್ದಾರೆ. ಈ 
ಪ್ರಮಾಣದ ಸಾಲ ಪ್ರತಿ ಭಾರತೀಯನ ಮೇಲೆ ಸುಮಾರು ೮೧೧೨ 
ಡಾಲರ್‌ ಸಾಲದ ಹೊರೆಯನ್ನು ಹೊರೆಸಲಿದೆ. ಪ್ರತಿ ವರ್ಷ ನಾವು 
೨೦ ರಿಂದ ೩೦ ಸಾವಿರ ಕೋಟಿಗಳ ಬಡ್ಡಿಯನ್ನು ತೆರಬೇಕಾಗುತ್ತದೆ. 
ಇಂತಹ ಬಕಾಸುರ ಸಾಲದಿಂದ ನಮ್ಮನ್ನು ವಿಮೋಚನೆಗೊಳಿಸಲು 
ಯಾವ ಭೀಮಸೇನನನ್ನು ಜನ ಆಶ್ರಯಿಸಬೇಕಾಗುವುದೋ? 


ಯೋಜನೆಯ ಪ್ರಮುಖ ಗುರಿಗಳೇ ಪ್ರಶ್ನಾರ್ಹ 


ಯೋಜನಾಕಾರರು ಹಿಮಾಲಯ ಪರ್ವತಗಳನ್ನು ನೀರಿನ 
ಗೋಪುರಗಳೆಂದು ಭಾವಿಸಿದರೆ ಕೆಲವು ತಜ್ಞರು ಗಂಗಾ ಮತ್ತು 
ಬ್ರಹ್ಮಪುತ್ರಾ ನದಿಗಳಲ್ಲಿರುವ ನೀರಿನ ಪ್ರಮಾಣದ ಬಗ್ಗೆ ಸಂಶಯ 
ವ್ಯಕ್ತಪಡಿಸುತ್ತಾರೆ. ಹಿಮಾಲಯದ ನದಿ ಮೂಲಗಳಾದ 
ಹಿಮಪರ್ವತಗಳು ಕಡಿಮೆಯಾಗುತ್ತಾ ಹಿಂದೆ ಸರಿಯುತ್ತಿವೆ. 
ಗಂಗೋತ್ರಿ ಹಿಮಪರ್ವತ ಕಳೆದ ಶತಮಾನವೊಂದರಲ್ಲೆ ೧೪ 
ಕಿ.ಮೀ.ನಷ್ಟು ದೂರ ಹಿಂದೆ ಸರಿದಿದೆ. ಇದರಿಂದಾಗಿ ಈಗಾಗಲೇ 
ಹಿಮಾಲಯದ ನದಿಗಳಲ್ಲಿ ಹರಿಯುವ ನೀರಿನ ಪ್ರಮಾಣ 
ಕಡಿಮೆಯಾಗುವ ಪರಿಪಾಟ ಆರಂಭವಾಗಿದ್ದು ಅದು 
ಮುಂದುವರಿಯುವ ಸ್ಪಷ್ಟ ಸೂಚನೆಗಳಿವೆ. ಇದಲ್ಲದೇ ನೀರಾವರಿ 
ಮತ್ತು ನಗರಗಳ ಅಗತ್ಯಗಳ ಪೂರೈಕೆಗಾಗಿ ಈ ನದಿಗಳ ಮೇಲೆ 
ಹರಿವಿನಲ್ಲಿ ಅಪಾರ ಪ್ರಮಾಣದ ನೀರನ್ನು ಬಳಸಿಕೊಳ್ಳಲಾಗುತ್ತಿದೆ. 


12 


ಪಾಟ್ನ ಸಮೀಪದ ಗಂಗಾನದಿಯ ಅರ್ಧದಷ್ಟು ನೀರು ನೇಪಾಳದಿಂದ 
ದೊರಕುತ್ತಿದೆ. ಇತ್ತೀಚೆಗೆ ನೇಪಾಳ ಕೂಡ ತನ್ನ 
ಜಲಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಅನೇಕ ಯೋಜನೆಗಳನ್ನು 
ರೂಪಿಸುತ್ತಿದೆ. ಇವುಗಳು ಜಾರಿಯಾದರೆ ಗಂಗಾ ನದಿಯಲ್ಲಿ ನೀರಿನ 
ಹರಿವು ಕಡಿಮೆಯಾಗಲಿದೆ. ಕೇವಲ ೧೫೦ ವರ್ಷಗಳ ಹಿಂದಷ್ಟೇ ಒಳ 
ಜಲ ಸಾರಿಗೆಯನ್ನು ಬೆಂಬಲಿಸುತ್ತಿದ್ದ ಗಂಗಾನದಿ ಇಂದು ಹೂಳು 
ತುಂಬಿಕೊಂಡು ಉಸಿರು ಕಟ್ಟಿ ಸಾಯುವ ಹಂತ ತಲುಪಿದೆ. ಕಲ್ಕತ್ತಾ 
ಬಂದರು ಹೂಳಿನಿಂದ ತುಂಬಿ ಹಾಲ್ಡಿಯ ಬಂದರನ್ನು ಹೊಸದಾಗಿ 
ನಿರ್ಮಿಸಬೇಕಾಗಿ ಬಂದರೂ ಈ ಎರಡು ಬಂದರುಗಳಿಗೆ ಅಗತ್ಯ 
ಪ್ರಮಾಣದ ನೀರನ್ನು ಎಲ್ಲಾ ಕಾಲದಲ್ಲೂ ಹರಿಸಲು 
ಹೆಣಗಾಡಬೇಕಾದ ಪರಿಸ್ಲಿತಿಯಿದೆ. ಫರಕ್ಕಾ ಅಡ್ಡಗಟ್ಟೆಯಿಂದ 
ಭಾರತದಲ್ಲಿ ಹರಿಯುವ ಗಂಗಾ ನದಿಯ ಭಾಗಕ್ಕೆ ಹಚ್ಚಿನ 
ನೀರನ್ನರಿಸುತ್ತಿರುವುದು ಭಾರತ ಬಾಂಗ್ಲಾ ಸಂಬಂಧಗಳಿಗೆ ಒಂದು 
ತೊಡಕಾಗಿದೆ. ಹಿಮಾಲಯದ ಖ್ಯಾತ ಪರಿಸರ ಹೋರಾಟಗಾರರಾದ 
ಸುಂದರ್‌ ಲಾಲ್‌ ಬಹುಗುಣರ ಪ್ರಕಾರ ಗಂಗಾ ಕಾವೇರಿಯ 
ಜೋಡಣೆ ಒಂದು ನಿರರ್ಥಕತೆಯಲ್ಲಿನ ಅಭ್ಯಾಸ. ಹಿಮಾಲಯದ 
""ಥಾರೈ'' ಅರಣ್ಯಗಳು ಹಿಮಗಡ್ಡೆಗಳನ್ನು ಬಿಸಿ ಮಾರುತಗಳಿಂದ 
ಕಾಪಾಡಿ ಹಿಮಾಲಯದ ನದಿಗಳಿಗೆ ನೀರುಣಿಸುತ್ತಿದ್ದವು. ಆದರೆ 
ಥಾರೈ ಅರಣ್ಯಗಳು ಅಣೆಕಟ್ಟೆಗಳ ನಿರಾಶ್ರಿತರಿಗೆ ಪುನರ್ವಸತಿ 
ಕಲ್ಪಿಸಲು ನಾಶಗೊಂಡಿದ್ದರ ಫಲವಾಗಿ ಹಿಮತ್ಬರ್ವತಗಳು ಅತ್ಯಂತ 
ಶೀಘ್ರವಾಗಿ ಹಿಂದೆ ಸರಿಯುತ್ತಿವೆ. ಅವುಗಳು ೨೦೨೫ರ ವೇಳೆಗೆ 
ಕಣ್ಮರೆಯಾಗಬಹುದೆಂಬ ಆತಂಕವನ್ನು ಅವರು ವ್ಯಕ್ತಪಡಿಸುತ್ತಾರೆ. 
ಇದಲ್ಲದೇ ಗಂಗಾ ಯಮುನಾ ಮತ್ತು ಬ್ರಹ್ಮಪುತ್ರಾ ನದಿಗಳ 
ಉಪನದಿಗಳು. ಇತ್ತೀಚೆಗೆ ಒಣಗಲಾರಂಭಿಸಿವೆ. ಹೀಗಾಗಿ 
ಮೂಲದಲ್ಲಿ ನೀರಿನ ಲಭ್ಯತೆ ಬಗ್ಗೆ ಅನುಮಾನಗಳು 
ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ನದಿ, ಕಾಲುವೆಗಳನ್ನು 
ತೋಡಿ ಅವುಗಳಿಗೆ ಎಲ್ಲಿಂದ ನೀರನ್ನು ಹರಿಸುವುದು ಎಂಬ 
ಪ್ರಶ್ನೆಯನ್ನು ಅನೇಕ ನೀರಾವರಿ ತಜ್ಞರು ಕೇಳುತ್ತಿದ್ದಾರೆ. ಇದಲ್ಲದೇ 
ಈ ಪ್ರದೇಶದ ಮಳೆ ಮತ್ತು ನದಿಗಳ ನೀರಿನ ಹರಿವಿನ ಪ್ರಮಾಣ 
ರಾಷ್ಟ್ರದ ಗಡೀ ಭಾಗಗಳಾಗಿರುವುದರಿಂದ ಈ ಮಾಹಿತಿಯ ಬಗ್ಗೆ 
ಗೌಪ್ಯತೆ ಇರುವುದರಿಂದ ಸರ್ಕಾರ ಈ ಬಗೆಗಿನ ಮಾಹಿತಿಯನ್ನು 
ಯೋಜನೆಯ ಪರವಾಗಿ ತಿರುಚಬಹುದೆಂಬ ಅವಿಶ್ವಾಸವನ್ನು ಕೆಲವು 
ಪರಿಸರವಾದಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈ 
ಯೋಜನೆಯಿಂದ ಬರಗಾಲವನ್ನೇ ನಾಡಿನಿಂದ 
ಬಹಿಷ್ಕರಿಸಬಹುದೆಂಬ ಭರವಸೆ, ಕೇವಲ ಭರವಸೆ 
ಮಾತ್ರವಾಗುವುದೆಂಬ ಆತಂಕವಿದೆ. 

ಯೋಜನೆಯ ಇನ್ನೊಂದು ಪ್ರಮುಖ ಗುರಿ ಗಂಗಾ ಮತ್ತು 
ಬ್ರಹ್ಮಪುತ್ರ ನದಿಗಳ ಪ್ರವಾಹದಿಂದುಂಟಾಗುವ ಹಾನಿಯನ್ನು 
ನಿವಾರಿಸುವುದಾಗಿದೆ. ಯೋಜನೆಕಾರರ ಅಂದಾಜಿನಂತೆ 
ಬ್ರಹ್ಮಪುತ್ರದಲ್ಲಿ ೬೦,೦೦೦ ಕ್ಯೂಸೆಕ್ಸ್‌ ಪ್ರವಾಹವಿದೆ. ಇದರಲ್ಲಿ 


ನೆಲದ ಮಾತು 


ಕೇವಲ ೧೫೦೦ ಕ್ಯೂಸೆಕ್ಸ್‌ನಷ್ಟು ಪ್ರವಾಹವನ್ನು ಮಾತ್ರ 
ತಿರುಗಿಸಲಾಗುವುದೆಂದು ಹೇಳಲಾಗುತ್ತಿದೆ. ಆದ್ದರಿಂದ ಪ್ರವಾಹದ 
ಅನಾಹುತಗಳನ್ನೇ ಈ ಯೋಜನೆ ಕಡಿಮೆ ಮಾಡಲಿದೆ ಎಂಬ 
ವಾದವನ್ನು ಹುಸಿಗೊಳಿಸುತ್ತಿದೆ. 


ಅಂತಃಕಲಹವನ್ನು ಆಸ್ಪೋಟಿಸುವ ನದಿ ಕಾಲುವೆಗಳು 


ನದಿ ನೀರಿನ ಹಂಚಿಕೆಯ ಬಗ್ಗೆ ದೇಶಾದ್ಯಂತ ಮತ್ತು ಗಡಿಗಳಲ್ಲಿ 
ಈಗಾಗಲೇ ಜಗಳಗಳು ಆರಂಭವಾಗಿವೆ. ಪಂಜಾಬಿನ 
ಅಮರೀಂದರ್‌ ಸಿಂಗ ನದಿಗಳ ಜೋಡಣೆಯ ಪರಿಕಲ್ಪನೆಗೆ 
ಈಗಾಗಲೇ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆ 
ಪಂಜಾಬಿನ ಹಿತಾಸಕ್ತಿಗೆ ಧಕ್ಕೆಯುಂಟು ಮಾಡುತ್ತದೆ. ಪಂಚನದಿಗಳ 
ನಾಡಾದ ಪಂಜಾಬ್‌ನಿಂದ ನೀರನ್ನು ತಿರುಗಿಸುವುದು ಪ್ರತಿಕೂಲ 
ಪ್ರತಿಕ್ರಿಯೆಗಳೇ ಅಲ್ಲದೇ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಮತ್ತೆ 
ಇಂಬು ನೀಡುವ ಸಾಧ್ಯತೆಗಳಿವೆ. ತೀರಾ ಇತ್ತೀಚೆಗೆ ಮಹಾನದೀ, 
ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳನ್ನು ಜೋಡಿಸಬೇಕೆಂದು 
ಎನ್‌.ಡಬ್ಲ್ಯೂ.ಡಿ.ಎ. ಪ್ರಸ್ತಾವನೆಗೆ ಆಂಧ್ರಪ್ರದೇಶ ಸರ್ಕಾರ 
ಗೋದಾವರಿಯಲ್ಲಿ ಹಂಚಿಕೆ ಮಾಡಿಕೊಳ್ಳಬಹುದಾದ ಹೆಚ್ಚುವರಿ 
ನೀರಿಲ್ಲವೆಂಬ ಕಾರಣವನ್ನು ಮುಂದೊಡ್ಡಿ ತನ್ನ ತೀವ್ರ ವಿರೋಧವನ್ನು 
ವ್ಯಕ್ತಪಡಿಸಿತ್ತು. ಆದರೆ ಇದೇ ಸರ್ಕಾರ ಇತರೆ ರಾಜ್ಯಗಳಿಂದ ನೀರು 
ಪಡೆಯುವ ಪ್ರಸ್ತಾಪವನ್ನು ಸ್ವಾಗತಿಸುವ ಇಬ್ಬಂದಿ ನೀತಿಯನ್ನು 
ಜಾಹೀರುಪಡಿಸಿದೆ. ತೀರ ಇತ್ತೀಚೆಗಷ್ಟೇ ೭ ಕಿ.ಮೀ. ಉದ್ದದ 
ಸುರಂಗದ ಮೂಲಕ ಬಿಯಾಸ್‌ ನದಿಯಿಂದ ನೀರನ್ನು ಹರಿಸಿ 
ಸಟ್ಲೇಜ್‌ ನದಿಯ ನೀರಿನ ಹಸಿವನ್ನು ಹಿಂಗಿಸಿದೆವೆಂದು 
ಬೀಗಲಾಗುತ್ತಿತ್ತು. ಇದರಿಂದ ಬಾಕ್ರಾ ಅಣೆಕಟ್ಟೆಯಲ್ಲಿ ನೀರಿನ 
ಮಟ್ಟವನ್ನು ಸುರಕ್ಷಿತ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ಸಾಧ್ಯವೆಂದು 
ಭ್ರಮಿಸಲಾಗಿತ್ತು. ಆದರೆ ಬಿಯಾಸ್‌ ನದಿಯಲ್ಲಿ ಅಧಿಕ ಪ್ರಮಾಣ 
ನೀರಿತ್ತು ಎಂಬ ಊಹೆ ಸುಳ್ಳಾಗಿ ಬಾಕ್ರಾ ಅಣೆಕಟ್ಟೆಯಲ್ಲಿ ನೀರಿನ ಮಟ್ಟ 
ಕಾಪಾಡಲು ಮತ್ತೊಂದು ಅಣೆಕಟ್ಟೆಯನ್ನು ಕಟ್ಟಲು ಯೋಜನೆ 
ತಯಾರಿಸಲಾಗುತ್ತಿದೆ. ಬಿಹಾರದಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದು 
ಫಾಲ್ಸೇ ನದಿಯ ನೀರನ್ನು ದೂರದ ಜಮೀನುಗಳಿಗೆ ನೀರಾವರಿ 
ಸೌಲಭ್ಯ ಕಲ್ಪಿಸಲು ತಿರುಗಿಸಿದ್ದರ ಫಲವಾಗಿ ಪಾಟ್ನಾ, 
ಜಹಾನಾಬಾದ್‌, ಗಯಾ ಮತ್ತು ನಲಂದಾ ಜಿಲ್ಲೆಗಳ ೫ ಲಕ್ಷಕ್ಕೂ 
ಹೆಚ್ಚು ರೈತರು ರಾಬ್ದಿದೇವಿ ಸರ್ಕಾರದ ತೀರ್ಮಾನಗಳನ್ನು ತೀವ್ರವಾಗಿ 
ವಿರೋಧಿಸುತ್ತಿದ್ದಾರೆ. ಈ ಯೋಜನೆಯಿಂದಾಗಿ ಫಾಲ್ಲೇಯ ಉಪ 
ನದಿಯಾದ ""ಮುಹಾನೇ'' ಒಣಗುವಂತಾಗಿದೆ. ಬಿಹಾರ, ಉತ್ತರ 
ಪ್ರದೇಶ, ಮಧ್ಯ ಪ್ರದೇಶದ ವಿಶಾಲ ಭೂ ಭಾಗಗಳಿಗೆ ಇಂದಿಗೂ 
ನೀರಾವರಿ ಸೌಲಭ್ಯ ಕಲ್ಪಿಸದೇ ಇರುವಾಗ ಆ ಪ್ರದೇಶಗಳ ಮೂಲಕ 
ಪ್ರವಾಹದ ನೀರನ್ನು ದಕ್ಷಿಣಕ್ಕೆ ಹರಿಸಲು ಆ ರಾಜ್ಯದ ಜನ ಅವಕಾಶ 
ನೀಡುವರೇ ಎಂಬುದೇ ಒಂದು ದೊಡ್ಡ ತಲೆನೋವಾಗಲಿದೆ. 


ನೇ ದಿನೇ ನೀರಿನ ದಾಹವನ್ನು ಹೆಚ್ಚಿಸಿಕೊಳ್ಳುತ್ತಿರುವ 


ನೆಲದ ಮಾತು 


ಹೊಲಗದ್ದೆಗಳು, ಮಹಾನಗರಗಳು, ನೀರಿನ ಸಮಾನ ನ್ಯಾಯಯುತ 
ಹಂಚಿಕೆಗೆ ಒಪ್ಪುತ್ತಿಲ್ಲವೆಂಬುದು ತೀರಾ ಇತ್ತೀಚಿನ ನದೀ 
ವಿವಾದಗಳಿಂದ ಸುಸ್ಪಷ್ಟ. ಹಾಗಾಗಿ ಈ ಯೋಜನೆಯ ಜಾರಿ ಈ 
ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಛಿದ್ರಗೊಳಿಸೆಬಲ್ಲ ಸಿಡಿ 
ನೆಲಬಾಂಬ್‌ ಆಗುವ ಅಪಾಯಗಳು ನಿಚ್ಛಳವಾಗಿವೆ. ನೀರಿಗಾಗಿ 
ಈಗಾಗಲೇ ರಾಜ್ಯ ರಾಜ್ಯಗಳ ನಡುವೆ ಬಡಿದಾಟ ಆರಂಭವಾಗಿದೆ. 
ಇದು ಮತ್ತಷ್ಟು ತೀವ್ರಗೊಳ್ಳುವ ಭೀತಿ ಕೆಲವು ಪ್ರಾಜ್ಞರನ್ನು 
ಆವರಿಸಿಕೊಂಡಿದೆ. ಒಂದೇ ನದಿ ಕೊಳ್ಳದ ಜನರು ನದಿ ನೀರನ್ನು 
ಸರಿಯಾಗಿ ಹಂಚಿಕೊಳ್ಳಲು ಒಪ್ಪಿಸುವುದೇ ಸಾಧ್ಯವಾಗದಿರುವಾಗ 
ನೀರನ್ನು ಒಂದು ನದಿ ಕೊಳ್ಳದಿಂದ ಮತ್ತೊಂದು ನದಿ ಕೊಳ್ಳಕ್ಕೆ 
ವರ್ಗಾಯಿಸುವುದು ಅತ್ಯಂತ ಕಠಿಣ. 


೧೯೭೦ರಲ್ಲಿ ಬ್ರಹ್ಮಪುತ್ರಾ ನದಿಯನ್ನು ಗಂಗಾ ನದಿಯೊಂದಿಗೆ 
ಜೋಡಿಸಲು ಒಂದು ಸಂಪರ್ಕ ಕಾಲುವೆಯನ್ನು ಭಾರತದ 
ಜೋಗಿಗೋಪಾದಿಂದ ಬಾಂಗ್ಲಾದ ಮೂಲಕ ಫರಕ್ಕಾದ ಮೇಲ್ಭಾಗಕ್ಕೆ 
ಜೋಡಿಸುವ ಪ್ರಸ್ತಾಪವನ್ನು ಬಾಂಗ್ಲಾ ಸರ್ಕಾರ ತಿರಸ್ಕರಿಸಿತು. ಇದೇ 
ಪರಿಸ್ಥಿತಿ ಈಗಲೂ ಮುಂದುವರೆದಿದೆ. ಹಿಮಾಲಯದ ನದಿಗಳ 
ಅಭಿವೃದ್ಧಿ ಮಾಡಲು ಗಂಗಾ ಮತ್ತು ಬ್ರಹ್ಮಪುತ್ರಾ ನದಿಗಳ 
ಉಪನದಿಗಳಿಗೆ ಅಣೆಕಟ್ಟುಗಳನ್ನು ನೇಪಾಳ, ಭೂತಾನ್‌ ಮತ್ತು 
ಭಾರತದಲ್ಲಿ ನಿರ್ಮಿಸಬೇಕಾಗುತ್ತದೆ. ಇದು ನಮ್ಮ ನೆರೆ 
ರಾಜ್ಯಗಳೊಂದಿಗಿನ ಸ್ನೇಹ ಸಂಬಂಧವನ್ನು ಹಾಳು ಮಾಡುವ 
ಅಪಾಯಗಳು ಕೂಡ ಇವೆ. ಗಂಗಾ ನದಿ ನೀರಿನ ಹಂಚಿಕೆಯ ಬಗ್ಗೆ 
ಭಾರತ ಬಾಂಗ್ಲಾ ನಡುವೆ ಈಗಾಗಲೇ ಬಿನ್ನಾಭಿಪ್ರಾಯಗಳಿವೆ. 
ಇವುಗಳನ್ನು ರಾಜಕೀಯವಾಗಿ ನಿವಾರಿಸಿಕೊಳ್ಳುವುದು ಒಂದು 
ದೊಡ್ಡ ಸವಾಲೇ ಸರಿ. 


ಪರಿಸರಾತ್ಮಕ ಸವಾಲುಗಳ ಸರಮಾಲೆ 


ಪರಿಸರಾತ್ಮಕವಾಗಿ ಈ ಯೋಜನೆ ಅತ್ಯಂತ 
ವಿನಾಶಕಾರಿಯಾಗುವ ಅಪಾಯವಿದೆ. ೨೦೦ಕ್ಕೂ ಹೆಚ್ಚು 
ಜಲಾಶಯಗಳು, ಅವುಗಳನ್ನು ಜೋಡಿಸುವ ನಾಲೆಗಳ ಬೃಹತ್‌ 
ಜಾಲ ಈ ದೇಶದ ಭೂನಕ್ಷೆಯನ್ನು ಮನಸೋ ಇಚ್ಛೆ ತುಂಡರಿಸಲಿದೆ. 
ಇವುಗಳು ಈ ದೇಶದ ಭೌಗೋಳಿಕ ಸ್ವರೂಪವನ್ನೇ ವಿಕೃತಗೊಳಿಸುವ 
ಅಪಾಯಗಳಿವೆ. ಈ ಜಲಾಶಯಗಳು ಅಲ್ಲಲ್ಲೇ ಅಳಿದುಳಿದಿರುವ 
ಅಮೂಲ್ಯ ದಟ್ಟ ಅರಣ್ಯಗಳನ್ನು ಕಬಳಿಸುವ ಅಪಾಯವಿದೆ. ಅನೇಕ 
ಅಭಯಾರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ಜೈವಿಕ 
ವನಗಳು, ಈ ಯೋಜನೆಯಿಂದ ನಾಶಗೊಳ್ಳಲಿವೆ. ಕೋಟ್ಯಾಂತರ 
ರೂಪಾಯಿಗಳನ್ನು ವೆಚ್ಚ ಮಾಡಿ ವನ್ಯ ಜೀವಿ ಆವಾಸಗಳನ್ನು ಅಲ್ಪ 
ಸ್ವಲ್ಪ ರಕ್ಷಿಸಲು ಸಾಧ್ಯವಾಗಿರುವ ಯಶಸ್ಸನ್ನು ಇದು ಸಂಪೂರ್ಣವಾಗಿ 
ಹಾಳುಗೊಡವಲಿದೆ. ಅನೇಕ ಕಾಲುವೆಗಳು ಈ ಅಮೂಲ್ಯ 
ಜೀವಾವಾಸಗಳನ್ನು ತುಂಡರಿಸಿ ವನ್ಯ ಜೀವಿಗಳಿಗೆ, ಜೀವಿ ವೈವಿಧ್ಯತೆಗೆ 
ಅಪಾರ ಹಾನಿಯುಂಟು ಮಾಡಲಿವೆ. ಪ್ರವಾಹಗಳ ಅಪಾರ 


15 


ಹಾನಿಯನ್ನುಂಟು ಮಾಡಿದರೂ ಅವು ನದಿಗಳ ಜೀವನದಲ್ಲಿ 
ಅಮೂಲ್ಯವಾದವುಗಳು. ಅವು ನದಿಗಳನ್ನು ಕೊಚ್ಚೆಯಿಂದ 
ಮುಕ್ತಗೊಳಿಸಿ ನದಿಯ ಹರಿವನ್ನು ಸುಗಮಗೊಳಿಸುತವೆ. ನದಿಗಳು 
ಭೂಮಿಯನ್ನು ಶುದ್ಧಗೊಳಿಸುವ ಒಂದು ನೈಸರ್ಗಿಕ ಕ್ರಿಯೆಯಾಗಿದೆ. 
ಪ್ರತಿ ನದಿಗೂ ಅದರದೇ ಆದ ನೈಸರ್ಗಿಕ ತಾಳ, ಲಯಗಳಿವೆ. ಅದನ್ನು 
ಅರ್ಥ ಮಾಡಿಕೊಳ್ಳದೆ ನಾವು ಮಧ್ಯ ಪ್ರವೇಶ ಮಾಡಿದರೆ ಅದರಿಂದ 
ಕಂಡು ಕೇಳರಿಯದ ಅನಾಹುತಗಳಾಗುವ ಸಾಧ್ಯತೆ ಇದೆ. ನದಿಯ 
ಎಲ್ಲಾ ನೀರನ್ನು ಹಿಡಿದಿಡುವುದು, ಅದರ ನೈಸರ್ಗಿಕ ಹರಿವನ್ನು 
ನಿಲ್ಲಿಸುವುದು, ಆ ನದಿಯನ್ನು ಸಾಯಿಸುವ ಪ್ರಕ್ರಿಯೆಯಾಗಿ 
ಪರಿಣಮಿಸಬಹುದು. ಇವುಗಳ ಬಗ್ಗೆ ದೀರ್ಥ ಅಧ್ಯಯನಗಳು ಇನ್ನು 
ನಡೆಯಬೇಕಾಗಿದೆ. ನೀರನ್ನು ಒಂದೇ ಸ್ಪಳದಲ್ಲಿ ನಿಲ್ಲಿಸಿಡುವುದು ಆ 
ಪ್ರದೇಶದ ಭೂಗೋಳವನ್ನು ಏರುಪೇರು ಮಾಡಲಿದೆ. ಇದರಿಂದ 
ಜೌಗು, ಚೌಳು ಭೂಮಿಗಳು ಸೃಷ್ಟಿಯಾಗುವ ಅಪಾಯಗಳಿವೆ. ನದಿ 
ನೀರು ಹರಿಯದ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು 
ಮರುಭೂಮೀಕರಣ ಉಂಟಾಗುವ ಸಾಧ್ಯತೆಗಳಿವೆ. 


ನದಿ ನೀರಿನ ಹರಿವನ್ನು ಮನಬಂದಂತೆ ಅಡ್ಡಗಟ್ಟೆ, ಅಣೆಕಟ್ಟು 
ಕಾಲುವೆಗಳ ಮೂಲಕ ನಿಯಂತ್ರಿಸುವ ಚೆಲ್ಹಾಟಗಳಾಡಿದ 
ಇತಿಹಾಸವುಳ್ಳ ದೇಶಗಳು ಇಂದು ತಮ್ಮ ತಪ್ಪಿಗೆ ದಂಡ ತೆರುತ್ತಿವೆ. 
ಅವರು ಈಗ ಅಣೆಕಟ್ಟುಗಳನ್ನು, ಅಡ್ಡಗಟ್ಟೆಗಳನ್ನು ತೆಗೆದು ಹಾಕಿ, 
ನದಿಗಳನ್ನು ತಮ್ಮ ಮೊದಲಿನ ಸ್ವರೂಪಕ್ಕೆ ತರಲು ಬಿಲಿಯಾಂತರ 
ಡಾಲರ್‌ಗಳನ್ನು ವೆಚ್ಚಮಾಡುತ್ತಿವೆ. ೧೯೯೯-೨೦೦೨ರ ಅವಧಿಯಲ್ಲಿ 
ಒಂದು ನೂರಕ್ಕೂ ಹೆಚ್ಚು ಅಣೆಕಟ್ಟುಗಳನ್ನು ತೆಗೆದುಹಾಕಲಾಗಿದೆ. 
೨೦೦೧ರಲ್ಲಿ ""ವಿಸ್‌ಕಾನ್‌ಸಿನ್‌'' ಪ್ರಾಂತ್ಯದಲ್ಲಿ ""ಚಾರ್‌ಬೂ'' 
ನದಿಯ ೧೧೫ ಮೈಲಿಗಳ ಹರಿವನ್ನು ಪುರುಜ್ಜೀವನಗೊಳಿಸಲಾಯಿತು. 
""ಕೂಲರಾಡೋ'' ನದಿ ಸಮುದ್ರವನ್ನು ಸೇರುವ ಮುನ್ನವೇ ಬತ್ತಿ 
ಹೋಗುತ್ತಿದ್ದುದನ್ನು ತಪ್ಪಿಸಿ ಪುನಶ್ಚೇತನಗೊಳಿಸಲು 
ಪ್ರಯತ್ನಗಳಾಗುತ್ತಿವೆ. ಅದೇ ರೀತಿ ಕ್ಯಾಲಿಫೋರ್ನಿಯಾದ ನದಿಗಳನ್ನು 
ಪುನಶ್ಚೇತನಗೊಳಿಸಲು ೮ ಬಿಲಿಯನ್‌ ಡಾಲರ್‌ಗಳ ವೆಚ್ಚದ 
ಯೋಜನೆಯೊಂದನ್ನು ರೂಪಿಸಲಾಗುತ್ತಿದೆ. 

ನಮ್ಮ ದೇಶದ ಬೃಹತ್‌ ಅಣೆಕಟ್ಟುಗಳು ಮತ್ತು ಅವುಗಳ 
ನಾಲೆಗಳ ಜಾಲ ಉಂಟು ಮಾಡಿರುವ ಪರಿಸರ ಹಾನಿಯಿಂದಲೇ 
ಉತ್ತಮ ಪಾಠ ಕಲಿಯಬಹುದಾಗಿದೆ. ಯಾವುದೇ ನದಿಯನ್ನು 
ಅಭಿವೃದ್ಧಿಪಡಿಸುವ ಮುನ್ನ ಅದರ ಮೂಲಭೂತ ಅಂಶಗಳ 
ವಿವರವಾದ ಅಧ್ಯಯನದ ಅಗತ್ಯವಿದೆ. ನದಿಯ ಜಲಾನಯನ 
ಪ್ರದೇಶ, ಅಚ್ಚುಕಟ್ಟು ಪ್ರದೇಶದ ಅಭಿವೃದ್ಧಿ ಬಾಧಿಸಲ್ಪಡುವ ಜನರ 
ಬಗೆಗಿನ ವಿವರವಾದ ಅಧ್ಯಯನ, ಜಲಾಶಯ ಮತ್ತು ಕಾಲುವೆ 
ವ್ಯವಸ್ಥೆಗಳು ಅಲ್ಲಿಯ ಭೂರಚನೆ, ಮಣ್ಣಿನ ಸಂರಚನೆ, ಕೃಷಿ, 
ಆರೋಗ್ಯ, ಮೀನುಗಾರಿಕೆ ಮುಂತಾದವುಗಳ ಮೇಲೆ ಉಂಟು 
ಮಾಡಲಿರುವ ಪರಿಣಾಮಗಳ ""ಪರಿಸರ ಪರಿಣಾಮ ಅಂದಾಜು'' 
(ಇ.ಐ.ಎ.) ಅಧ್ಯಯನಗಳಾಗಬೇಕು. ಅಲ್ಲಿಯ ಮಣ್ಣಿನ ರಚನೆ 


14 


ನೀರಾವರಿಗೆ ಅನುಕೂಲಕರವೇ ಇಲ್ಲವೇ ಪ್ರತಿಕೂಲಕರವೇ 
ಎಂಬುದನ್ನು ಅಭ್ಯಸಿಸಿ. ಸೂಕ್ತವಾದ ನೀರು ಬಸಿಯುವ ವ್ಯವಸ್ಥೆ 
ಮಾಡದಿದ್ದಲ್ಲಿ ನೀರಾವರಿಯಿಂದ ನಾವೇ ಅಧಿಕ ಜೌಗು ಭೂಮಿ 
ಹಾಗೂ ಚೌಳು ಭೂಮಿಯನ್ನು ಸೃಷ್ಟಿಸಿದಂತೆ ಆಗುತ್ತದೆ. ಭಾರತಕ್ಕೆ 
೩೦೦೦ಕ್ಕೂ ಅಧಿಕ ಬೃಹತ್‌ ಅಣೆಕಟ್ಟುಗಳು ಹಾಗೂ ನಾಲೆಗಳ 
ಜಾಲವನ್ನು ನಿರ್ಮಿಸಿರುವ ಶ್ರೀಮಂತ ಅನುಭವ ಇದೆ. ಅವುಗಳಿಂದ 
ದೇಶದ ಆಹಾರೋತ್ಪಾದನೆ ಉತ್ತಮಪಡಿಸಲು ಸಹಾಯವಾಗಿದ್ದರೂ 
ಅವುಗಳಲ್ಲಿ ಮಾದರಿ ನದಿ ಕಣಿವೆ ಯೋಜನೆಗಳೆಂದು 
ಶೇ. ಒಂದರಷ್ಟಾದರೂ ಯೋಜನೆಗಳನ್ನು ಹೆಸರಿಸಲು ಇಂದಿಗೂ 
ಸಾಧ್ಯವಾಗಿಲ್ಲ. "ಪರಿಸರ ಪರಿಣಾಮ ಅಂದಾಜು'' ಅಧ್ಯಯನಗಳು 
ಔಪಚಾರಿಕ ಅಧ್ಯಯನಗಳಾಗಿವೆ, ಇಲ್ಲವೇ ಅಪೇಕ್ಷಿತ ವರದಿಯನ್ನು 
ಒತ್ತಾಯಿಸಿ ಇಲ್ಲವೇ ಆಮಿಷಕ್ಕೊಳಪಡಿಸಿ ಬರೆಸಲ್ಪಟ್ಟವಾಗಿವೆ. ಹೀಗೆ 
ಆದೇಶಿಸಿ ಬರೆಸಲ್ಪಟ್ಟ ಅಧ್ಯಯನ ವರದಿಗಳಿಂದ ಅಪಾರ 
ಹಾನಿಯುಂಟಾಗಿ ಫಲಾನುಭವಿಗಳಾಗಬೇಕಾದ ಅಚ್ಚುಕಟ್ಟುದಾರರೇ 
ಹಲವಾರು ಸಂದರ್ಭಗಳಲ್ಲಿ ಅಪಾರ ತೊಂದರೆ 
ಅನುಭವಿಸುವಂತಾಗಿದೆ. ಅಣೆಕಟ್ಟು ತೋರಿಸದಿರುವುದರಿಂದ ನಮ್ಮ 
ಬಹುಪಾಲು ಜಲಾಶಯಗಳು ಶೀಘ್ರವಾಗಿ ಹೂಳಿನಿಂದ 
ತುಂಬಿಕೊಂಡು ಅವುಗಳ ಸಾಮರ್ಥ್ಯ ಕ್ಷೀಣಿಸಿ 
ನಿಷ್ಟಯೋಜಕವಾಗಲಿವೆ. ನೀರಾವರಿಯನ್ನೇ ಕುರುಡಾಗಿ ನಂಬಿ 
ಆಹಾರೋತ್ಪಾದನೆಯನ್ನು ಹೆಚ್ಚಿಸುವ ನಮ್ಮ ಪ್ರಯತ್ನಗಳು ನಮ್ಮ 
ಬೇಸಾಯದ ಮಣ್ಣನ್ನು ಹಾಳು ಮಾಡಿರುವ ಇತಿಹಾಸದಿಂದ ನಾವು 
ಪಾಠ ಕಲಿಯಬೇಕಾಗಿದೆ. 

ಈ ಬೃಹತ್‌ ಯೋಜನೆಯಿಂದ ಎಷ್ಟು ಅರಣ್ಯ ಪ್ರದೇಶ 
ಮುಳುಗಡೆ ಹೊಂದುತ್ತದೆ ಮತ್ತು ಎಷ್ಟು ಜನ 
ಸ್ಥಳಾಂತರಗೊಳ್ಳುತ್ತಾರೆ ಎಂಬ ಬಗ್ಗೆ ಅಧಿಕೃತ ಅಂಕಿ ಅಂಶಗಳು 
ಲಭ್ಯವಿಲ್ಲ, ಒಂದು ಅಂದಾಜಿನಂತೆ ೪.೫ ಲಕ್ಷ ಜನ 
ಸ್ಥಳಾಂತರಗೊಳ್ಳಲಿದ್ದಾರೆ ಹಾಗೂ ೭೯,೨೯೨ ಹೆಕ್ಟೇರ್‌ ಅರಣ್ಯ 
ಪ್ರದೇಶ ಮುಳುಗಡೆಯಾಗಲಿದೆ. ಕಡಿಮೆಯಾಗುತ್ತಿರುವ ಅರಣ್ಯ 
ವಿಸ್ತಾರ ಮತ್ತು ಅಸಮರ್ಪಕ ಪುನರ್ವಸತಿ ಯೋಜನೆಗಳ 
ಜಾರಿಯಿಂದಾಗಿ ಸಮಾಜದ ಅಂಚಿನಲ್ಲಿರುವ ಜನ ಮತ್ತೆ ದೇಶದ ಈ 

ುಹಾ ಯೋಜನೆಗೆ ತ್ಯಾಗ ಮಾಡಬೇಕಾಗಿ ಬರುವ ಅಪಾಯ 
ನಿಚ್ಚಳವಾಗಿದೆ. 


ಈ ಯೋಜನೆಗೆ ಬದಲಾಗಿ ಅನ್ಯಮಾರ್ಗಗಳಿವೆಯೇ? 


ನಾವು ಇಂದು ಎದುರಿಸುತ್ತಿರುವ ನೀರಿನ ಸಮಸ್ಯೆ ಅತ್ಯಂತ 
ಸಂಕೀರ್ಣವಾದದ್ದು. ಅದನ್ನು ನದಿ ಜೋಡಣೆಯ ಯೋಜನೆಯ 
ಹೊರತಾಗಿ ನಿವಾರಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆಯನ್ನು 
ಕೇಳಲಾಗುತ್ತಿದೆ. ಈ ಯೋಜನೆಗೆ ಬದಲಾಗಿ ಲಭ್ಯವಿರುವ 
ಪರ್ಯಾಯಗಳು ಯಾವುವು ಎಂಬ ಪ್ರಶ್ನೆಗೆ ಹಲವಾರು ಉತ್ತರಗಳು 
ಸೂಚಿಸಲ್ಪಡುತ್ತಿವೆ. 


ನೆಲದ ಮಾತು 


ಮಳೆ ಅತ್ಯಂತ ವಿಕೇಂದ್ರೀಕೃತವಾಗಿ ಬೀಳುತ್ತದೆ ಅದನ್ನು 
ಸಂಗ್ರಹಿಸಿ ಕೇಂದ್ರೀಕರಿಸುವ ಪ್ರಯತ್ನಗಳೇ ಸರಿಯಲ್ಲವೆಂದು 
ಕಲವರು ಅಭಿಪ್ರಾಯ ಪಡುತ್ತಾರೆ. ಈ ಬಗ್ಗೆ "ಭಾರತೀಯ ವನ್ಯ 
ಜೀವಿ ಮಂಡಳಿಯ'' ಸಭೆಯಲ್ಲಿ ಪರಿಸರ ಸಚಿವರಾದ ಶ್ರೀಟಿ.ಆರ್‌. 
ಬಾಲುರವರ ನಿಲುವು ಈ ಸಂದರ್ಭದಲ್ಲಿ ಉಲ್ಲೇಖಾರ್ಹ. 
ಹಿಮಾಚಲ ಪ್ರದೇಶದ ರೇಣುಕಾ ಅಭಯಾರಣ್ಯದ ಮೂಲಕ 
ನವದೆಹಲಿಗೆ ಕುಡಿಯುವ ನೀರು ಹರಿಸಲು ಅನುಮತಿಯನ್ನು 
ನಿರಾಕರಿಸಿದರು. ಆಗ ಅವರು ""ದೆಹಲಿಯ ಜನ ತಮ್ಮ ಯಮುನಾ 
ನದಿಯನ್ನು ಸ್ವಚ್ಛಗೊಳಿಸಿಕೊಳ್ಳಲಿ, ಇಲ್ಲವೇ ತಮ್ಮ ಮೇಲ್ಭಾವಣಿಯ 
ನೀರನ್ನು ಕೊಯ್ದು ಮಾಡಿಕೊಂಡು ತಮ್ಮ ಮೇಲೆ ತಾವೇ 
ತಂದುಕೊಂಡು ನೀರಿನ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳಲಿ'' ಎಂದು 
ಹೇಳಿದರು. ನಾವಿಂದು ಎದುರಿಸುತ್ತಿರುವ ನೀರಿನ ಸಮಸ್ಯೆ 
ಪರಿಹಾರಕ್ಕೆ ಈ ತರ್ಕವನ್ನು ಇಡೀ ದೇಶಕ್ಕೆ ಅನ್ವಯಿಸುವ 
ಅಗತ್ಯವಿದೆ. ದೇಶದಲ್ಲಿ ಬೀಳುವ ಸುಮಾರು ೪೦೦೦ ಬಿಲಿಯನ್‌ 
ಕ್ಯೂಬಿಕ್‌ ಮೀಟರ್‌ನಷ್ಟು ಮಳೆ ಕೇವಲ ೧೦೦ ಗಂಟೆಗಳ 
ಅವಧಿಯಲ್ಲಿ ಸುರಿಯುತ್ತದೆ. ಆದ್ದರಿಂದ ಈ ನೂರು ಗಂಟೆಗಳ 
ಅವಧಿಯಲ್ಲಿ ಬೀಳುವ ಮಳೆಯನ್ನು ಅದೇ ಜಾಗದಲ್ಲೇ ಸಂಗ್ರಹಿಸಿ 
ಜೋಪಾನ ಮಾಡಿ ಅದನ್ನು ಉಳಿದ ಅವಧಿಗೆ ಉಪಯೋಗಿಸುವಲ್ಲಿ 
ಜಾಣತನವಿದೆ. | 


ಒಂದು ಸಮತೋಲಿತ ಜಲಚಕ್ರ ಸಮಗ್ರ ನೀತಿಯೊಂದನ್ನು 
ಬೇಡುತ್ತದೆ. ಅರಣ್ಯ ಹೊದಿಕೆಯನ್ನು ಹೆಚ್ಚಿಸುವುದು, ಸವಕಳಿಯನ್ನು 
ತಡೆಯುವುದು, ಕಿರುಜಲಾನಯನ ಸಂರಚನೆಗಳ ಮೂಲಕ ಅಂತರ್‌ 
ಜಲವನ್ನು ಹೆಚ್ಚಿಸುವುದು, ಈಗ ಅಸ್ತಿತ್ವದಲ್ಲಿರುವಕರೆ, ಕೊಳ ಮತ್ತು 
ಜಲಾಶಯಗಳ ಹೂಳೆತ್ತಿ ಉತ್ತಮವಾಗಿ ಅವುಗಳ ನಿರ್ವಹಣ 
ಮಾಡುವುದು, ಸ್ಪಳೀಯ ಪರಿಸ್ಥಿತಿಗಳಿಗೆ ಹೊಂದಿಕೆಯಾಗುವ 
ವೈವಿಧ್ಯಮಯ ಆಹಾರ ಪದ್ಧತಿಗಳಿಗೆ ಪೂರಕವಾದ ಕೃಷಿ 
ವ್ಯವಸ್ಥೆಯನ್ನು, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು 
ರೂಪಿಸುವುದು ಈ ನೀತಿಯಲ್ಲಿ ಅಡಕವಾದರೆ ನೀರಿನ ಸಮಸ್ಯಗಳನ್ನು 
ಪರಿಹರಿಸಲು ಸಾಧ್ಯವೆಂಬುದನ್ನು ಈಗಾಗಲೇ ಕೆಲವು ಕರು 
ಮಾದರಿಗಳ ಮೂಲಕ ಕರುಣ ಭಾರತ್‌ ಸಂಘದ ರಾಜೇಂದ್ರ ಸಿಂಗ್‌, 
ರಾಲೇಗನಸಿದ್ದಿಯ ಅಣ್ಣಾ ಹಜಾರೆಯಂತಹವರು ಬರದ ಬೆಂಗಾಡಿನ 
ನೀರಿನ ಸಮಸ್ಯೆಯನ್ನು ಯಶಸ್ವಿಯಾಗಿ ಪರಿಹರಿಸಿ ಸಾಧಿಸಿ 
ತೋರಿಸಿದ್ದಾರೆ. ಆದರೆ ನಮ್ಮ ಮುಂದಿರುವ ಸವಾಲು ಈ ಕಿರು 
ಮಾದರಿಗಳನ್ನು ವಿಶಾಲ ಭೂಭಾಗಗಳಿಗೆ ವಿಸ್ತರಿಸಿ ಅವು ಅಲ್ಲಿಯೂ 
ಯಶಸ್ಸನ್ನು ಕಾಣುವಂತೆ ಮಾಡುವದರಲ್ಲಡಗಿದೆ. ಡೌನ್‌ ಟು 
ಅರ್ಥ್‌ನ ಸಂಪಾದಕರಾಗಿದ್ದ ದಿವಂಗತ ಅನಿಲ್‌ ಅಗರ್‌ವಾಲ್‌ 
ದತ್ತಾಂಶ ಸಹಿತ ಒಂದು ಹಕ್ಟೇರ್‌ ಜಮೀನಿನಲ್ಲಿ ಬೀಳುವ 
೧೦೦ ಮಿ.ಮೀ. ಮಳೆ ಒಂದು ಮಿಲಿಯನ್‌ ಲೀಟರ್‌ ನೀರನ್ನು 
ನೀಡುತ್ತದೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿಯೂ 
ಬರಗಾಲದ ವರ್ಷವನ್ನು ಸಮರ್ಥವಾಗಿ ಈ ನೀರಿನಿಂದ 


ನೆಲದ ಮಾತು 


ನಿಭಾಯಿಸಬಹುದೆಂದು ಅವರು ಸಾಬೀತುಪಡಿಸಿದ್ದಾರೆ. ಆದರೆ 
ನಮಗೆ ದೊಡ್ಡ ತಲೆನೋವಾಗಿರುವುದು ಈ ಸಮುದಾಯ ಆಧಾರಿತ 
ಜಲ ಸಂರಕ್ಷಣಾ ಸ್ಥಾವರಗಳನ್ನು ಕಡೆಗಣಿಸಿ ಹಾಳು ಮಾಡಿರುವುದೇ 
ಆಗಿದೆ. ಸರ್ಕಾರದ ವಕ್ರ ನೀತಿಗಳು ಈ ಬೆಳವಣಿಗೆಯನ್ನು 
ತೀವ್ರಗೊಳಿಸಿ ಅವುಗಳ ಉಪಯುಕ್ತತೆಯನ್ನೇ ಹಾಳುಗೆಡವಿವೆ. 


ಜಾಗತೀಕರಣದ ಹೆಸರಿನಲ್ಲಿ ಅಧಿಕ ಇಳುವರಿ ತಳಿಗಳು 
ನಮ್ಮಹೊಲಗದ್ದೆಗಳನ್ನು ಆವರಿಸಿಕೊಂಡು ಅಧಿಕ ನೀರು ಕುಡಿಯುವ 
ಏಕಬೆಳೆ ಸಂಸ್ಕೃತಿ, ನೀರಿನ ಬಿಕ್ಕಟ್ಟನ್ನು ಮತ್ತಷ್ಟು 
ಉಲ್ಬಣಗೊಳಿಸುತ್ತಿವೆ. ನೀರಿನ ಹಸಿವನ್ನು ದಿನೇ ದಿನೇ ಹೆಚ್ಚಿಸುತ್ತಿವೆ. 
ನಮ್ಮ ಬೇಜವಾಬ್ದಾರಿಗಳಿಂದ ನೀರಿನ ಮೂಲಗಳು 
ಕಲುಷಿತಗೊಂಡು ಹಾಳಾಗುತ್ತಿವೆ. ಇವುಗಳನ್ನು ಸರಿಪಡಿಸದೆ ನೀರಿನ 
ಬಿಕ್ಕಟ್ಟನ್ನು ಪರಿಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಬೃಹತ್‌ 
ಯೋಜನೆಗಳಿಗೆ ಬದಲಾಗಿ ವಿಕೇಂದ್ರೀಕೃತ, ಆಯಾ ಸ್ಥಳದಲ್ಲೇ 
ಲಭ್ಯವಾಗುವ ಸರಳ ಪರಿಹಾರಗಳನ್ನು ರೂಪಿಸುವ ನಿಟ್ಟಿನಲ್ಲಿ 
ಕಾರ್ಯೋನ್ಮುಖವಾಗುವುದೇ ನೀರಿನ ಸಮಸ್ಯೆಯನ್ನು ಪರಿಹರಿಸಲು 
ಇರುವ ಉತ್ತಮ ಮಾರ್ಗ. ಬೃಹತ್‌ ಯೋಜನೆಗಳನ್ನು 
ರೂಪಿಸುವವರ ಆಲೋಚನಾ ಕ್ರಮ ನೀರು ಲಭ್ಯವಿರುವ 
ತಾಣಗಳನ್ನು ಎಲ್ಲಾದರಾಗಲಿ ಪತ್ತೆ ಹಚ್ಚುವುದು ಮತ್ತು ಏನೇ 


: ದುಶ್ಚರಿಣಾಮಗಳಾದರೂ ಲೆಕ್ಕಿಸದೇ ಅದನ್ನು ಬಳಸುವುದು. ಈ 


ನೀತಿ ಅತ್ಯಂತ ವಿನಾಶಕಾರಿ. ಇದಕ್ಕೆ ಪರ್ಯಾಯವಾಗಿ ನಾವು 
ನೀರನ್ನು ಅತ್ಯಂತ ಎಚ್ಚರಿಕೆಯಿಂದ, ಮಿತಿಯಾಗಿ ಯೋಗ್ಯರೀತಿಯಲ್ಲಿ 
ಬಳಸಿದರೆ ಲಭ್ಯವಿರುವ ನೀರಿನಲ್ಲೆ ಉತ್ತಮ ಬದುಕು ಸಾಧಿಸಲು 
ಭಾರತ ಈಗಾಗಲೇ ವಿಶ್ವದ ಅತಿ ವಿಶಾಲವಾದ ನೀರಾವರಿ 
ಮೂಲ ಸೌಕರ್ಯವನ್ನು ಹೊಂದಿದೆ. ಜಾಗತಿಕವಾಗಿ ಭಾರತ 
ಶೇ. ೨೦ರಷ್ಟು ನೀರಾವರಿ ಪ್ರದೇಶವನ್ನು ಹೊಂದಿದೆ. ಆದರೆ ಇಂತಹ 
ಬೃಹತ್‌ ವ್ಯವಸ್ಥೆಯ ಸರಿಯಾದ ನಿರ್ವಹಣೆ ಮತ್ತು ದುರಸ್ಥಿಗೆ 
ಅಗತ್ಯವಾದ ಹಣವಿಲ್ಲದೇ ನಿಷ್ಟಯೋಜಕವಾಗಿದೆ. ಯೋಜನಾ 
ಆಯೋಗದ ಅಂದಾಜಿನಂತೆ ಕೇವಲ ಶೇ. ೧೦ರಷ್ಟು ""ನೀರಾವರಿ 
ಸಾಮರ್ಥ್ಯ''ವನ್ನು ಉತ್ತಮಪಡಿಸಿದರೆ ಅದರಿಂದ ೧೪ ಮಿಲಿಯನ್‌ 
ಹೆಕ್ಟೇರ್‌ಗೆ ಹೆಚ್ಚುವರಿ ನೀರಾವರಿಯನ್ನು ಕಲ್ಪಿಸಬಹುದು. ಆದ್ದರಿಂದ 
ನಾವು ಅಪಾರ ಹಣ ವ್ಯಯ ಮಾಡಿ ಈಗಾಗಲೇ ನಿರ್ಮಿಸಿರುವ 
ನೀರಾವರಿ ಸೌಕರ್ಯಗಳನ್ನು ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಸದ್ಭಳಕೆ 
ಮಾಡಬೇಕಾಗಿದೆ. 
ಈಗಾಗಲೇ ನಾವು ಆರಂಭ ಮಾಡಿ ಅರೆಬರೆಯಾಗಿ 
ಪೂರೈಸಿರುವ ಅನೇಕ ಅಪೂರ್ಣ ನೀರಾವರಿ ಯೋಜನೆಗಳನ್ನು 
ಪೂರ್ಣಗೊಳಿಸಲು ಸುಮಾರು ೮೦,೦೦೦ ಕೋಟಿಗಳ 
ಅಗತ್ಯವಿದೆಯೆಂದು ಸಂಸದೀಯ ಸಮಿತಿಯ ವರದಿಯೊಂದು 
ಬೊಟ್ಟು ಮಾಡಿ ತೋರಿಸಿದೆ. ಅದಕ್ಕೆ ಹಣ ಒದಗಿಸಲು ಆದ್ಯತೆ 
ನೀಡದೆ ಈಗಾಗಲೇ ಹಾಕಿರುವ ಬಂಡವಾಳವನ್ನು ಹಾಳು ಮಾಡಿ 


15 


ಅವುಗಳನ್ನು ಮಧ್ಯದಲ್ಲೇ ಕೈಬಿಟ್ಟು ಇಂತಹ ಬೃಹತ್‌ ಯೋಜನೆಗಳಿಗೆ 
ಹಣ ಹೂಡಲು ಆತುರ ತೋರುವುದು ಯಾವ ಮಾದರಿಯ 
ಮೂರ್ಪತನವೆಂದು ನೀರಾವರಿ ತಜ್ಞರೇ ಪ್ರಶ್ನಿಸುತ್ತಾರೆ. 

ಈ ಯೋಜನೆಗೆ ಇನ್ನೊಂದು ಅತ್ಯಂತ ಅಪಾಯಕಾರಿ 
ಆಯಾಮವಿದೆ. ಇದು ಹೇಳಿ ಕೇಳಿ ಜಾಗತೀಕರಣದ ಯುಗ. ಇಲ್ಲಿ 
ಎಲ್ಲವೂ ಮಾರಿಗೆಯ ಸರಕು. ಇತ್ತೀಚೆಗೆ ತಾನೇ ಬಹುರಾಷ್ಟ್ರೀಯ 
ಕಂಪೆನಿಗಳು “ಅಂತರಾಷ್ಟ್ರೀಯ ಸಂಘ''ದಲ್ಲಿ ಲಾಬಿ ನಡೆಸಿ ನೀರನ್ನು 
""ಮಾನವಹಕ್ಕು'' ಎಂಬ ವಿವರಣೆಯನ್ನು ತಪ್ಪಿಸಿ ಅದನ್ನು " ಮಾನವ 
ಅಗತ್ಯ'' ಎಂದು ಬದಲಾಯಿಸಿದ್ದಾರೆ. ಇದರಿಂದಾಗಿ ಈ ಮಾನವ 
ಅಗತ್ಯವನ್ನು ಖಾಸಗಿ ಕಂಪೆನಿಗಳು ಲಾಭಕ್ಕಾಗಿ ಸರಬರಾಜು 
ಮಾಡಬಹುದಾಗಿದೆ. ವಿಶ್ವಬ್ಯಾಂಕಿನ ಅಂದಾಜಿನಂತೆ ನೀರಿನ ಜಾಗತಿಕ 
ವ್ಯಾಪಾರ ಈ ಶತಮಾನದ ಮೊದಲನೆ ದಶಕದಲ್ಲಿ ವರ್ಷಕ್ಕೆ ೮೦೦ 
ಬಿಲಿಯನ್‌ ಡಾಲರ್‌ ಎಂದು ಅಂದಾಜು ಮಾಡಿದೆ. 

ಈ ಕಾರ್ಯತಂತ್ರದ ಅನುಸಾರ ಬಹುರಾಷ್ಟ್ರೀಯ ಕಂಪೆನಿಗಳು 
ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಆಕರ್ಷಕ ಮಾರುಕಟ್ಟೆಗೆ 
ುಡುಕಾಟ ನಡೆಸುತ್ತಿದ್ದಾರೆ. ಕೀಲ್‌ ವಿಶ್ವವಿದ್ಯಾಲಯ 
ದ್ವಪಡಿಸಿರುವ""ನೀರಿನ ಬಡತನ ಕೋಷ್ಟಕ''ದಲ್ಲಿ ಭಾರತ ೧೦೦ನೇ 
ಸ್ಥಾನದಲ್ಲಿದೆ. ಹಾಗಾಗಿ ಭಾರತ ನೀರು ಸರಬರಾಜು ಕಂಪೆನಿಗಳು 
ಭಾರತದಲ್ಲಿ ನೀರು ಮಾರುವ ವ್ಯಾಪಾರವನ್ನು ಆರಂಭಿಸಿದ್ದಾರೆ. 
ಛತ್ತೀಸ್‌ಘಡ ರಾಜ್ಯದಲ್ಲಿ ""ಷಿಯೋನಾಥ್‌'' ನದಿಯ 
೨೩.೬ ಕಿ.ಮೀ. ಹರಿವಿನ ನೀರನ್ನು ಖಾಸಗಿ ಬಂಡವಾಳಗಾರರಿಗೆ 
ಮಾರಿ ಆ ಭಾಗದ ನದಿ ದಂಡೆಯಲ್ಲಿ ವಾಸಿಸುವ ಜನರ ನೀರಿನ 
ಹಕ್ಕನ್ನು ಈ ಮೂಲಕ ನಿರಾಕರಿಸಲಾಗಿದೆ. ಸರ್ಕಾರಗಳು 
ಸಾರ್ವಜನಿಕ ಜಲ ಸಂಪನ್ಮೂಲಗಳನ್ನು ಖಾಸಗಿ ಕಿಲಾಡಿಗಳಿಗೆ 
ವರ್ಗಾಯಿಸುವ ವಿವಾದಾತ್ಮಕ ಪರಿಪಾಟದಲ್ಲಿ ಷಿಯೋನಾಥ್‌ 


“EL 


ಖೆ 


ನದಿಯ ಅತ್ಯಂತ ಯಶಸ್ವಿ ಮಾದರಿಯನ್ನು ಭಾರತದಾದ್ಯಂತ 
ವಿಸ್ತರಿಸಲು ಅನೇಕ ಖಾಸಗಿ ಕಂಪೆನಿಗಳು ಈಗಾಗಲೇ ಹಗಲಿರುಳು 
ಶ್ರಮಿಸುತ್ತಿವೆ. ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ನಡೆದ ಜಾಗತಿಕ 
ಬಂಡವಾಳ ಹೂಡಿಕೆದಾರರ ಸಮ್ಮೇಳನದಲ್ಲಿ ಖಾಸಗಿ ಕಂಪೆನಿಗಳಿಗೆ 
ಕೆಲವು ಪ್ರಮುಖ ನದಿ ಮತ್ತು ಅಣೆಕಟ್ಟುಗಳಿಂದ 
ನೀರನ್ನೆಳದುಕೊಂಡು ಸಂಸ್ಕರಿಸಿ ಲಾಭಕ್ಕಾಗಿ ಸರಬರಾಜು ಮಾಡಲು 
ದೀರ್ಥಕಾಲದ ಗುತ್ತಿಗೆಯ ಮೇಲೆ ನೀಡಲು 
ಚರ್ಚೆಯನ್ನಾರಂಭಿಸಲಾಗಿದೆ. ಇದಕ್ಕೆ ತೀವ್ರ ಪ್ರತಿರೋಧ ಬಂದ 
ಹಿನ್ನೆಲೆಯಲ್ಲಿ ಒಪ್ಪಂದವೇರ್ಪಟ್ಟಿಲ್ಲ. ನದಿ ಜೋಡಣೆಯ ಯೋಜನೆ 
ಇಂತಹ ಬಂಡವಾಳ ಹೂಡಿಕೆಗೆ ಸುವರ್ಣಾವಕಾಶ ಕಲ್ಪಿಸಲಿದೆ. 
ಅತ್ಯಂತ ಅತುರವಾಗಿ ಸಾವಿರಾರು ಕೋಟಿಗಳನ್ನು ಆರಂಭದಲ್ಲಿ 
ಸರ್ಕಾರ ತೊಡಗಿಸಿ ಅತ್ಯಂತ ಅದ್ದೂರಿಯಿಂದ ಯೋಜನೆ ಆರಂಭಿಸಿ 
ಕಲವು ಸ್ಥಳಗಳಲ್ಲಿ ಕೆಲಸವನ್ನಾರಂಭಿಸಿ ಅವುಗಳನ್ನು 
ಮುಂದುವರಿಸಲು ಸಾಕಷ್ಟು ಆರ್ಥಿಕ 
ಸಂಪನ್ಮೂಲಗಳನ್ನೊದಗಿಸಲಾಗದೇ ಕೈ ಚೆಲ್ಲಿ ಅನಿವಾರ್ಯವಾಗಿ 
ಖಾಸಗಿ ಬಹುರಾಷ್ಟ್ರೀಯ ಹೂಡಿಕೆದಾರರ ಪ್ರವೇಶಕ್ಕೆ ಅನುಕೂಲಕರ 
ಪರಿಸ್ಥಿತಿ ನಿರ್ಮಾಣವಾಗುವ ಸಂಭವವಿದೆ. ಈ ಬಿಕ್ಕಟ್ಟಿನಿಂದ 
ಯೋಜನೆಯನ್ನು ಕಾಪಾಡಲು ಹರಿದು ಬರುವ ಬಂಡವಾಳ 
ಸಾಮಾನ್ಯರೆಲ್ಲರ ಸ್ವತ್ತಾಗಿರುವ ನದಿಗಳನ್ನು ಖಾಸಗಿ ಆಸ್ತಿಯನ್ನಾಗಿ 
ಪರಿವರ್ತಿಸಿಕೊಳ್ಳುವ ಅಪಾಯವಿದೆ. ಹೀಗಾಗಲು ಬಿಟ್ಟಲ್ಲಿ ಭಾರತ 
ಅಭಿವೃದ್ಧಿಗೊಂಡ ಸಾಲಿನಲ್ಲಿ ನಿಲ್ಲುವ ಬದಲು ದಾಸ್ಯದ 
ಸಂಕೋಲೆಗಳನ್ನು ತೊಟ್ಟಕೊಂಡು ಈ ದೇಶದ ಸಂಪತ್ತನ್ನು ಜಾಗತಿಕ 
ಬಂಡವಾಳಗಾರರು ದೋಚಲು ಮುಕ್ತ ಅವಕಾಶ ಕಲ್ಪಿಸುವ 
ಸಂಭವವಿದೆ. ಇಂತಹ ಬೆಳವಣಿಗೆಗಳ ಬಗ್ಗೆ ನಾವು ಮೌನ 
ಪ್ರೇಕ್ಷಕರಾಗಬೇಕೆ? ನೀವೇ ನಿರ್ಧರಿಸಿ. 


"ನೆಲದ ಮಾತು' ಪತ್ರಿಕೆ ನೆಲದ ಮಾತಾಗಿ ಬೆಳೆಯಲಿ : 


ಕೆ.ಎಂ. ಕೃಷ್ಣ 
ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರು 


ನಂ. ೧೨೭೯, ಬಿ.ಎಸ್‌.ಕೆ. ೨ನೇ ಹಂತ, ಬೆಂಗಳೂರು - ೮೫. 
ದೂರವಾಣಿ : ೬೭೧೨೧೧೬, ೬೬೭೨೫೮೧ 


10 


ನೆಲದ ಮಾತು 


ಯವರ ಸಂದರ್ಶನ 


ಶ್ರೀಪಡ್ರೆ 


-ಡಾ।। ಚಂದ್ರಶೇಖರ ಚೌಟ ಮತ್ತು ಹರ್ಷದ್‌ 


» 


ಫೆ 
ಧ್ಯಯನ ಗಳು 


ಕುರಿತ ಅದ್ರ 


ಕ 
4 


€ಗದಲ್ಲಿ 


ತ ವೃತ್ತ ನ 
pu 
WY ಆಇ 
RS 
ಫ್‌: © 
pC 
ಅ ಜಡಿ 
ಜಿ 
೫ ಲಿ 
le» © ೧ 
ಫ್‌ (a ೬ 
ಇತ WwW 
[20 pa ಆಃ 
ತ್ತ 12.60 
ಎ 01 1೨1 
ಛು ು 1೫0 
ಐ ಕಶಿ 
KH ಸೆ 
EN 
ಲ ಇ 
xD ಸ 
8% 


9.» 


9, 
dss 


೫೦೦ 


ಗ 
» / 


ದೇಶದಲ್ಲಿ ಸರಾಸರಿ 


ತಡೆ ಬ ನ್‌ 191 ಗ್ರಿ 
1೬೬/1 


31” 


~ € 
ASS 


ಕ. 


ತ 
A 
ತ್‌ 

332 
> 


p 


€ 


ಗೆ ಕಾಲದಲಿ ಕುಡಿ 


eC 


ಜಿ 
Jedd 
(9 


ದ್ರ ಮತು ರಾಜ್ಯ ಸರಕಾರಗಳ 


J 


3.4 
ಟ್ಟಿನಲ್ಲಿ ಸಮ 


ಶೌ 
೧) 


ಇ 
ಆ) 


ತ 
ಹ 


ಪರಿಹಾರಕ್ಕೆ ಕೇಂ 


2೦ ಟು 


ತ್‌ ಜ್ಯ ಹಾ. 
ಜನಜಾಗೃತಿಯನ 


ಕೃ ಗ ಕ್‌ 


ಡ್‌ 


ಚಿಂತಕರ 


ಲ್‌ 3 
ಲ್ಯ ಟೆ 
ಜೆ ಸ 
೫೫ 
(2 Ye 
© 4 
> ತ್‌ 
ಓಂ Ye 
ಲ (ಪ 
C he 
pe 
ಜಿ ಜ್ಯ 
"ಸ ಫಿ 
ನಾ” 
ಗಿ 6 
0) 
a RB 
5) lL 
1 ಈ 
PS AE 
ps ಲು 
eS 
ಕಂ 
ಆ BR 
೪ ೪a 
(2 ಐ 
9% 
GK 
VAD 
Ga B 
ಸಾ 
73 D 
A 
೪, 
4 2 
ಇ cae 
IY 3 
a 20 
KR 
ಜು 4) 
3 B 


ರೆ. ಇವರಲ್ಲಿನ 


—— ್ಪ 
ಗ 


ವ 


1) 


466 4 
ತ್‌ 


ಕ 
ಇ 


(Watershed development) ಎಂಬ ಪದಗಳ 


ಏಿಗಾಗಿ 


~~?) 
ದ ಮಾತು 


೧” 
Od 


ರಿ 


rN) 


Ce 


ದ್‌ — ರಾರ 
ಇ. 4 — 
ತ್ತು | ಜನ ಸಾಬಾ: 


ವಾಗಿ 


ಅಪರಿಚಿತ 


ಆಸಾ. 
9) 


ದಾರ್‌ 
C44, ws 
ಡ್‌ 


ಗೆ ಅವರನು 
ವಿಷಯಗ 


ಕ್ಯಾ 
ಇ ಕ 


ಡಹಿದರ 


$ 
\ 


ನು ಹೊರ 
4 


ತ್‌ ರಾತ್‌. 
C4 


% 
74 


A ಜ್ಞ ಯಾತಾ 4 
sd Se ಅಯ 
ಬಿ 


ದ್ದರು. 


ಇ 


9 
1 


6 
“Cd GAG 


kL, 


ಮುತುವ ೨ 
ಹ ವಿಜ 


ಚ್ಗು 
ಲ 


5 


ಬಗಹ 


1% 


p 


ಕೆಗಳ 


ಟಿ 


~ ಕ್‌ 
Pos 


po ೨ರ ಹಾಗೊ ದೊ 
ರಿನ A Co 
_ 
ನ್‌ ಯಿನಿಂದ 
ರಿನ ಕೂಯ್ಲಿನಂ 
J ಯಕೆ 
೧. ಸಮುದಾಯ 8 


pa 
( 
೧೨ 


ಬ 
ಹಿಸಿ ಜ 
0) 


ಲ ರ 
ಆ 


ರ್‌ 
ಧಗ 


0 


_ ೧ 
ಮಾಜ 
ರು 

ತ 


| 


ರೆ. ಇಂದಿನ ಸ 
ವವ ಗ್ರಗಣ್ಯರ 


ಇ 


7 
ಗ 


B 
i 
(©) 
3೨ 
15) 
©) 

| 
೫ು 
ಲ್ವ 

p $ 


7 


ನ್‌ 
ds CASS 


ತೈ 


0ತರ್ಜಲ ವೃದಿಸ 


5 


Pet 


KY 


ನೂರಾರ 


ರ್‌ 
ಆ 4 


ಣಿ 


ಸ 


ಪರಿಸರದ : 


ಗ್‌ 


ಸಾಗ ಇದ... 
೦೧ 


ದಿಗೆ 


ಕ್ಕ 
ಡ್‌ 


ಡ್ರೆಯವರ 


ದುಡಿದು ಇಂದು 


—— 
2 


One man army. ಶ್ರೀ 


pe 

4 
ೂದಕರಾಗಿ ಹಲವುವ 
ಇಾಕಾರರಾಗಿ, 


ಡು 


PE 
ಸಿಲಹ 


ಹ 


ದಪ್‌ 


ತಾಗು ಗೀರಿ 


ದಾರ 
[ONY 
__ 


9 
9 


ಗ 
ಸಂಚ 


24 
ಗ್‌ 


ಹಾಗೆ... 
ಗ 4 
ಬೃ 

5, 

ಡೆ 


5 


Fm 
Js 
PR 
Uw 


ಚಿ 


ರ್ಳ 

೦ 
“ಗ್‌ 
WET ಗೃ ಆಈ... 


6.01% 
ಸ್‌ ಇಫ್‌ 
ಪರಿ 


[oe 


ಲ್ನ ಮನ್ನಾ 
ಲು ಎ 


ಸ 
~~ 


ವನ್ನೆ ದುರಿ 


ಲು 


ಬರವಿಂಬ ಯುದ 


ತ್‌ 
ಗೃ 


೯ಹಕರಾಗಿ)ನೀರಿ: 


೪೯ 


Co 
ಲ ರ್ಯ 


ನ್ನ ಯ್ಯ 
wd ಒಗೆ 


೨2 
€೨ 


¢ 


ರ್ಯಾಗಾರಗ 


© ಕಿ 


ಬ 


~ 6 


|| ಚಂದ್ರಶೇಖರ 


ದಡಾ 


a 
wv 


APE ER 
“9 wd 


p> 
[4 
ಒದು 


೧. ಲದ ಮ 


ವ್‌ 
pe 
ತ್‌್‌ 
4 


. ಈ ಸಂದರ್ಶನವ: 


ದಾರೆ. ಅವರಿಗೆ ಖಣಿಯಾಗಿದೆ 


೬ 


3 


(ಪ 


ನೆಲದ ಮಾತು 


ನಮ್ಮ ಪ್ರಾರಂಭಿಕ ಅಧ್ಯಯನದಲ್ಲಿ ಎಲ್ಲೆಡೆ ಕಂಡುಬರುತ್ತಿರುವ 
ನೀರಿನ ಅಂತರ್ಜಲ ಮಟ್ಟದ ಕುಸಿತಕ್ಕೆ ಕಾರಣಗಳನ್ನು ಹುಡುಕಲು 
ಪ್ರಯತ್ನಿಸಿದೆವು. ರೈತನ ಚಿತ್ರಣವನ್ನಷ್ಟೇ ನೋಡಿದರೆ, ಇಡೀ ವರ್ಷದ 
ಶ್ರಮ ಎರಡೇ ತಿಂಗಳಲ್ಲಿ ವ್ಯರ್ಥವಾಗುತ್ತಿತ್ತು. ಪ್ರತೀ ವರ್ಷವೂ 
ಕೂಡಾ ಮಳೆಗಾಗಿ ಕಾದಿರಬೇಕಾದ ಪರಿಸ್ಲಿತಿಯಿತ್ತು. ಮಳೆ ನೀರಿನ 
ಕೊಯ್ಲಿನ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಸುಲಭಲಭ್ಯವಿರಲಿಲ್ಲ. 
ನಮ್ಮ ಅಡಿಕೆ ಪತ್ರಿಕೆ ಪ್ರಾರಂಭದಿಂದಲೇ ನಂಬಿಕೊಂಡು ಬಂದ 
ಶ್ರದ್ದೆಯೇನೆಂದರ ನಿಮಗೆ ಅವಶ್ಯವಿರುವ ಮಾಹಿತಿಯನ್ನು Text 
000ಗಳಿಂದ ತೆಗೆಯುವ ಬದಲು ಹೊಲದಿಂದ ಬಂದರೆ ಉತ್ತಮ. 
ಯಾಕೆಂದರೆ ನನ್ನ ದೃಷ್ಟಿಯಲ್ಲಿ ಹೊಲವೇ 60016176. ಎಷ್ಟೋ ಸಲ 
ಪುಸ್ತಕ ಹೇಳುವುದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಹೊಲ ಹೇಳುತ್ತದೆ. 
ಹೂಲ ತಪ್ಪ ಒಪ್ಪು ಎರಡನ್ನು ಹೇಳುತ್ತದೆ. ಆದರೆ ಪುಸ್ತಕ ಕೆಲವೊಮ್ಮೆ 
ತಪ್ಪನ್ನು ಬಚ್ಚಿಟ್ಟು ಒಪ್ಪನ್ನು ಮಾತ್ರ ನಮ್ಮ ಮುಂದಿಡುತ್ತದೆ. ಆಗ 
ನಮ್ಮ ಅಧ್ಯಯನ ಪರಿಪೂರ್ಣವಲ್ಲ. 


ಪ್ರಶ್ನೆ: ಮಳೆ ಕೊಯ್ಲಿನ ಬಗ್ಗೆ ಜನಸಾಮಾನ್ಯರಿಗೆ ಪರಿಪೂರ್ಣ 
ಪರಿಚಯವಿಲ್ಲದಂತಹ ಆ ಕಾಲದಲ್ಲಿ ನೀವು ನಿಮ್ಮ ಕೆಲಸವನ್ನು 
ಯಾವ ರೀತಿ ಪ್ರಾರಂಭಿಸಿದಿರಿ? 


ಶ್ರೀಪಡ್ರೆ: ಮೊತ್ತಮೊದಲಿಗೆ ನಾವು ಸರಕಾರಿ ಇಲಾಖೆ ಕೃಷಿ 
ವಿಶ್ವವಿದ್ಯಾಲಯಗಳನ್ನು ಸಂಪರ್ಕಿಸತೊಡಗಿದೆವು. ಮೈಸೂರಿನ 
ಖುಷ್ಕಿ ಜಮೀನು, ಮಣ್ಣು ಸಂರಕ್ಷಣಾ ಕೇಂದ್ರದಿಂದ ತೊಡಗಿ, 
ಡೆಹ್ರಾಡೂನ್‌ ನಲ್ಲಿರುವ ಕೇಂದ್ರ ಮಣ್ಣು ಮತ್ತು ನೀರು ಸಂಶೋಧನ 
ಸಂಸ್ಥೆಗಳಿಂದ. ಈ ಬಗ್ಗೆ ಮಾಹಿತಿಗಳನ್ನು ವಿಚಾರಿಸಿ ಪತ್ರ 
ಬರೆಯತೊಡಗಿದೆವು. ಹಲವರಿಂದ ಪತ್ರಕ್ಕೆ ಉತ್ತರವೇ ಸಿ ಲಿಲ್ಲ 
ಇನ್ನುಳಿದವರಿಂದ ವಿಷಯದ ಬಗ್ಗೆ ತಾಂತ್ರಿಕ ಪುಸ್ತಕಗಳು, 
ಲೇಖನಗಳು ಬರಲಾರಂಭೆವಾದವು. ಈ ಪುಸಕಗಳು 
ಜನಸಾಮಾನ್ಯರಿಗೆ ಅರ್ಥೆಸಲಾಗದಂತಹ, ತೀರಾ ತಾಂತ್ರಿಕ 
ವಿವರಣೆಗಳನ್ನೊಳಗೊಂಡಿತ್ತು. ಓದಿ ಅದನ್ನು ಅನುಷ್ಠಾನಗೊಳಿಸಲು 
ಬರೆದ ಪುಸ್ತಕಗಳಾಗಿರಲಿಲ್ಲ. ನಮ್ಮಲ್ಲಿ ಪುಸ್ತಕದ ರಾಶಿ ಬೆಳೆಯಿತೇ 

ನಹಃ ಮಾಹಿತಿ ಬೆಳೆಯಲಿಲ್ಲ. 


ಪ್ರಶ್ನೆ: ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆಯ ಪರಿಹಾರಕ್ಕೆ 
ಮಾಹಿತಿ ಸಂಗ್ರಹದ ಅಭಿಯಾನ ಹೇಗೆ ನಡೆಯಿತು? 


ಆಂದೋಲನಕುರಿತು ಒಂದು ದಿನ"" ಮಾತೃಭೂಮಿ'' ಮಲಯಾಳಂ 
ದೈನಿಕದಲ್ಲಿ ವರದಿಯೊಂದು ಪ್ರಕಟಗೊಂಡಿತ್ತು. ಕೂಡಲೇ 


ವರದಿಗಾರರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆದು ಕಣ್ಣೂರಿಗೆ 


ಅನುಸರಿಸಬಹುದಾದಂತಹ ಹಲವು ಮಾಹಿತಿಗಳೂ ಲಭ್ಯವಾದವು. 
ಬಳಿಕ ನಮ್ಮ ಆಸಕ್ತಿಯನ್ನು ನೋಡಿ ಅವರು ಕೆಲವೊಂದು. 
ಪ್ರಾತ್ಯಕ್ಷಿಕೆಗಳನ್ನು ನಮ್ಮ ಮುಂದಿಟ್ಟರು. ಮುಂದೆ ಛಾವಣಿ ನೀರು 
ಸಂಗ್ರಹದ (Roof water harvesting) ಸಂವಿಧಾನದ ಮಾಹಿತಿ 
ಸಂಪರ್ಕ ಸಿಕ್ಕಿತು. ಈ ಎರಡೇ ಮಾಹಿತಿಯಿಂದ ಎರಡು 
ಲೇಖನಗಳನ್ನು ಹಿಡಿದುಕೊಂಡು ಹುಚ್ಚು ಧೈರ್ಯದಿಂದ ೧೯೯೬ 
ಸಪ್ಟೆಂಬರ್‌ ತಿಂಗಳಲ್ಲಿ ಅಡಿಕೆ ಪತ್ರಿಕೆಯಲ್ಲಿ ಒಂದು 
ಲೇಖನಮಾಲೆಯನ್ನು ಪ್ರಾರಂಭಿಸಿದೆವು. 


ಪ್ರಶ್ನೆ: ನಿಮ್ಮ ಲೇಖನಮಾಲೆಗೆ ಅಡಿಕೆ ಪತ್ರಿಕೆಯ ಓದುಗರಿಂದ 
ಯಾವ ರೀತಿಯ ಸ್ಪಂದನ ದೊರಕಿತು? ಮುಂದಿನ ದಾರಿ 
ಸುಗಮವಾಗಿತ್ತೇ? 


ಶ್ರೀಪಡ್ರೆ: ಲೇಖನ ಮಾಲೆ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಬಳಿಕ 
ಪುತ್ತೂರಿನಲ್ಲಿ ನಾವು ಸಮಾನಾಸಕ್ತರ ಸಭೆಯೊಂದನ್ನು ಕರೆದೆವು. 
ಮೂಡಬಿದ್ರಯ ಡಾ. ಸೋನ್ಸ್‌, ಸಿಪಿಸಿಆರ್‌ಪಿಯ ಅಧಿಕಾರಿಗಳು 
ಎನ್‌ಆರ್‌ಸಿಸಿ ಯ ತಾಂತ್ರಿಕ ತಜ್ಞರು, ರೋಟರಿ ಸಂಸ್ಥೆ, ನಾಗರಿಕ 
ಸೇವಾ ಟ್ರಸ್ಟ್‌ ಗುರುವಾಯನ ಕೆರೆಯ ಸದಸ್ಯರನ್ನೊಳಗೊಂಡ ಈ 
ಯಲ್ಲಿ ಮುಂದಿನ ಯೋಜನೆಗಳಿಗಾಗಿ ರೂಪರೇಷೆಗಳನ್ನು 
ಪಡಿಸಿಕೊಂಡೆವು. ನಮಗೆ ಓಡಾಡಲು ತಗಲುವ ವೆಚ್ಚದ ಆರ್ಥಿಕ 
ಮಸ್ಕಯನ್ನು ನೀಗಿಸಲು ನಿಧಿಯನ್ನು ಸಿದ್ದಪಡಿಸಿಕೊಂಡೆವು. 
ಸ್ಸೀಹಿತರಿಂದ ಉತ್ತೇಜನ ದೊರಕಿತು. ತದನಂತರ ನಾವು ಕಾರ್ಯ 
ಪ್ರಾರಂಭಿಸಿದೆವು. ನಾವು ಸ್ನೇಹಿತರು ಜವಾಬ್ದಾರಿಯನ್ನು 
ಹಂಚಿಕೊಂಡು ಮಾಹಿತಿ ಸಿಗುವ ಹೊಲಗಳಿಗೆ ಭೇಟಿ 
ಮಾಡತೊಡಗಿದೆವು. ಇದರಿಂದ ನಮಗೆ ತಿಳಿದು ಬಂದ ಸಿಹಿ ಕಹಿ 
ಸಂಗತಿಯೇನೆಂದರೆ ಈ ರಂಗದಲ್ಲಿ ಫಲಕಾರಿಯಾದ ಕೆಲಸ ನಡೆದು 
ಮಾಹಿತಿ ಸಂಗ್ರಹದಲ್ಲಿ ಸರ್ಕಾರಿಯೇತರ ಸಂಸ್ಥೆಗಳ ಪಾತ್ರ ಬಲು 
ದೊಡ್ಡದು ಎನ್ನುವ ಸತ್ಯ. ಆಗ ನಾವು ನಮ್ಮ ಕಾರ್ಯವನ್ನು 
ಸರಕಾರೇತರ ರಂಗದೆಡೆಗೆ ತಿರುಗಿಸಿ ಅಧ್ಯಯನಕ್ಕೆ ಒತ್ತು ನೀಡಿದೆವು. 
ಈ ರೀತಿ ಮುಂದುವರಿದಾಗ ದೇಶದಲ್ಲೆಡೆಯಿಂದ ಅಂತರ್ಜಲ 
ವೃದ್ಧಿಯ ಯಶೋಗಾಥೆಗಳ ಸುಳಿವು ಸಿಗತೊಡಗಿತು. ಸಾರಂಗ, 
ರಾಳೇಗಾಂ ಸಿದ್ದಿ, ಶ್ಯಾಮಬೇ ಅಂಟುವಾಳ, ಕೇರಳದ ಪ್ರಾತಃ 
ಸ್ಮರಣೀಯರಾದ ಡಿ.ಜೆ.ಮ್ಯಾಥ್ಯೂ ... ಹೀಗೆ ಒಂದೊಂದೇ 
ಹಸರುಗಳು ಸಿಕ್ಕಿ ದೇಶದಾದ್ಯಂತ ಈ ನಿಟ್ಟಿನಲ್ಲಿ ದುಡಿದವರ ದೊಡ್ಡ 
ಪಟ್ಟಿಯೇ ಬೆಳೆಯಿತು. ಮಳೆನೀರಿನ ಕೊಯ್ದು (Rain water har- 
vesting) ಮುಂದೆ ಕಾಣುತ್ತಿರುವ ಬೃಹತ್‌ ಸಮಸ್ಯೆಗೆ 
ಪರಿಹಾರವೆಂಬ ಸತ್ಯದ ಅರಿವಾಯಿತು. ನಮ್ಮ ನಿರಂತರ 
ಕಾರ್ಯದಿಂದ ಮಾಹಿತಿಗಳು ಸಿಗತೊಡಗಿದವು, ಪ್ರಕಟ 
ಮಾಡತೊಡಗಿದೆವು. ಇದರಿಂದ ನಾವು ಕಂಡುಕೊಂಡಿದ್ದೇನೆಂದರೆ 
ಎಲ್ಲವನ್ನೂ ಅಧ್ಯಯನ ಮಾಡುವುದು. ಜನರು ಇನ್ನೊಬ್ಬರ 
ಸಹಾಯವಿಲ್ಲದೆ ಅವರವರ ಕೈಯಲ್ಲಿರುವ ವಿಷಯದ ಬಗ್ಗೆ ಬೆಳಕು 


£ 


ಚಿತ್ತೆ 


ಶಂ 
೫. 


2 2 


ನೆಲದ ಮಾತು 


ಚೆಲ್ಲುವುದು, ಹೀಗೆ process of elimination ಮಾಡಿದೆವು. 


ಕೇರಳದ ಶಶಿಧರನ್‌ ಎಂಬುವರು ೨೬ ವರ್ಷಗಳಿಂದ ಮಣ್ಣು, 
ನೀರು ಸಂರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿದ ಅಪರೂಪದ 
ಸರಕಾರಿ ಅಧಿಕಾರಿ. ಅವರಿಗೆ ಈ ವಿಷಯದಲ್ಲಿ ತುಂಬಾ 
ಕಳಕಳಿಯಿತ್ತು. ಅವರು ನಮಗೆ ಬೆಂಗಾವಲಾಗಿ ನಿಂತರು. 


ಪ್ರಶ್ನೆ: ನಿಮ್ಮ ಶೋಧನೆಯಲ್ಲಿ ಪಾರಂಪರಿಕ ಮಳೆಕೊಯ್ಲು 
ಮ, ಹೊಸ ವಿಧಿವಿಧಾನಗಳಲ್ಲಿ ಯಾವ ರೀತಿಯ 
೦ 


ಕ 


ಶ್ರೀಪಡ್ರೆ : ಪಾರಂಪರಿಕ ಮಳೆಕೊಯ್ಲಿನ ಬಗ್ಗೆ ಹೆಚ್ಚು ಮಾಹಿತಿ 
ಸಿಕ್ಕಿದ್ದು ಮತ್ತು ನಮ್ಮನ್ನು ಈ ನಿಟ್ಟಿನಲ್ಲಿ ಬಡಿದೆಬ್ಬಿಸಿದವರು ಡಿಲ್ಲಿಯ 
ಅನಿಲ್‌ ಅಗರ್‌ವಾಲ್‌ರವರು. ಪಾರಂಪರಿಕ ವಿಧಾನದ ಮಳೆ 
ಕೊಯ್ಲಿನ ಒಳಹೊರವನ್ನು ತಿಳಿದುಕೊಂಡು ಸಾಮಾನ್ಯ ಕೃಷಿಕರಿಗೆ 
ಈ ಕೊಯ್ಲಿನ ಬಗ್ಗೆ ಸಃ ಮೂಡಿಸಿದರೆ ಹೊಸ ವಿಧಾನಗಳಿಗಿಂತ 
ಹೆಚ್ಚು ಜನ ಸ್ಪಂದನ ಮೂಡಿಸಬಹುದು. ಜನರ ಸಹಭಾಗಿತ್ವದಿಂದ 
ಉತ್ತಮ ಪರಿಣಾಮ ಕಂಡುಕೊಳ್ಳಲು ಸಾಧ್ಯ ವಿದೆ - ಎನ್ನುವ 
ಭರವಸೆಯನ್ನಿತ್ತವರು ಅನಿಲ್‌ ಅಗರ್‌ ವಾಲ್‌. 


ಶ್ರೀಪಡ್ರೆ: ನಾವು ತಜ್ಞರಾಗಿರಲಿಲ್ಲ. ಆದರೆ ನಮಗೆ ದೊರೆತ 
ವಿಷಯಗಳನ್ನು ನಾವು ಹಂಚಿಕೊಳ್ಳತೊಡಗಿದೆವು. ಜನರ ನಡುವೆ 


ತೆರಳಿ ನಮಗೆ ತಿಳಿದುದನ್ನು ಹಂಚತೊಡಗಿದವು. ಮೊದಲು ಬಾವಿ 
ನೀರು ಸುಧಾರಣೆ ಬಗ್ಗೆ ಮಾಹಿತಿ ನೀಡಿದೆವು. 


೨-೩ ವರ್ಷದ ಬಳಿಕ ಜನರಿಂದ, ಅಡಿಕೆ ಪತ್ರಿಕೆಯ 
ಓದುಗರಿಂದ ಕೃಷಿಯ ನೀರಿನ ಬಳಕೆ ಮತ್ತು ಕುಡಿಯುವ ನೀರಿನ 
ಪೂರೈಕೆಯಲ್ಲಿ ಅವರ ಪ್ರಯತ್ನದಿಂದ ಯಶಸ್ಸಿನ ಬಗ್ಗೆ ಪತ್ರಗಳು, 
ಮಾಹಿತಿಗಳು ಬರತೊಡಗಿದವು. ಇದು ನಮಗೆ ಮುಂದಕ್ಕೆ ಸಾಗಲು 
ಷ್ಟು ಧೈರ್ಯವನ್ನು ತಂದುಕೊಟ್ಟಿತು. 


ಇನ್ನಷು 
೩ ಬ 
ಪ್ರಶ್ನೆ ದೇಶದಲ್ಲಿ ಮುಂದಿನ ದಿನಗ ಳಲ್ಲಿ ಜ ಜಲ ಸಂರಕ್ಷಣೆಯ 
ಮತ್ತು ಅಂತರ್ಜಲವೃದ್ದಿಯ ನಿಟ್ಟಿನಲ್ಲಿ ಯಶಸ್ಸನ್ನು ಸಾಧಿಸುವುದು 


ಡ್‌ 


ಶ್ರೀಪಡ್ರೆ: ಮೂಲಭೂತವಾಗಿ ನಾವು ಯೋಚನೆ 
ಮಾಡಬೇಕಾದ ಅಂಶವೇನೆಂದರೆ ಇವತ್ತಿನ ನೀರಿನ ಬರಪರಿಸ್ಥಿತಿ 
ನಿನುಷ್ಠ : ಸಾಮಾನ್ಯರೆ ಯೋಚನೆ ಮಾಡಿ ದರೆ 
ಅವನತಿಯಿಂದ ಅಭ್ಯುದಯದ 5ದಗ ಯಾವುದೇ ಘಟ್ಟದಲ್ಲಿ 
ಹೊರಳಬಹುದು. ಜನರಿಗೆ ಮಾಹಿತಿಯನ್ನೊದಗಿಸಿ ಅವರನ್ನು 


₹1 
ಈ 

ಫಿ 

ಇ 

೭೨ 
€ 
ಗತ] 

N 
GL 
೫ 


ನೆಲದ ಮಾತು 


ಚಿಂತನೆಗೆ ಬಿಡಬೇಕು. ಈ ಬಗ್ಗೆ ಶಿಕ್ಷಣವನ್ನು ಒದಗಿಸಿ ಅವರನ್ನು ಕೆಲಸ 
ಮಾಡಲು ಪ್ರೇರೇಪಿಸಬೇಕು. Empower people with right 
knowledge. ಜನರಲ್ಲಿ ಜಾಗೃತಿಯನ್ನುಂಟುಮಾಡಬೇಕು. 


ಇಂದಿಗೂ ತತ್ಪಲ ಜಲಸಂರಕ್ಷಣೆ ಬಗ್ಗೆ ಇಲಾಖೆಗಳು 
ಆಸಕ್ತಿಯನ್ನು ತೋರಿಸಿಲ್ಲ. ಜಲಸಂರಕ್ಷಣೆಯೆಂದರೆ ಮಳೆಯನ್ನು 
ಬೀಳುವಲ್ಲಿ ಹಿಡಿದಿಡುವುದು. ಇದರಲ್ಲಿ ನಾಲ್ಕು ರೀತಿಯ 
ಲಾಭಗಳಿವೆ. 


ಅ) ಖರ್ಚು ಕಡಿಮೆ, ಶ್ರೀಸಾಮಾನ್ಯರು, ಕೃಷಿಕಾರ್ಮಿಕರೂ 
ಇದನ್ನು ಮಾಡಬಲ್ಲರು. 


ಆ) ಪೇಟೆಯ ಒಳಸುರಿಗಳ ಅಗತ್ಯವಿಲ್ಲ. ಉದಾ : ಸಿಮೆಂಟ್‌ 
ಕಬ್ಬಿಣ, ಇತ್ಯಾದಿಗಳ ಬಳಕೆಯಿಲ್ಲ. 


ಇ) ಗಂಟೆಯಾಧಾರಿತ ತಜ್ಞರ ತಾಂತ್ರಿಕತೆಯ ಅಗತ್ಯವಿಲ್ಲ, 


ಆದರೆ ಅಧ್ಯಯನಶೀಲತ ಅಗತ್ಯ. 
ಈ) ಇದನ್ನು ಸಬ್ಸಿಡಿಯ ಸಹಾಯವಿಲ್ಲದೆ 
ಅನುಷ್ಠಾನಗೊಳಿಸಬಹುದು. ಸಬ್ಸಿಡಿಯ ಹಿಂದೆ ಹೋದಾಗ ಸಬ್ಸಿ 


ಹಾಗೂ ಸ್ವಾಭಿಮಾನ ಎರಡನ್ನೂ 2.೭%! 
ಏನಿದ್ದರೂ ಶಿಕ್ಷಣದ ಅಗತ್ಯವಿದೆ, ಶಿಕ್ಷಣಕ್ಕೆ ಚಿರಂತನ ಮೌಲ್ಯವಿದೆ. 
ಸರಕಾರದ ಕೆಲಸ ಗುತ್ತಿಗೆದಾರರ ಕೆಲಸ. ನೀರಿನ ಕೆಲಸ ಜನರ 
ಸಹಭಾಗಿತ್ವದಲ್ಲಿ ನಡೆದರೆ ಮಾತ್ರ ಯಶಸ್ಸು. 


ಪ್ರಶ್ನೆ : ಇಂದು ಸರಕಾರ ಕೈಗೊಳ್ಳುತ್ತಿರುವ ಅಂತರ್ಜಲ 
ವೃದ್ಧಿಯ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 


ಶ್ರೀಪಡ್ರೆ 
ಯಶಸ್ವಿಯಾಗಬೇಕಾದರೆ 


ವಾಸ್ತವವಾಗಿ ಮಳೆ ಕೊಯ್ಲು 


೧. ಮಳೆ ನೀರು ಇಂಗಬೇಕು ೨. ಜ್ಞಾನ ಇಂಗಬೇಕು ಎಂದರೆ 
Decentralisation of knowledge. ನಾವು ಮಣ್ಣು, ನೀರು, 
ಕಾಡು ಈ ಮೂರಕ್ಕೂ ಪ್ರಾಧಾನ್ಯತೆಯನ್ನೀಯಬೇಕು. ಇದು 
ಒಂದನ್ನೊಂದು ಅವಲಂಬಿಸಿಕೊಂಡಿದೆ. (Integrated). ಆದರೆ 
ಈಗ ಬೋರ್‌ವೆಲ್‌, ಕಿಂಡಿ ಅಣೆಕಟ್ಟುಗಳಿಗೆ ಒತ್ತು ಕೊಡುವ ವ್ಯವಸ್ಥೆ 
ಬಳಕೆಯಲ್ಲಿದೆಯೇ ಹೊರತು ಕಾಡು, ಮಣ್ಣು, ನೀರಿನ ಬಗ್ಗೆ 
ಒಟ್ಟಾರೆಯಾಗಿ ಚಿಂತಿಸುವುದಿಲ್ಲ. ಸರಕಾರ ಕೈಗೊಳ್ಳುವ 
ಯೋಜನೆಗಳಲ್ಲಿ ಇಂಜಿನಿಯರಿಂಗ್‌ ವಿಧಾನಗಳಿಗೆ ಹಚ್ಚಿನ ಮಹತ್ವ 
ಕೊಡಲಾಗುತ್ತದೆ ಹೂರತು ಮೂಲಧಾತುಗಳಿಗಲ್ಲ. ಇಲ್ಲಿ ನದಿ 
ತಿರುಗಿಸುವುದು ನದಿಜೋಡಣೆಗಳು ರಾಮಬಾಣವೆನ್ನುತ್ತಾರೆ. ಆದರೆ 
ಇದು ಯಾವ ಲಾಭವನ್ನು ಕೂಡುತ್ತದೆ ಎಂದು ಅವರು 
ಚಿಂತಿಸುತ್ತಿದ್ದಾರೋ ಆ ಗುರಿಯನ್ನು ಸಾಧಿಸುವುದು ತೀರಾ 


13 


ಸಂಶಯಾಸ್ಪದ. ಜಗತ್ತಿನಲ್ಲಿ ಇಂತಹ ಯಶಸ್ವಿ ಯೋಜನೆ ಇಲ್ಲ. ಈ 

ಗ್ಗೆ ಜಗತ್ತಿನಾದ್ಯಂತ ಚರಿತ್ರೆಯಲ್ಲಿ ಉದಾಹರಣೆಗಳಿಲ್ಲ. ಇವು 
ಸರಿಪಡಿಸಲಾಗದಂತಹ ತೊಂದರೆಯನ್ನುಂಟು ಮಾಡಲು ಸಾಧ್ಯ 
ಎಂಬುದು ನಮ್ಮ ಬೃಹತ್‌ ನೀರಾವರಿ ಯೋಜನೆಗಳಿಂದ 
ಕಂಡುಕೊಂಡ ಸತ್ಯ. ಮಳೆ ಕೊಯ್ಲಿನ ಬಗ್ಗೆ ನಮ್ಮ ಪೂರ್ವಜರು 
ಮಾಡುತ್ತಿದ್ದಂತಹ ವ್ಯವಸ್ಥೆಗಳು ಅಂದರೆ - ಕೆರೆ ಇತ್ಯಾದಿಗಳು 
ಹಿಂದಿನಿಂದಲೂ ಯಶಸ್ಸನ್ನು ಕಂಡ ಮಾದರಿಗಳು. ಗುಜರಾತ್‌ 
ರಾಜಸ್ಥಾನದ ಟಾಂಕಾಗಳು, ಬಿಹಾರದ ಅಹರ್ತ (ಕೆರೆ) ಪೈನ್ಸ್‌ 
(ನದಿಗಳಿಂದ ನೀರನ್ನೊಯ್ಯುತ್ತಿದ್ದಂತಹ ಕಾಲುವೆಯ ಜೋಡಣೆಗಳು) 
ಇವು ಮಳೆ ನೀರಿನ ಶೇಖರಣೆ ಮತ್ತು ಅಂತರ್ಜಲ ವೃದ್ಧಿಯ 

ನಶೋಗಾಥೆಗಳಾಗಿವೆ. ಸರಳವಾಗಿ ಹೇಳುವುದಿದ್ದರೆ ಮಳೆ ನೀರಿನ 
ಕೊಯ್ದು ಶ್ರೇಷ್ಠ ತಾಂತ್ರಿಕತೆ ಮತ್ತು ಸುಸ್ಲಿರ ಕ್ರಮ. ಮಳೆ ನೀರಿನ 
ಕೊಯ್ಲಿನ ಶ್ರೇಷ್ಠತೆ ಇರುವುದು ಅದರ ಸರಳತೆಯಲ್ಲಿ ಮತ್ತು 
ಸ್ವಾವಲಂಬನೆಯಲ್ಲಿ. ಈ ನಿಟ್ಟಿನಲ್ಲಿ ಕರ್ನಾಟಕ ಹಾಗೂ ಕೇರಳದ 
ಬೌಗೋಳಿಕ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕೇರಳದ ಇಡಿಕ್ಕಿ 
ಮತ್ತು ಕರ್ನಾಟಕದ ಕೊಡಗಿನ ಏರುತಗ್ಗಿನ ಪ್ರದೇಶಗಳಲ್ಲಿ 
ಮಳೆಕೊಯ್ದಿನ ಯಶಸ್ಸಿಗೆ ಹೆಚ್ಚಿನ ಶ್ರಮದ ಅವಶ್ಯಕತೆ ಬಿಟ್ಟರೆ 
ಉಳಿದೆಲ್ಲಾ ಜಿಲ್ಲೆಗಳಲ್ಲಿ ಇದು ಸುಲಭ ಸಾರ. 


೨ 


೩. © 


1 


ಮಳೆ ಕೊಯ್ದಿನೊಂದಿಗೆ ಜಲಜಾಗೃತಿ, ಜಲಸಾಕ್ಷರತೆ 
ಬರಲೇಬೇಕು, ನೀರಿನ ಪೋಲು ದುಂದುಗಾರಿಕೆ ನಿಲ್ಲಬೇಕು. ಸಮೃದ್ದ 
ಮಣ್ಣು ಕೊಚ್ಚಿಹೋಗುವುದನ್ನು ತಡೆಗಟ್ಟಬೇಕು. ಮಣ್ಣಿನಲ್ಲಿ 
ಸಾವಯವ ಅಂಶಗಳು ಹೆಚ್ಚಾಗಬೇಕು ಆಗಮಾತ್ರ ಮಣ್ಣಿಗೆ ನೀರನ್ನು 
ಹಿಡಿದಿಡುವ ಶಕ್ತಿ ಇದೆ. ಹಾಗೂ ಅಲ್ಲಿ ನೀರು ಇಂಗುತ್ತದೆ. ಮಣ್ಣು 
ಜೀವಂತವಾಗಿರಬೇಕು. ಸಸ್ಯ ಸಮೃದ್ದಿ ಮತ್ತು ಕಾಡುಗಳ 
ಪುನರುಜ್ಜೀವನದಿಂದ ಮಾತ್ರ ಇದು ಸಾಧ್ಯ. ಹೊಳೆ ಮತ್ತು 
ತೋಡುಗಳಲ್ಲಿ ಕೆಂಪು ನೀರಿನ ಹರಿವು ನಿಲ್ಲಲು ಸಾಧ್ಯ. 


ಪ್ರಶ್ನೆ : ಅಂತರ್ಜಲ ವೃದ್ಧಿಯ ಬಗ್ಗೆ ಸರಳ ಹಾದಿಯಲ್ಲಿ 
ಜನಜಾಗೃತಿಯ್ನುಂಟುಮಾಡುವ ನಿಮ್ಮ ಮಾರ್ಗೋಪಾಯವೇನು? 


ಶ್ರೀಪಡ್ರೆ : ಸಂವಹಕಾರನಾಗಿ ನನ್ನ 01656018100 ಜನರಿಗೆ 
ಇದು ಸಾಧ್ಯ ಎಂಬುದನ್ನು ಸರಳವಾಗಿ ಪ್ರಾತ್ಯಕ್ಷಿಕೆಯ ಮೂಲಕ 
ಯಶೋಗಾಥೆಗಳ ಚಿತ್ರಣವನ್ನು ಪರದೆಯ ಮೇಲೆ (Slide show) 
ತೋರಿಸಿದಾಗ ಆಸಕ್ತಿ ಕೆರಳಬಹುದು. ಕೇವಲ ಪುಸ್ತಕದಲ್ಲಿರುವ 
ತಾಂತ್ರಿಕ ವಿವರಣೆಗಳನ್ನು ಅವರ ಮುಂದಿಡುವುದು ಯಶಸ್ವಿ 
ದಾರಿಯಲ್ಲ. ಮಳೆ ನೀರಿನ ಕೊಯ್ಲು ಪರಕೀಯ ವಿದ್ಯೆಯಲ್ಲ. ನಮ್ಮ 
ಜನರಿಗೆ ಮರೆತು ಹೋದುದನ್ನು ನೆನಪಿಸಿಕೊಡಬೇಕಾಗಿರುವುದಷ್ಟೇ. 
ಇದು ನಡೆಯುವ ನಾಣ್ಯ - ಚಲಾವಣೆಯಲ್ಲಿ ತರಬೇಕು. 
ು ದೇಶದ ಯಶೋಗಾಥೆಗಳನ್ನು ಮುಂದಿಟ್ಟಾಗ 
ಅತಿಜ್ಞಾನಿಗಳಿಂದ ಸ್ಪಂದನ ಸಿಕ್ಕಿರಲಿಲ್ಲ. ಕಳೆದ ಏಳೆಂಟು ವರ್ಷಗಳಲ್ಲಿ 
ಇ ಎ 


ಹೇಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗದ ನಿಪ್ಪಾಣಿ ಎಂಬಲ್ಲಿ 
ನಾವು ಮಳೆನೀರಿನ ಕೊಯ್ದು ಮತ್ತು ಅಂತರ್ಜಲ ಸಂರಕ್ಷಣೆಯ ಬಗ್ಗೆ 
Slide show ಏರ್ಪಡಿಸಿದೆವು. ನಂತರ ಅಲ್ಲಿನ 
ಕೆ.ವಿ. ಲಕ್ಷ್ಮಿನಾರಾಯಣ ಎಂಬುವರು ಜಲಯಾತ್ರಾ 
ಅಭಿಯಾನವನ್ನು ಕೈಗೊಂಡರು. ಜನಜಾಗೃತಿಯನ್ನುಂಟು- 
ಮಾಡುವಲ್ಲಿ ಯಶಸ್ವಿಯಾದರು. ಬಾರಕೂರಿನ ನಿವೃತ್ತ 
ಪ್ರಿನ್ಸಿಪ್ರಾಲರೊಬ್ಬರಾದ ಸೀತಾರಾಮಶೆಟ್ಟಿಯವರು ನಮ್ಮ ಪುಸ್ತಕಗಳ 
ಮೂಲಕವೇ ಮಳ ಕೊಯ್ಲಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು 
ದ.ಕ. ಜಿಲ್ಲೆಯ ಮೊತ್ತಮೊದಲ ಛಾವಣಿ ನೀರಿನ ಸಂಗ್ರಹಣವನ್ನು 
ಬಾರಕೂರಿನಲ್ಲಿ ಕೈಗೊಂಡ ಹೆಗ್ಗಳಿಕೆ ಇವರಿಗಿದೆ. ಅಡಿಕೆ ಪತ್ರಿಕೆಯಿಂದ 
ಪ್ರೇರಣೆ ಪಡೆದು ಹಲವಾರು ಮಂದಿ ಸ್ಪಂದಿಸಿದ್ದಾರೆ. 


ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕನಡದ ಸುತ್ತಮುತ್ತಲ 
ಪ್ರದೇಶದಲ್ಲಿ ಮಳೆ ನೀರ ಕೊಯ್ಲು ಯಶಸ್ವಿಯಾಗಿದೆ. ವಾರಣಾಸಿ 
ಕೃಷ್ಣಮೂರ್ತಿಯವರ ಪ್ರಭಾವ ಇಲ್ಲಿ ಹಚ್ಚು ಪ್ರಭಾವ ಬೀರಿದೆ. ಈ 
ನಿಟ್ಟಿನಲ್ಲಿ ಕೃಷಿ ಕಾರ್ಮಿಕರ ಕೊಡುಗೆ ಹೆಚ್ಚು. ನಾಲ್ಕು ವರ್ಷದ ಹಿಂದೆ 
ಗೇಲಿ ಮಾಡಿದವರು ಅವರೇ ಈ ಕಾಯಕಕ್ಕೆ ಇಳಿದಿದ್ದಾರೆ. ಇಲ್ಲಿ ಗೇಲಿ 
ಮಾಡುವುದು ನೆಗೆಟಿವ್‌ ಅಲ್ಲ. ಅದನ್ನು ಪಾಸಿಟಿವ್‌ ಆಗಿ 
ತೆಗೆದುಕೊಳ್ಳಬೇಕು. ಈ ಗೇಲಿ ಕುತೂಹಲವನ್ನು ಸೃಷ್ಟಿಸಿ 
ಸಹಕಾರಿಯಾಗಿದೆ. 


ಪ್ರಶ್ನೆ : ದೇಶದೆಲ್ಲೆಡೆ ಅಂತರ್ಜಲ ಸಂರಕ್ಷಣೆಗೆ ಯಾವ 
ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ? 


ಶ್ರೀಪಡ್ರೆ : ಸೂಕ್ತ ಮಾಹಿತಿ ಇಲ್ಲದೆ ಜನ ಮಳೆ ಕೊಯ್ಲಿನ 
ವ್ಯವಸ್ಥಯಿಂದ ವಂಚಿತರಾಗಿದ್ದಾರೆ. ಅನಿಲ್‌ ಅಗರವಾಲ್‌ರ 
ಅಭಿಪ್ರಾಯದಂತೆ ದೇಶದ ಯಾವುದೇ ಪ್ರದೇಶವನ್ನು 
ತೆಗೆದುಕೊಂಡರೆ ಅಲ್ಲಿ ಬೀಳುವ ಮಳ ನೀರು ಆ ಪ್ರದೇಶದ ಜನರಿಗೆ 
ಕುಡಿಯುವ ನೀರು ಮತ್ತು ಆ ಪ್ರದೇಶದ ನೀರಾವರಿಯ 
ಅವಶ್ಯಕತೆಯನ್ನು ಪೂರೈಸಬಲ್ಲುದು. ಹೆಚ್ಚು ಮಳೆ ಬೀಳುವ 
ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚು, ಕಡಿಮೆ ಬೀಳುವಲ್ಲಿ ಕಡಿಮೆ 
ಜನಸಂಖ್ಯೆ- ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಪ್ರಕೃತಿಯ 
ನಿಯಮವಾಗಿದೆ. 


ಮಧ್ಯಪ್ರದೇಶದ ಕಾಂಡ್ವ ಜಿಲ್ಲೆಯಲ್ಲಿ ಪೋಲಿಸು ಇಲಾಖೆಯ 
ಹಿರಿಯ ಅಧಿಕಾರಿಗಳಲ್ಲೊಬ್ಬರಾದ ಆರ್‌.ಕೆ. ಗುಪ್ತಾರವರು 
ದೇಶದಲ್ಲಿ ಮೊತ್ತಮೊದಲಿಗೆ ೫೩16/ 0116100ನ್ನು 
ಅನುಷ್ಠಾನಗೊಳಿಸಿದವರು. ಅವರನ್ನು ಗ್ರಾಮೀಣಾಭಿವೃದ್ದಿ 
ಇಲಾಖೆಗೆ ವರ್ಗಾಯಿಸಿದಾಗ ಜಿಲ್ಲಾ ಪಂಚಾಯತಿಯ 
ಕಾರ್ಯನಿರ್ವಾಹಕರಾಗಿ ದುಡಿದವರು. ಇಲ್ಲಿ ವರ್ಷಕ್ಕೆ ಸರಾಸರಿ 
೮೦೦ ರಿಂದ ೯೦೦ ಮಿ.ಮಿ. ಮಳೆ ಬೀಳುತ್ತದೆ. ಆದರೆ ಎರಡು 


ನೆಲದ ಮಾತು 


ವರ್ಷಗಳ ಹಿಂದೆ ೨೦೦ ಮಿ.ಮಿ. ಮಳೆಯಾದಾಗಲೂ ನೀರಿನ 
ಪೂರೈಕೆ ಸಮರ್ಪಕವಾಗಿತ್ತು ಎಂಬುದನ್ನು 
ಖಚಿತಪಡಿಸಿಕೊಂಡವರು. ಈ ನಿಷ್ಠಾವಂತ ಅಧಿಕಾರಿ ಕಾಂಡ್ಜದಲ್ಲಿ 
ಬಿದ್ದ ಮಳ ಮೂರು ದಶಕಗಳಲ್ಲಿ ಕನಿಷ್ಠ ಪ್ರಮಾಣದಲ್ಲಿದ್ದರೂ ಮಳ 
ನೀರಿನ ಕೊಯ್ಲಿನಿಂದಾಗಿ ಜನ ನೀರಿಗಾಗಿ ಪರದಾಡುವಂತಾಗಿಲ್ಲ. 
ಅವರು ಹಸಿರನ್ನೆಬ್ಬಿಸಿ ಹಳ್ಳಿಗಳನ್ನು ಸಾವಯವ ಹಳ್ಳಿಗಳನ್ನಾಗಿ 
ಪರಿವರ್ತಿಸಿ ಮಳೆನೀರನ್ನು ಸಮರ್ಪಕವಾಗಿ ಇಂಗಿಸುವ 
ಕಾರ್ಯದಲ್ಲಿ ಯಶಸ್ವಿಯಾದರು. ಈ ಸಾವಯವ ಮಣ್ಣು ನೀರಿನ 
ಭಾರವನ್ನು ನೀಗಿಸುವಲ್ಲಿ ಸಮರ್ಥವಾಗಿದೆ ಎಂಬ ಸತ್ಯವನ್ನು ಜನರಿಗೆ 
ಸಾರಿದರು. 


ಪರಿಸರದಲ್ಲಿ ಆರೋಗ್ಯವನ್ನು ಕಾಪಾಡಲು 
ವಿಷಪದಾರ್ಥಗಳನ್ನು ಮಣ್ಣು ಮತ್ತು ನೀರಿನಿಂದ ದೂರವಿಡಬೇಕು. 
ವಿಷಮಯವಾದ ಜಾಗದಲ್ಲಿ ನೀರಿಂಗಸಲೇಬಾರದು. 
ಜನಜಾಗೃತಿಯನ್ನುಂಟು ಮಾಡುವ ಮೊದಲು ಸರಕಾರಗಳು 
ಯಾವುದೇ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಧುಮುಕಿದರೆ 
ಅಲ್ಲಿ ಯಶಸ್ಸು ಸಿಗಲಾರದು. ಈ ಸೂಕ್ಷ್ಮ ಅರಿವು ಅಂತರ್ಜಲ 
ವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಅತ್ಯಗತ್ಯ. ಇಲ್ಲಿ 
ಜನಜಾಗೃತಿಯನ್ನುಂಟು ಮಾಡುವ ಮೊದಲು ಈ ಕಾರ್ಯವನ್ನು 
ಅನುಷ್ಠಾನಗೊಳಿಸುವ ಅಧಿಕಾರಿಗಳು ವಿಷಯದ ಬಗ್ಗೆ ಹಚ್ಚು 
ಮಾಹಿತಿಯನ್ನರಿತುಕೊಂಡು ತಾವು ಭರವಸೆಯನ್ನು ಕಂಡುಕೊಂಡ 
ಮೇಲೆ ಜನ ಸಂಪರ್ಕಕ್ಕೆ ಇಳಿಯುವುದು ಅತ್ಯವಶ್ಯ. 


ಪ್ರಶ್ನೆ: ಇಂಧನ ಖಾಸಗೀಕರಣ ಮತ್ತು ಉದಾರೀಕರಣ ನೀರಿನ 
ಸಮಸ್ಯೆಯ ಮೇಲೆ ಪ್ರಭಾವವನ್ನು ಬೀರಿದೆಯೇ? 


ಶ್ರೀಪಡ್ರೆ: ಖಾಸಗೀಕರಣದ ಬಗ್ಗೆ ದೇಶ ಎಚ್ಚರಗೊಳ್ಳಬೇಕು. 
ದುರಂತವೆಂದರೆ ದೇಶದ ಛತ್ತೀಸ್‌ಗಡದಲ್ಲಿ ನದಿಯನ್ನ ಲೀಸ್‌ಗೆ 
ಕೊಡುವ ವ್ಯವಸ್ಥೆ ನಡೆದಿದೆ. ಕೇರಳದ ಪಾಲಕ್ಕಾಡ್‌ನಲ್ಲಿ ಈ ವ್ಯವಸ್ಥೆ 
ಪ್ರನರಾವರ್ತನೆಯಾಗುವ ಲಕ್ಷಣಗಳು ಕಂಡುಬಂದಿವೆ. ಗೋವಾದಲ್ಲಿ 
ತೆರೆದ ಬಾವಿಗಳಿಂದ ನೀರು ಮಾರಾಟ ಮಾಡುವ ವ್ಯವಸ್ಥೆ 
ಜಾರಿಯಲ್ಲಿದೆ. ಈ ನೀರು ವಿದೇಶಿ ಪ್ರವಾಸಿಗರ ಸ್ನಾನಕ್ಕಾಗಿ ಮತ್ತು 
ಈಜು ಕೊಳಗಳಿಗೆ ತೆರಳುತ್ತಿದೆ. ಅದರಲ್ಲಿರುವ ಘನತ್ಯಾಜ್ಯ ಅಲ್ಲಿ 
ಇಂಗಿ ನೀರನ್ನು ವಿಷಮಯವನ್ನಾಗಿಸುವುದು, ಇದು 
ಉದಾರೀಕರಣದ ಕೆಟ್ಟ ಪ್ರಭಾವ. ನೀರು ಸಾಮೂಹಿಕ ಸಂಪತ್ತು 
ಎಂಬ ಅರಿವು ಅಗತ್ಯ. 


ಪ್ರಶ್ನೆ: ಅಂತರ್ಜಲ ಸಂರಕ್ಷಣೆ ಮತ್ತು ವೃದ್ಧಿಯಲ್ಲಿ ಸಮಾಜದ 
ಸ್ಪಂದನ ನಿಮ್ಮ ನಿರಾಕ್ಷೆಗೆ ಏರಿದೆಯೇ? ಜನ ಸಂಘಟಿತರಾಗುವರೇ? 


ಶ್ರೀಪಡ್ರೆ: ಮಳೆಕೊಯ್ದಿನ ಬಗ್ಗೆ ಜನಕೇಂದ್ರಿತ ಯೋಜನೆಗಳನ್ನು 
ಇ: 
CW 


ಜನ ಒಗ್ಗಟ್ಟಾಗಿ ದುಡಿಯಬೇಕು. ಇಂದು ದೇಶದಾದ್ಯಂತ ಜನ 
ಸ್ಪಂದಿಸುವುದು ಕಂಡುಬರುತ್ತಿದೆ. ನೀರಿನ ಬಳಕೆಯಲ್ಲಿನ 
ಒಡಕುಗಳನ್ನು ನಿವಾರಿಸಲು ಪ್ರಯತ್ನಿಸಿದಾಗ ಸಮಾಜದ ಒಡಕುಗಳು 
ನಿವಾರಣೆಯಾಗುವುದನ್ನು ಕಾಣಬಹುದು. ಉದಾಹರಣೆಗೆ ಬಿಹಾರದ 
ನಕ್ಸಲೈಟುಗಳು ಹೆಚ್ಚಿದ್ದ ಗ್ರಾಮದಲ್ಲಿ ಜನ ಇದೀಗ ಸಂಘಟಿತರಾಗಿ 
ಜನಸಮಸ್ಯಯನ್ನು ನಿವಾರಿಸಿದಾಗ ಅಪರಾಧ ವಿವಾದಗಳ ಪ್ರಮಾಣ 
ತುಂಬಾ ಕಡಿಮೆಯಾಗಿದೆ. ಇಂದು ದೇಶದಾದ್ಯಂತ 
ಕಂಡುಬರುತ್ತಿರುವ ಮತೀಯ ಗಲಭೆಗಳಿಗೂ ನೀರಿನ ಸಮೃದ್ದಿಯ 
ಸಾಮೂಹಿಕ ಕೆಲಸಗಳು ಉತ್ತಮ ಪರಿಹಾರವಾಗಬಹುದು. 
ಮಂದಿರ, ಮಸೀದಿ, ಚರ್ಚ್‌ಗಳ ನಿರ್ಮಾಣ ಮತ್ತು 
ಪುನರುಜ್ಜೀವನಗೊಳಿಸುವ ಬದಲು ನಮ್ಮ ಪಾರಂಪರಿಕ ಮದರ್‌, 
ಕರೆ ಮತ್ತು ಪಳ್ಳಗಳ ಜಲ ಮರುಪೂರಣ ಕೆಲಸಗಳನ್ನು 
ಕೈಗೆತ್ತಿಕೊಂಡರೆ ಅದಕ್ಕಿಂತ ದೊಡ್ಡ ದೇವರ ಸೇವೆ ಇನ್ನೊಂದಿಲ್ಲ. 
ನೀರಿನ ಸಮಸ್ಯ ಇಂದು ಹಳ್ಳಿಹಳ್ಳಿಗಳಲ್ಲಿ ರಾಜ್ಯ ಮತ್ತು ದೇಶಗಳೊಳಗೆ 
ಉಲ್ಬಣಗೊಂಡು ಜಗತ್ತಿನಾದ್ಯಂತ ಬಿಸಿಯೇರಿದೆ. ಕಾವೇರಿ ಸಮಸ್ಯೆ, 
ಬಾಟಲಿಗಳಲ್ಲಿ ವಿಷಪೂರಿತ ಕುಡಿನೀರು, ನದಿಜೋಡಣೆ ಸಮಸ್ಯೆಗಳ 
ಉದ್ಭವ ಹೇಗೆ ಅಸಮಾನತೆಯನ್ನುಂಟುಮಾಡಿದೆ - ಜನರಲ್ಲಿ ಜಲ 
ಸಾಕ್ಷರತೆ ಮೂಡಿಸಬೇಕಾಗಿದೆ ಮತ್ತು ಜನಜಾಗೃತಿಯನ್ನುಂಟು 
ಮಾಡಬೇಕಾದ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. 
ಪಠ್ಯಪುಸ್ತಕಗಳಲ್ಲಿ ಈ ವಿಷಯವನ್ನು ಅಳವಡಿಸಿಕೊಳ್ಳಬೇಕಾಗಿದೆ. 
ಮನೆಯಲ್ಲಿ ಹೆಂಗಸರಿಂದ ಇದು ಪ್ರಾರಂಭವಾಗಬೇಕು. ಶುದ್ದ ನೀರಿನ 
ಬಳಕೆಯ ಬಗ್ಗೆ ವೈದ್ಯರ ಪಾತ್ರ ಅತಿ ಮಹತ್ವದ್ದಾಗಿದೆ. ಪ್ರತಿಯೊಬ್ಬ 
ನಾಗರಿಕನು ತನ್ನ ವಾಸಸ್ಪಳದ ಸುತ್ತಮುತ್ತಲೂ ೪ರಿಂದ ೫ 
ಮಳೆನೀರಿನ ಇಂಗು ಗುಂಡಿಗಳನ್ನು ಮಾಡಿಕೊಂಡರೆ ಕುಡಿನೀರಿನ 
ಮತ್ತು ಮನೆಬಳಕೆಯ ನೀರಿನ ಸಮಸ್ಯೆಯನ್ನು ಸುಲಭದಲ್ಲಿ 
ಹೋಗಲಾಡಿಸಿಕೊಳ್ಳಬಹುದು. ಇದಕ್ಕೆ ತಗಲುವ ವೆಚ್ಚ ನಗಣ್ಯ. 
ಸಿಗುವ ಲಾಭದ ಮೌಲ್ಯ ಅತೀ ದೊಡ್ಡದು. 


ಮಾಧ್ಯಮಗಳು ಈ ಕುರಿತು ಹಚ್ಚಿನ ಆಸಕ್ತಿಯನ್ನು 
ವಹಿಸಿಕೊಳ್ಳಬೇಕಾಗಿದೆ. ಮಾಧ್ಯಮ ಪ್ರತಿನಿಧಿಗಳು ಮೊತ್ತಮೊದಲು 
ಜಲಸಾಕ್ಷರರಾಗಬೇಕು. ವೈದ್ಯರು, ಅಧ್ಯಾಪಕರು ಮತ್ತು 
ಮಾಧ್ಯಮದವರು ಸಮಾಜದಲ್ಲಿ ಜನಜಾಗೃತಿಯನ್ನು ಮಾಡುವಲ್ಲಿ 
ಮಹತ್ವದ ಪಾತ್ರವನ್ನು ಹೊಂದಿರುವಲ್ಲದೆ ಅವರಿಗಿರುವ ಅವಕಾಶ 
ಇನ್ನಾರಿಗೂ ಸಿಗಲಾರದು. ಪತ್ರಿಕೆಗಳಲ್ಲಿ ಹಳ್ಳಿ ಹಳ್ಳಿಗಳನ್ನು ಸಾವಯವ 
ಹಳ್ಳಿಗಳನ್ನಾಗಿ ಪರಿವರ್ತಿಸಲು ಪಣ ತೊಡಬೇಕಾಗಿದೆ. ಇವರಿಂದ 
ಜಲಸಾಕ್ಷರತೆ ಜಲಜಾಗೃತಿ ಮೊದಲ್ಗ್ಲೊಳ್ಳಬೇಕಾಗಿದೆ. ""ನೆಲದ 
ಮಾತು'' ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲಿ ಎಂದು 
ಆಶಿಸೋಣ. 


21 


ಬೊಗಸೆ ಒಡ. ೀಣ ಮಳೆ ಹನಿಗೆ 


(ಪ್ರಸ್ತುತ ಈ ಲೇಖನ ಸುಧಾ ವಾರಪತ್ರಿಕೆಯಲ್ಲಿ, 
ಪ್ರಕಟವಾದದ್ದು. ನೀರಿನ ಸಮಸ್ಯ ಬಗ್ಗೆ ಒಂದು ಅಧ್ಯಯನಖ್ರಣ 
ಲೇಖನ ಎಂಬ ಕಾರಣಕ್ಕಾಗಿ ಇಲ್ಲಿ ಪ್ರಕಟಿಸುತ್ತಿದ್ದೇವೆ. 

ಕ್‌ 
ಸಿಂ.) 

"ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ ನಾಲ್ಕು ಹನಿಯ ಚೆಲ್ಲಿ' 
ಎನ್ನುವುದು ಕವಿವಾಣಿ. ಆ ನಾಲ್ಕು ಹನಿಗಳನ್ನು ಸಂಗಹಿಸಿ, 
ಸದುಪಯೋಗಪಡಿಸಿಕೊಳ್ಳಿ' ಎಂಬುದು ಇಂದಿನ ಯುಗವಾಃ.. 


ನೀರು ಸಮಸ್ತ ಜೀವರಾಶಿಯ ತವರು. ಮಳೆಯಿಲ್ಲದ 
ದಿನಿಯನ್ನೂ ನೀರಿಲ್ಲದ ಬದುಕನ್ನೂ ಊಹಿಸಿಕೊಳ್ಳುವುದೂ 
ಅಸಾಧ್ಯ. ಭೂಮಿಗೆ ಹಸಿರು ಹೊದಿಸಿ ಜೀವಕ್ಕ ತಂಪು ತರುವ ನೀರು, 
ನಿಸರ್ಗದ ಅಪೂರ್ವ ಕೊಡುಗೆ. ಇಂಥ ನೀರು ಸುಮ್ಮಸುಮ್ಮನೆ 
ಚೆಲ್ಲಾಡುವ ದ್ರವವಲ್ಲ. ಒಂದೊಂದು ಮಳೆಹನಿಯೂ ಅಮೂಲ್ಯ 
ಮುತ್ತು. ಹರಿದು ಹೋಗುವ ನೀರನ್ನು ಸಂಗ್ರಹಿಸಿ ಬಳಸಿಕೊಂಡರೆ 
ಅದೇ ಒಂದು ಸೊತ್ತು. ಜನಸಂಖ್ಯೆ ಬೆಳೆದಂತೆ, ನಗರಗಳು 
ವಿಸ್ತರಿಸಿದಂತೆ ಕೆರೆಗಳು ಮಾಯವಾದವು. ಹೆಜ್ಜೆ ಹೆಜ್ಜೆಗೂ ಬಾಯಿ 
ತೆರೆದಿದ್ದ ಕೊಳವೆಬಾವಿಗಳು ಪಾತಾಳಕ್ಕಿಳಿದವು. ಎಲ್ಲರಿಗೂ ನೀರು 
ಎಂಬುದು ಒಂದು ಯೋಜನೆಯಾಗುವ ಅನಿವಾರ್ಯತೆ ಒದಗಿದ್ದೇ 
ಒಂದು ವಿಪರ್ಯಾಸ. ಇಂತಹ ಬಾಯಾರಿಕೆಯ ಸನ್ನಿವೇಶದಲ್ಲಿ ಒಂದು 
ಆಶಾಕಿರಣ - ಮಳ ನೀರು ಸಂಗ್ರಹ. ಅದರ ಸದ್ದಳಕೆ. ಇದೊಂದು 
ಜನ ಜಾಗೃತಿ. ನಮ್ಮ ಕೈಯಲ್ಲೇ ರೂಪುಗೊಳ್ಳಬೇಕಾದ ಭವಿಷ್ಯದ 
ಬೆಳಕು. 


ಎಷ್ಟು ವಿಚಿತ್ರವೆಂದರೆ ಭೂಮಿಯ ಸುಮಾರು ಮುಕ್ಕಾಲು ಭಾಗ 
ನೀರಿನಿಂದ ಆವೃತವಾಗಿದ್ದ ರೂ, ಕುಡಿಯುವ ನೀರಿನ ಕೊರತೆಯು 
ಜಗತ್ತನ್ನು ತೀವ್ರವಾಗಿ ಆವರಿಸುತ್ತಿದೆ. ಜಗತ್ತಿನ ಪ್ರತಿ ಐವರಲ್ಲಿ 
ಇಬ್ಬರಿಗೆ ಕುಡಿಯಲು ಸ್ವಚ್ಛ ನೀರು ಸಿಗುತ್ತಿಲ್ಲ ಎಂದರೆ 
ನಂಬುತ್ತೀರಾ? ಪರಿಸ್ಥಿತಿ ಹೀಗೇ ಮುಂದುವರಿದರೆ ಇನ್ನು ಐವತ್ತು 
ವರ್ಷಗಳಲ್ಲಿ ಪ್ರತಿ ಮೂವರಲ್ಲಿ ಇಬ್ಬರು ನೀರಿನ ಕೊರತೆಯನ್ನು 
ಅನುಭವಿಸಲಿದ್ದಾರೆ. ಜೀವದ್ರವ್ಯವಾದ ನೀರು ನಿಧಾನವಾಗಿ ನಮ್ಮ 
ನೆಲದಿಂದ ಕಣ್ಮರೆಯಾಗುತ್ತಿರುವುದು ಆತಂಕದ ವಿಷಯ. ಮುಂದೆ 
""ಮತ್ತೊಂದು ಮಹಾಯುದ್ಧವೇನಾದರೂ ನಡೆದರೆ ಅದು 


-ಕೆ.ಆರ್‌. ಮಂಗ 


ಎಣ್ಣೆಗಾಗಿಯೋ, ಭೂಮಿಗಾಗಿಯೋ ಅಲ್ಲ. ಅದು ನೀರಿಗಾಗಿ'' 


ಣು 


ಎನ್ನುತ್ತಾರೆ ಜಲತಜ್ಞರು. 


ಹಾಗಾದರೆ ನಮ್ಮ ನೆಲ ಬಂಜರಾಗುತ್ತಿದೆಯೇ? ಬರದ 
ದಿನಗಳತ್ತ ನಾವು ಜಾರುತ್ತಿದ್ದೇವೆಯೇ ? 


ಹೌದು ಎನ್ನುತ್ತವೆ ವಿಶ್ವಸಂಸ್ಥೆಯ ಅಂಕಿ ಅಂಶಗಳು. ಕಳೆದ 
ಎಪ್ಪತ್ತು ವರ್ಷಗಳಿಂದ ವಿಶ್ವದ ಜನಸಂಖ್ಯೆ ಮೂರು ಪಟ್ಟು 
ಹಚ್ಚಾಗಿದ್ದು, ನೀರಿನ ಬೇಡಿಕೆ ಆರು ಪಟ್ಟು ಹೆಚ್ಚಿದೆ. ೨೦೫೦ರ 
ಹೊತ್ತಿಗೆ ಜಗತ್ತಿನ ಜನಸಂರ್ಟ್ಯೆ.೩ ಬಿಲಿಯನ್‌ ತಲುಪಲಿದ್ದು, ಶುದ್ದ 
ನೀರಿನ ಬೇಡಿಕೆ ಈಗಿನದಕ್ಕಿಂತ ಶೇಕಡಾ ೫೬ರಷ್ಟು ಹೆಚ್ಚಲಿದೆ. 
ವಿಶ್ವಸಂಸ್ಥೆಯ ಅಧ್ಯಯನದ ಪ್ರಕಾರ, ವಿಶ್ವದ ಶೇಕಡಾ ೪೧ರಷ್ಟು 
ಅಂದರೆ ೨.೩ ಬಿಲಿಯನ್‌ ಜನ ನೀರಿನ ಕೊರತೆಯನ್ನು 
ಅನುಭವಿಸುತ್ತಿದ್ದಾರೆ. ಸುಮಾರು ಒಂದು ಬಿಲಿಯನ್‌ ಜನ ಕಲುಷಿತ 
ನೀರನ್ನು ಕುಡಿದು ಹಲವಾರು ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. 
ಪ್ರತಿವರ್ಷ ಇದರಿಂದ ಸಾಯುವವರ ಸಂಖ್ಯೆ ಐದು ದಶಲಕ್ಷಕ್ಕೂ 
ಹಚ್ಚು. ""ಪ್ರತಿದಿನ ಆರು ಸಾವಿರ ಮಕ್ಕಳು ಮಲಿನ ನೀರು ಕುಡಿದು 
ಸಾಯುತ್ತಿದ್ದಾರೆ '' - ಎಂಬ ದಿ ಇಕಲಾಜಿಸ್ಟ್‌ ವರದಿಯೇ 
ನಮಗೊಂದು ಎಚ್ಚರಿಕೆಯ ಗಂಟೆಯಾಗಬೇಕಲ್ಲವೇ? 


ಈಗಾಗಲೇ ಜೋರ್ಡಾನ್‌, ಇಸ್ರೇಲ್‌, ಸೈಪ್ರಸ್‌, ಮಾಲ್ಟಾ 
ಮುಂತಾದೆಡೆ ಅಂತರ್ಜಲ ಮತ್ತು ಕೆರೆಕೊಳ್ಳಗಳ ತಿಳಿನೀರು 
ಬರಿದಾಗಿದೆ. ಇನ್ನೊಂದು ದಶಕದಲ್ಲಿ ಅಲ್ಲೀರಿಯಾ, 
ಟುನಿಷಿಯಾಗಳು ಇದೇ ಸಿತಿ ತಲುಪಲಿವೆ. ಸಹರಾ 
ಮರುಭೂಮಿಯು ಹರಡಿಕೊಳ್ಳುತ್ತಿದೆ. ಜಲಸಂಪನೂ 
ವಿಶ್ವದಲ್ಲೇ ಆರನೇ ಸ್ಥಾನ ಪಡೆದ ಚೀನಾ ಕೂಡಾ ನೀರಿನ 
ಸಮಸ್ಯಯಿಂದ ಬಳಲುತ್ತಿವೆ. ಸಹರಾ ಮರುಭೂಮಿಯು 
ಹರಡಿಕೊಳ್ಳುತ್ತಿದೆ. ಜಲಸಂಪನ್ಮೂಲದಲ್ಲಿ ವಿಶ್ವದಲ್ಲೇ ಆರನೇ ಸ್ನಾನ 
ಪಡೆದ ಚೀನಾ ಕೂಡಾ ನೀರಿನ ಸಮಸ್ಯೆಯಿಂದ ಬಳಲುತ್ತಿದೆ. ಅಲ್ಲಿನ 
೩೦೦ ನಗರಗಳು ನೀರಿನ ಕೊರತೆ ಅನುಭವಿಸುತ್ತಿವೆ. ಸುಮಾರು 
೬೦ ದಶಲಕ್ಷ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ಉತ್ತರ 
ಚೀನಾದಲ್ಲಿ ಪ್ರತಿವರ್ಷ ಒಂದು ಮೀಟರಿನಷ್ಟು ಅಂತರ್ಜಲದ ಮಟ್ಟ 
ಕುಸಿಯುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಇದೊಂದು ಗಂಭೀರ ಸ್ಥಿತಿ. 


ಕೆ. ಆರ್‌. ಮಂಗಳರವರು ಕ್ರಿಯಾಶೀಲ ಪತ್ರಕರ್ತೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಒಳನೋಟಗಳನ್ನು ಅರಿತವರು. ಯಾವುದೇ ವಿಷಯ 


[9] 
ಹಾಲ್‌ 


ತೆಗೆದುಕೊಡರೂ ಅದರ ಆಳಕ್ಕೆ ಹೋಗಿ ನೋಡುವಂಥವರು. 


b po) ಲ 
ಹೆಸರಿನಲ್ಲಿ ನೀಡುವ "ಪಂಚಾಯತ್‌ ರಾಜ್‌' ವ್ರ 


(8) ಛು 


22 


ವಿಶ್ವಸಂಸ್ಥೆ ಈ ವರ್ಷವನ್ನು "ಶುದ್ಧ ನೀರಿನ ವರ್ಷ' ಎಂದು 


Ww 


ಘೋಷಿಸಿರುವುದು ಈ ಹಿನ್ನೆಲೆಯಲ್ಲೇ. 


ನೀರಿಲ್ಲದೆ ಬೆಳಯಿಲ್ಲ. ಬೆಳೆ ಒಣಗಿದರೆ ಊಟಕ್ಕೆ ತತ್ವಾರ. 
ಇದರಿಂದ ದೇಶವೊಂದರ ಅಡಿಪಾಯವಾದ ಆಹಾರ ಭದ್ರತೆಗೇ 
ಸಂಚಕಾರ. ಆಗ ಹಸಿವಿನ ಕೆಂಡದುಂಡೆಯನ್ನು ಒಡಲಲ್ಲಿ 
ಕಟ್ಟಿಕೊಂಡು ಪ್ರಗತಿಯ ಬಗ್ಗೆ ಆಡುವ ಮಾತುಗಳಲ್ಲಾ ಅರ್ಥಹೀನ... 
ನೀರಿನ ಬಗ್ಗೆ ತುರ್ತು ಕಾಳಜಿ ವಹಿಸದ ಹೋದಲ್ಲಿ ಏನೆಲ್ಲಾ 
ಅನಾಹುತಗಳನ್ನು ಎದುರಿಸಬೇಕಾದೀತು! ನಾವು ಪ್ರಗತಿಪರವೆಂದು 
ಮನಗಂಡ ರಾಷ್ಟ್ರಗಳೂ ಮಳೆ ನೀರು ಶೇಖರಣೆಯತ್ತ ಈಗ 
ಗಮನಹರಿಸುತ್ತಿವೆ. ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಹಾಗೂ ಕೈಗಾರಿಕಾ 
ರಾಷ್ಟ್ರಗಳಾದ ಜಪಾನ್‌ ಮತ್ತು ಜರ್ಮನಿಗಳಲ್ಲಿ ಮಳನೀರು 
ಸಂಗ್ರಹದ ಚಟುವಟಿಕೆಗಳು ತೀವ್ರಗೊಂಡಿವೆ. ಅಮೆರಿಕ, 
ಇಂಗ್ಲೆಂಡ್‌ನಂಥ ಅಭಿವೃದ್ದಿ ಹೊಂದಿದ ದೇಶಗಳಲ್ಲಿ ನೀರು 
ಸಂರಕ್ಷಿಸಲು ಮತ್ತು ಅವಶ್ಯಕತೆಗನುಗುಣವಾಗಿ ಬಳಸಲು ದೊಡ್ಡ 
ಪ್ರಮಾಣದಲ್ಲಿ ಜನಾಂದೋಲನಗಳು ನಡೆಯುತ್ತಿವೆ. ಜನ 
ಸಾಮಾನ್ಯರಿಗೆ ಈ ಮಹತ್ವ ತಲುಪಿದರೆ ಮಾತ್ರ ಈ ಆಂದೋಲನಕ್ಕೆ 
ತೀವ್ರ ಸ್ವರೂಪ ಬರಲು ಸಾಧ್ಯವಲ್ಲವೇ?. 


ಭಾರತದಲ್ಲೂ ಬರವೇ? 


ತನ್ನನ್ನು ಮೂರು ಕಡೆಯಿಂದಲೂ ಆವರಿಸಿ ನಿಂತ 
ಜಲರಾಶಿಯನ್ನು ನೋಡುತ್ತಾ ಭಾರತ ಕೂಡಾ ನೀರಿಗಾಗಿ 
ಹಪಹಪಿಸಬೇಕಾದದ್ದು ಒಂದು ವಿಪರ್ಯಾಸವೇ ಸರಿ. ಭಾರತದಲ್ಲಿ 
೧೪ಕ್ಕಿಂತ ಹೆಚ್ಚಿನ ರಾಜ್ಯಗಳು ಬರದ ಛಾಯೆಯಲ್ಲಿ ಬಳಲುತ್ತಿವೆ. 
ಹೊಲಗದ್ದೆಗಳಲ್ಲಿ ಸಾಕಷ್ಟು ನೀರಿಲ್ಲದೆ ಬೆಳೆಗಳು ಒಣಗುತ್ತಿದ್ದರೆ, 
ಸಾವಿರಾರು ಹಳ್ಳಿಗಳಿಗೆ, ನೂರಾರು ನಗರಗಳಿಗೆ ಶುದ್ಧ ಕುಡಿಯುವ 
ನೀರಿಲ್ಲದೆ ಪರದಾಡಬೇಕಾದ ಪರಿಸ್ತಿತಿ. ಜಲಕ್ಷಾಮಗಳು 
ಸಾಮಾನ್ಯವಾಗುತ್ತಿರುವ ಈ ದಿನಗಳಲ್ಲಿ ನಮ್ಮಲ್ಲೂ ನದಿಗಳು 
ಸೊರಗುತ್ತಿವೆ. ಭೂಮಿ ನಿಧಾನವಾಗಿ ಬಂಜರಿನತ್ತ ಸಾಗುತ್ತಿದೆ. 
ಮರುಭೂಮಿ ವಿಸ್ತರಿಸಿಕೊಳ್ಳುತ್ತಿದೆ. ಜಲ ಕಲಹಗಳು 
ಅಶಾಂತಿಯನ್ನು ಹುಟ್ಟು ಹಾಕುತ್ತಿವೆ. 


ಇಂಥ ಗಂಭೀರ ಸಮಸ್ಥೆಗೆ ಸರ್ಕಾರ ಕಂಡುಕೊಳ್ಳುವ ಪರಿಹಾರ 


ಗ್ರ 
ಮಾರ್ಗಗಳಾದರೂ ಎಂಥವು? ನಗರ ಪ್ರದೇಶಗಳಿಗೆ 


ನಿರ್ಧರಿಸಬಹುದು. ಹಳ್ಳಿಗಳಲ್ಲಿ ರೈತರಿಗೆ ಬರ ಪರಿಹಾರ ನಿಧಿ 
ಘೋಷಿಸಬಹುದು. ಆದರೆ ಈ ಯಾವ ಕ್ರಮಗಳೂ ಸಮಸ್ಯೆಯ 
ಮೂಲವನ್ನು ಮುಟ್ಟುವುದಿಲ್ಲ. ವಾಸ್ತವವಾಗಿ ಬರಗಾಲ ಮತ್ತು 


ಪರಿಹಾರಕ್ಕೆ ಸಂಬಂಧವೇ ಇಲ್ಲ. ""ಬರ ಪರಿಹಾರ ಎನ್ನುವುದು 


ನೆಲದ ಮಾತು 


ಗ್ರಾಮಾಂತರ ಭಾರತದ ಅತಿ ದೊಡ್ಡ ಕೈಗಾರಿಕೆ. ಪರಿಹಾರ ಹರಿದು 
ಹೋಗುವುದು ಮಳೆ ಬೀಳುವ ಜಾಗಗಳಿಗೆ ಹೊರತು ಬರ 
ಪ್ರದೇಶಗಳಿಗಲ್ಲ. ಹಾಗೊಮ್ಮೆ ಅದು ಅವಶ್ಯಕ ಪ್ರದೇಶಗಳಿಗೆ 
ಹೋದರೂ ಅಗತ್ಯವಿರುವವರನ್ನು ಅದು ತಲುಪುವುದಂತೂ ತೀರಾ 
ಅಪರೂಪ. ಬಡ ರೈತರು ಇದನ್ನು ಮೂರನೆಯ ಫಸಲು ಎನ್ನುತ್ತಾರೆ. 
ಒಂದೇ ವ್ಯತ್ಯಾಸವೆಂದರೆ, ಇದು ಅರ್ಹರಿಗೆ ದಕ್ಕದ ಫಸಲು'' ಎಂದು 
ಹೆಸರಾಂತ ಪತ್ರಕರ್ತ ಪಿ. ಸಾಯಿನಾಥ್‌ ತಮ್ಮ "ಎವರಿಬಡಿ ಲವ್ಸ್‌ 
ಎಗುಡ್‌ ಡ್ರಾಟ್‌' ಎಂಬ ಪುಸ್ತಕದಲ್ಲಿ ನಮ್ಮ ಇಂದಿನ ಸ್ಥಿತಿಯನ್ನು 
ಲೇವಡಿ ಮಾಡಿದ್ದಾರೆ. 


ಮಳೆಗಾಲ ಮುಗಿಯುವುದಕ್ಕಿಂತ ಮುನ್ನವೇ ಸಂಸತ್ತಿನಲ್ಲಿ 
ಗದ್ದಲ. ಬರ ಪರಿಹಾರ ನಿಧಿಗಾಗಿ ಬೇಡಿಕೆ. ನೂರಾರು ಕೋಟಿ 
ರೂಪಾಯಿಗಳ ಬಿಡುಗಡೆ. ಬರಪರಿಹಾರ ಕಾರ್ಯಗಳ ಅಂಗವಾಗಿ 
ಮತ್ತಷ್ಟು ಕೊಳವೆ ಬಾವಿಗಳನ್ನು ತೋಡುವುದು, ಇದ್ದ ಬಾವಿಗಳನ್ನು 
ಇನ್ನಷ್ಟು ಆಳಕ್ಕಿಳಿಸುವುದು... ಇವಿಷ್ಟೇ. ಮೂಲ ಸಮಸ್ಯೆಯ ಜಾಡು 
ಹಿಡಿಯದೆ ಪರಿಹಾರ ಕಲ್ಪಿಸಬಯಸುವ ಇಂಥ ಅಂಧ ಕ್ರಮಗಳಿಂದ 
ಅನುಕೂಲಕ್ಕಿಂತ ಅಪಾಯಗಳೇ ಹೆಚ್ಚು. 


ಸಮಸ್ಯೆಯ ಜಾಡು ಹಿಡಿದು... 


ಒಂದು, ಒಂದೂವರೆ ಶತಮಾನಗಳ ಹಿಂದೆ ಪರಿಸ್ಥಿತಿ 
ಹೇಗಿತ್ತು? ಜಗತ್ತಿನಲ್ಲಿ ಯಾವ ಸರ್ಕಾರವೂ ಜನರಿಗೆ ನೀರು 
ಸರಬರಾಜು ಮಾಡುತ್ತಿರಲಿಲ್ಲ. ನೀರು ಸರ್ಕಾರದ ಒಡೆತನದಲ್ಲಿ 
ಕೇಂದ್ರೀಕೃತವಾಗಿದ್ದೇ ಸಮಸ್ಯೆಗೆ ನಾಂದಿ. 


ಅಣೆಕಟ್ಟು, ಕೊಳವೆಬಾವಿ, ಪಂಪ್‌ಗಳು, ಪಿವಿಸಿ ಪೈಪ್‌ 
ಎಲ್ಲವೂ ನೀರಿನ ದುರ್ಬಳಕೆಗೆ ತಮ್ಮದೇ ಆದ ಪಾಲು ಸಲ್ಲಿಸಿವೆ. 
ಹೀಗಾಗಿ ವಾಸ್ತವವಾಗಿ ಇದು ನೈಸರ್ಗಿಕ ವಿಕೋಪವೇ ಅಲ್ಲ. ಜನರು 
ತಾವಾಗಿಯೇ ತಂದುಕೊಂಡ ದುಸ್ದಿತಿ. ನಮ್ಮ ಪೂರ್ವಿಕರಿಗಿದ್ದ ನೀರು 
ನಿರ್ವಹಣೆಯ ಮಹತ್ವ ನಮಗೆ ಮನವರಿಕೆಯಾಗದೇ ಹೋದದ್ದು 
ನಮ್ಮ ನೀರಿನ ಸಮಸ್ಯೆಗೆ ಮೂಲ ಕಾರಣ. ನೀರಿನಲ್ಲಿ 
ಸ್ವಾವಲಂಬಿಯಾದರೆ ಸಾಕು, ಅದೇ ಪ್ರಗತಿಯ ಸೋಪಾನ ಎಂಬ 
ಗುಟ್ಟು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಮನೆಯೇ ಆಗ ಪ್ರಾಥಮಿಕ 
ಹಂತದ ನೀರು ಸಂಗ್ರಹಣೆಯ ಕಾರ್ಯಾಗಾರ. ತಮ್ಮ ಬೆಳೆಗಳಿಗೆ 
ನೀರುಣಿಸಲು ಬೇಕಾಗುವ ಗ್ರಾಮದ ಕೆರೆ ಕೊಳ್ಳಗಳತ್ತ ಅವರಿಗ 
ವಿಶೇಷ ಆಸ್ಪೆಯಿತ್ತು. ಆದರೆ ೧೯ನೇ ಶತಮಾನದ ನಂತರದಲ್ಲಿ ಈ 
ಯಾವ ಮೂಲಭೂತ ಜವಾಬ್ದಾರಿಗಳೂ ಪೀಳಿಗೆಯಿಂದ ಪೀಳಿಗೆಗೆ 
ಹರಿದು ಬರಲಿಲ್ಲ. ಸರ್ಕಾರಕ್ಕಿರಬೇಕಾದ ಮುಂದಾಲೋಚನೆಯ 
ಕೊರತೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಲೇ ಹೋಯಿತು. ಹಳ್ಳಿಯವರ 
ಸೊತ್ತಾಗಿದ್ದ ಕೆರೆ, ಬಾವಿ, ಕಾಲುವೆಗಳು ಸರ್ಕಾರದ ವಿಭಾಗಗಳಿಗೆ 
ಸೇರಿಕೊಂಡವು. ಸರ್ಕಾರವೂ ಅವುಗಳತ್ತ ನಿರ್ಲಕ್ಷ್ಯ 


23 


ತೋರತೂಡಗಿತು. ಬೇಕಾಬಿಟ್ಟಿಯಾಗಿ ಡ್ಯಾಮ್‌ಗಳ ಮೂಲಕ ನದಿ 
ನೀರನ್ನೂ, ಕೊಳವೆ ಬಾವಿಗಳ ತ: ಅಂತರ್ಜಲವನ್ನೂ 
ಬಳಸಿಕೊಳ್ಳಲಾಯಿತು. ಕೆರೆಗಳಲ್ಲಿ ಹೂಳು ತುಂಬಿ, ಕ್ರಮೇಣ ಅಲ್ಲಿ 
ಕಟ್ಟಡಗಳು ಎದ್ದು ನಿಂತವು. ಎಲ್ಲೆಂದರಲ್ಲಿ ಕೊಳವೆ ಬಾವಿ ತೋಡುವ 
ಕ್ರಿಯೆಯಿಂದಾಗಿ ಅಂತರ್ಜಲದ ಮಟ್ಟ ದೇಶಾದ್ಯಂತ ತೀವ್ರವಾಗಿ 
ಕುಸಿಯತೊಡಗಿತು. ಮಳೆನೀರಿನಲ್ಲಿ ಕೇವಲ ಶೇ೧೦ರಷ್ಟು ಮಾತ್ರವೇ 
ನದಿ, ಜಲಾಶಯಗಳಲ್ಲಿ, ಭೂಮಿಯ ಒಳಪದರಗಳಲ್ಲಿ 
ಶೇಖರಣೆಯಾಗುವುದು. ಆದರೆ ನೂರಕ್ಕೆ ತೊಂಬತ್ತರಷ್ಟು ಗ್ರಾಮೀಣ 
ಭಾರತೀಯರು ಕುಡಿಯುವ ನೀರಿಗಾಗಿ ಅಂತಜ ೯ಲವನ್ನೇ 
ಅವಲಂಬಿಸಿದ್ದಾರೆ. ಇಷ್ಟೊಂದು ಒತ್ತಡವನ್ನು ನದಿಕರೆಗಳು 
ಸಹಿಸುವುದಾದರೂ ಹೇಗೆ? ಕೈಗಾರಿಕೆಗಳ ರಾಸಾಯನಿಕಗಳು ನಗರ 
ಗಾ ಗ ಕೊಳವೆ ಬಾವಿಗಳಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ. 


ಪರಿಹಾರ ಎಲ್ಲಿದೆ? 


ಸ್ವಾತಂತ್ರ್ಯದ ಬಳಿಕ ನಮ್ಮ ದೇಶ ಇದುವರೆಗೆ ೭೦ ಸಾವಿರ 
ಕೋಟಿ ರೂ.ಗಳನ್ನು ಜಲ ಅಭಿವೃದ್ಧಿ ಯೋಜನೆಗಳಿಗೆ ವ್ಯಯಿಸಿದ್ದು, 
ಇದರಲ್ಲಿ೧೦,೫೫೬ ಕೋಟಿ ರೂ. ಕೇವಲ ಅಣೆಕಟ್ಟೆಗಾಗಿ ಹರಿದಿದೆ. 
ಆದರೂ ನಾವು ನೀರಿಗಾಗಿ ಪರದಾಡುವುದು ತಪ್ಪಿಲ್ಲ. ""ನಿಜ 
ಹೇಳಬೇಕೆಂದರೆ, ನಾವು ಬರದಿಂದ ಕೊರಗಬೇಕಾಗಿಯೇ ಇಲ್ಲ. ಮಳೆ 
ನೀರು ಸಂಗ್ರಹ ವ್ಯವಸ್ಥೆ ಮತ್ತೆ ಜಾರಿಗೆ ಬಂದಲ್ಲಿ ಭಾರತದ ಯಾವ 
ಕುಗ್ರಾಮವೂ ದಾಹದಿಂದ ಬಳಲುವುದಿಲ್ಲ'' ಎನ್ನುತ್ತಾರೆ ಹೆಸರಾಂತ 
ಪರಿಸರವಾದಿ ಅನಿಲ್‌ ಅಗರವಾಲ್‌. 


"ನಮಗೇಕೆ ಮಳ ನೀರು ಸಂಗ್ರಹದ ಗೊಡವೆ. ಅದೇನಿದ್ದರೂ 
ಮರುಭೂಮಿ ಜನರಿಗೆ' ಎಂಬ ತಪ್ಪ ಕಲ್ಪನೆ ಅನೇಕರಲ್ಲಿದೆ. ಆದರೆ 
ಅಧಿಕ ಮಳೆ ಪಡೆಯುವ ಚಿರಾಪುಂಜಿಯೂ ವರ್ಷದಲ್ಲಿ ಒಂಬತ್ತು 
ತಿಂಗಳು ನೀರಿನ ಕೊರತೆ ಅನುಭವಿಸುತ್ತಿದೆ ಎಂಬ ಸತ್ಯಾಂಶ ನಿಮಗೆ 
ಗೊತ್ತೆ? ನಾವು ಮಳೆನೀರನ್ನು ಹಿಡಿಯದೆ ಹೋದರೆ ನಮಗೆ ನೀರು 
ದಕ್ಕುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ಬಲವಾದ ನಿದರ್ಶನ 
ಮತ್ತೊಂದು ಬೇಕಿಲ್ಲ. ನಮ್ಮ ನೆಲದ ಮೇಲೆ ಎಷ್ಟೇ ಮಳೆ ಬೀಳಲಿ, 
ಹಾಗೆ ಬೀಳುವ ಮಳೆಯನ್ನು ಸಾಧ್ಯವಾದಷ್ಟು ಸಂಗ್ರಹಿಸುವುದು 
ಜಾಣತನ. ಭಾರತದ ಸರಾಸರಿ ಮಳೆಯ ಪರಿಮಾಣ ೧೧೭೦ 
ಮಿ.ಮೀ. ಪಶ್ಚಿಮದ ಬಂಜರು ಭೂಮಿಯಲ್ಲಿ ೧೦೦ ಮಿ.ಮೀಮಳೆ 
ಬಿದ್ದರೆ ಈಶಾನ್ಯದಲ್ಲಿ ೧೫೦೦೦ ಮಿ.ಮೀ. ಮಳೆ ಸುರಿಯಬಹುದು. 
ಆದರೆ ಗುಜರಾತ್‌, ರಾಜಸ್ತಾನದ ಮರುಭೂಮಿ ಪ್ರದೇಶಗಳಲ್ಲಿ 
ವರ್ಷಕ್ಕೆ ಕೇವಲ ಐದು ದಿವಸ ಮಳೆ ಬಿದ್ದರೆ ಈಶಾನ್ಯ ಭಾರತದ 
ಪರ್ವತ ಪ್ರದೇಶಗಳಲ್ಲಿ ಸುಮಾರು ವರ್ಷಕ್ಕೆ ೧೫೦ ದಿವಸ ಮಳೆ 
ಹೂಡೆಯುತ್ತದೆ. ಭಾರತದಲ್ಲಿ ವರ್ಷದ ೮೭೬೦ ಗಂಟೆಗಳಲ್ಲಿ ಕೇವಲ 
ನೂರು ಗಂಟೆ ಮಳೆ ಬೀಳುತ್ತದೆ, ಆದ್ದರಿಂದ ಕಲವೇ ಗಂಟೆಗಳಲ್ಲಿ 
24 


ದಬದಬನೆ ಸುರಿದು ಹರಿಯುವ ಮಳೆಯನ್ನು ಜೋಪಾನವಾಗಿ 
ಹಿಡಿದು ಶೇಖರಿಸದಿದ್ದರೆ ಉಳಿದ ದಿನಗಳಲ್ಲಿ ಕಷ್ಟಪಡುವುದು 
ತಪ್ಪವುದಿಲ್ಲ. 


ಮಳೆ ನೀರು ಸಂಗ್ರಹ ಹೇಗೆ? 


ಇದೊಂದು ಹೊಸ ವಿದ್ಯೆಯಲ್ಲ. ಇದನ್ನು ಶತಮಾನಗಳಿಂದ 
ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿದ್ದಾರೆ. ಮಳೆಬಿದ್ದು 
ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆಗಟ್ಟಿ ಹಿಡಿದು ಸುರಕ್ಷಿತ 
ವಿಧಾನಗಳಲ್ಲಿ ಸಂಗ್ರಹಿಸುವ ಕಲೆ ನಮ್ಮಲ್ಲಿತ್ತು. ಮನೆಯ ಮೇಲೆ 
ಬಿದ್ದ ನೀರನ್ನು ನೆಲಮಾಳಿಗೆ ಟ್ಯಾಂಕ್‌ಗಳಲ್ಲಿಯೂ; ಬಯಲಲ್ಲಿ ಬಿದ್ದ 
ನೀರನ್ನು ಕಿರು ಹೊಂಡ ಹಾಗೂ ಕೊಳಗಳಲ್ಲಿಯೂ ಶೇಖರಿಸಿಡುವ 
ಪದ್ಧತಿ ಹಿಂದಿನವರಿಗಿತ್ತು. ಕಾಲಾಂತರದಲ್ಲಿ ಮರೆತು ಹೋದ ಈ 
ವಿದ್ಯೆ ಯನ್ನು ಅನುಷ್ಠಾ ಚಳ್ಳೆ ತರುವುದೇ ಮಳೆಕೊಯ್ಲಿನ ಉದ್ದೇಶ. 


ನೀರಿನ ಒಂದೇ ಮೂಲವೆಂದರೆ ಮಳೆ, ಎಲ್ಲೆಡೆ ಸುರಿವ ಮಳೆ 
ಎಲ್ಲರ ಸೊತ್ತು. ಆ ನೀರನ್ನು ಹಿಡಿದು ಸೋಸಿ, ಶುದ್ಧೀಕರಿಸಿ, ನಮ್ಮ 
ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದೇ ಮಳೆ ಕೊಯ್ದು ಅಥವಾ 
ಮಳೆಗಾರಿಕೆ. ಇದು ಕೇವಲ ಜಲಧರ್ಮ ಶಾಸ್ತ್ರವಾಗಲಿ ಸಿವಿಲ್‌ 
ಇಂಜಿನಿಯರಿಂಗ್‌ಗೆ ಸಂಬಂಧಪಟ್ಟ ವಿಷಯವಾಗಲಿ ಅಲ್ಲ. 
ಇದೊಂದು ಕಲೆ, ವಿಜ್ಞಾನ ಮತ್ತು ಪರಂಪರಾಗತ ಜ್ಞಾನದ 
ಸಮ್ಮಿಶ್ರಣ. ಸರಳವಾಗಿ ಹೇಳುವುದಾದರೆ ಮಳೆ ಎಲ್ಲಿ ಬೀಳುತ್ತದೋ 
ಅಲ್ಲೇ ಅದನ್ನು ಹಿಡಿಯುವುದೇ ಮಳೆ ಕೊಯ್ದು. ಹೊಲ ಅಥವಾ 
ಕಾಡಿನಲ್ಲೇ ಬೀಳಲಿ, ಬೆಟ್ಟಗುಡ್ಡಗಳಿಂದ ಧುಮುಕಲಿ, ರಸ್ತೆಯ 
ಮೇಲೇ ಹರಿಯಲಿ, ಮನೆ ಅಥವಾ ಯಾವುದೇ ಕಟ್ಟಡದ ಮೇಲೇ 
ಸುರಿಯಲಿ, ಆ ನೀರನ್ನು ಸಂಗ್ರಹಿಸುವ ಒಂದು ಸರಳ 
ತಂತ್ರಜ್ಞಾನವಿದು. ಸೋಸುಗುಂಡಿಗಳು, ಒಡ್ಡುಗಳು, ಕಾಲುವೆಗಳು 
ಇಲ್ಲವೆ ನಿಮ್ಮ ನೆತ್ತಿಯ ಮೇಲಿನ ಛಾವಣಿ ಯಾವುದಾದರೂ ಸರಿ. 
ನೀರು ಸಂಗ್ರಹಿಸುವ ಮಾಧ್ಯಮವಾಗಬಲ್ಲುದು. ಅಂತರ್ಜಲವನ್ನು 
ಮರುಭರ್ತಿ ಮಾಡುವುದರಿಂದ ಮತ್ತು ಟ್ಯಾಂಕ್‌ಗಳಲ್ಲಿ 
ಹಿಡಿದಿಡುವುದರಿಂದಲೂ ಮಳೆ ನೀರು ಸಂಗ್ರಹ ಸಾಧ್ಯ. ಮರಳು 
ಮಣ್ಣಿಗೆ ಸೋರುವ ಹಾಗೂ ಬಸಿಯುವ ಗುಣ ಹಚ್ಚಾಗಿದ್ದರೂ, 
ನೀರನ್ನು ಹಿಡಿದಿಟ್ಟುಕೊಳ್ಳಲಾರದು. ಜೇಡಿಮಣ್ಣಿಗೆ ಸೋಸುವ ಗುಣ 
ಕಡಿಮೆ ಆದರೆ ನೀರನ್ನು ಚೆನ್ನಾಗಿ ಹಿಡಿದಿಡಬಲ್ಲದು. ಆಯಾ 
ಪ್ರದೇಶದ ಮಣ್ಣಿನ ಗುಣದ ಮೇಲೆ ಮಳ ನೀರು ಸಂಗ್ರಹ ಸಾಧ್ಯ. 


ಕರ್ನಾಟಕದ ಸ ತಿ-ಗತಿ 


ಕರ್ನಾಟಕದಲ್ಲಿ ಎಷ್ಟೆಲ್ಲ ಜಲಸಂಪನ್ಮೂಲಗಳಿದ್ದರೂ "ಬರ' 
ಬಂದೆರಗುವುದು ತಪ್ಪುತ್ತಿಲ್ಲ. ನಮ್ಮ ದೇಶದ ಬರಗಾಲಕ್ಕೆ ಪಕ್ಕಾಗುವ 


ರಾಜ್ಯಗಳಲ್ಲಿ ಗುಜರಾತಿನ ನಂತರದ ಸ್ಥಾನ ಕರ್ನಾಟಕದ್ದೇ ಎಂಬ 


ನೆಲದ ಮಾತು 


ಸಂಗತಿಯಂತೂದಿಗಿಲು ಹುಟ್ಟಿಸುವಂಥದು. ನಮ್ಮ ರಾಜ್ಯದ ೧೭೫ 
ತಾಲ್ಲೂಕುಗಳಲ್ಲಿ ೧೪೫ ತಾಲ್ಲೂಕುಗಳು ಅತ್ಯಂತ ಹೆಚ್ಚಿನ ಬರಪೀಡಿತ 
ಪ್ರದೇಶಗಳಂದು ಸರ್ಕಾರ ಘೋಷಿಸಿದೆ. ಪ್ರತಿ ಐದು ವರ್ಷಗಳಲ್ಲಿ 
ಮೂರು ವರ್ಷ ಬರ ಅನುಭವಿಸುವ ಹಣೆಬರಹ ತಪ್ಪುತ್ತಿಲ್ಲ. ಶೇಕಡ 
೪೦ರಷ್ಟು ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ಅನೇಕ 
ಕಡೆ ನೀರಲ್ಲಿ ಲವಣಾಂಶ ಹೆಚ್ಚಾಗಿದ್ದು ಹಲವಾರು ಕಾಯಿಲೆಗಳು 
ಹರಡಲು ಕಾರಣವಾಗಿದೆ. 


ಮುಂಬರುವ ಬೇಸಿಗೆಗಾಗಿ ರಾಜ್ಯ ಸರ್ಕಾರ ಈಗಲೇ ಜನರನ್ನು 
ಎಚ್ಚರಿಸುತ್ತಿದೆ. "" ಸರ್ಕಾರದ ಕ್ರಿಯಾಶೀಲತೆಗೆ ಬೆಸಿಗೆಯು 
ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ'' ಎಂದು 


ಮುಖ್ಯಮಂತ್ರಿಗಳೇ ಹೇಳುತ್ತಿದ್ದಾರೆ. ಒಂದೆಡೆ ಕೃಷ್ಣಾ ಮತ್ತೊಂದು : 


ಕಡೆ ಕಾವೇರಿ ನದಿ ಗಲಾಟೆಗಳು ನಾಡಿನ ನೆಮ್ಮದಿಯನ್ನೇ ಕದಡಿವೆ. 
ನೀರಿಗಾಗಿ ರಾಜ್ಯಗಳ ನಡುವೆ ಕಲಹಗಳು ವರ್ಷದಿಂದ ವರ್ಷಕ್ಕೆ ಉಗ್ರ 
ರೂಪ ಪಡೆಯುತ್ತಿರುವ ಈ ದಿನಗಳಲ್ಲಿ ಶೇ. ೩೦ರಷ್ಟು ಮಳೆ 
ಕಡಿಮೆಯಾಗಿದ್ದು, ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ""ಮಳೆಗಾಲ್ದಾಗ 
ವಾರಕ್ಕೊಮ್ಮೆ ನೀರು ಬಿಡ್ತಿದ್ರು. ಇನ್ನ ಬ್ಯಾಸಿಗೀಗೆ ಹ್ಯಾಂಗಂತ 
ನೆನಸಿಕೊಂಡ್ರ ಹೂಟ್ರಂ ಅನ್ನದ'' ಎನ್ನುವ ಜೆಮಿನಿ ಗ್ರಾಮ 
ಪಂಚಾಯ್ತಿಯ ಅಧ್ಯಕ್ಷೆ ಅಂಬೂಬಾಯಿ, ಸೊಂಟಕ್ಕೆ ಕೊಡಾ ಏರಿಸಿ 
ಮೈಲಿಗಟ್ಟಲೆ ನಡೆಯೋ ಹಣೆಬರಹ ಹೆಣ್ಮಕ್ಕಿಗೆ ತಪ್ಪೂದೇ ಇಲ್ಲಾ 
ಅಂತ ನಿಟ್ಟುಸಿರು ಬಿಡುತ್ತಾರೆ. ಮಳೆಗಾಲ ಸರಿದು ಚಳಿಗಾಲ ಕಾಲಿಟ್ಟ 
ಈ ದಿನಗಳಲ್ಲಿಯೇ ಜಲಾಶಯಗಳಲ್ಲಿ ನೀರಿನ ಮಟ್ಟ 
ಕುಸಿಯುತ್ತಿರುವ ವರದಿಗಳು ಬರುತ್ತಿವೆ. ಹೀಗಾದರೆ ಮುಂದೆ 
ಬೇಸಿಗೆಯ ಪಾಡೇನು? | 


ನಮ್ಮ ಕೊಳವೆ ಬಾವಿಗಳು ಎಷ್ಟು ಕ್ಷಿಪ್ರಗತಿಯಲ್ಲಿ 
ಒಣಗುತ್ತಿವೆಯೋ ಅಷ್ಟೇ ಕಾರ್ಲಾನೆಯ ಮಾಲಿನ್ಯವನ್ನೂ 
ತುಂಬಿಕೊಳ್ಳುತ್ತಿವೆ. 


ನಮ್ಮ ಜಲ ಯೋಜನೆಗಳು 


"ಮೂಲಭೂತವಾಗಿ ಜನರ ಜೀವನೋಪಾಯದ 
ರಕ್ಷಣೆಯೊಂದಿಗೆ ಅವರು ವಾಸಿಸುವ ಪ್ರದೇಶದ ಮಣ್ಣಿನ ಸವಕಳಿ 
ತಡೆದು, ತೇವಾಂಶ ಹೆಚ್ಚಿಸುವುದೇ ಜಲಾನಯನ ಅಭಿವೃದ್ಧಿ'' 
ಎನ್ನುತ್ತಾರೆ ಖ್ಯಾತ ಅರ್ಥಶಾಸ್ತ್ರಜ್ಞಿ ಸಿ.ಎಚ್‌. ಹನುಮಂತರಾವ್‌. ಈ 
ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನಮ್ಮ ಜಲಾನಯನ ಚಟುವಟಿಕೆಗಳನ್ನು 
ಪರಿಶೀಲಿಸಿದರೆ ನಿರಾಸೆ ಕಟ್ಟಿಟ್ಟ ಬುತ್ತಿ. ಜಲಾನಯನ ಅಭಿವೃದ್ದಿಗೆ 
ನಮ್ಮ ರಾಜ್ಯಕ್ಕೆ ಸುದೀರ್ಥ ಇತಿಹಾಸವೇ ಇದೆ. ಸ್ವಾತಂತ್ರ್ಯದ ಪೂರ್ವ 
ಅಂದರೆ ೧೯೨೩ರಲ್ಲಿಯೇ ರಾಯಲ್‌ ಕಮೀಷನ್‌ ಅನ್ವಯ 
ಬಿಜಾಪುರ, ಹಗರಿ ಮತ್ತು ರಾಯಚೂರಿನಲ್ಲಿ ಒಣಭೂಮಿ ಕೃಷಿ 
ಸಂಶೋಧನಾ ಕೇಂದ್ರಗಳು ಸ್ಥಾಪನೆಗೊಂಡಿದ್ದವು. ನಂತರದ 


ನೆಲದ ಮಾತು 


ವರ್ಷಗಳಲ್ಲಿಯೂ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂಗ್ರಹ 
ಯೋಜನೆಗಳು ಜಾರಿಗೆ ಬಂದವು. ಒಣ ಭೂಮಿ ಅಭಿವೃದ್ದಿ ಮಂಡಳಿ 
ಅಸ್ತಿತ್ವಕ್ಕೆ ಬಂತು. ೧೯೯೯ರ ಕೊನೆಯಲ್ಲಿ ಈ ಮಂಡಳಿ ರದ್ದುಪಡಿಸಿ, 
ಜಲಾನಯನ ಅಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂತು. 


ಕರ್ನಾಟಕದಲ್ಲಿ ಜಲಾನಯನ ಚಟುವಟಿಕೆಗಳು ಆರಂಭವಾಗಿ 
ಸುಮಾರು ಎರಡು ದಶಕಗಳೇ ಆದವು. ಸಮರ್ಪಕವಾಗಿ ಕಾರ್ಯಗಳು 
ನಡೆದಿದ್ದರೆ ಈ ವೇಳೆಗಾಗಲೇನಾವು ಬರಗಾಲ ಮುಕ್ತ ಪ್ರದೇಶವೆಂದು 
ಘೋಷಿಸಿಕೊಳ್ಳಬೇಕಿತ್ತು. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ? 
ಬೇತಾಳದಂತೆ ಬರಗಾಲ ಬೆನ್ನು ಹತ್ತಿದೆ. ಹಳ್ಳಿಯೊಂದು ನೀರಿನ 
ವಿಷಯದಲ್ಲಿ ಸ್ವಾವಲಂಬಿಯಾದರೆ ಅದೇ ಪ್ರಗತಿಗೆ ಸೋಪಾನ. 
ಜಲಾನಯನ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಇದೇ ಆಗಿರಬೇಕು. 
ಬೀಳುವ ಮಳೆಯನ್ನು ಕೊಚ್ಚಿಕೊಂಡು ಹೋಗದಂತೆ ತಡೆದು ನಿಲ್ಲಿಸಿ 
ಬೆಳೆ ಪೈರುಗಳ ಜೊತೆಗೆ, ತಮ್ಮ ಬಳಕೆಗೂ ನೀರನ್ನು ಸಂಗ್ರಹಿಸಬಲ್ಲ 
ಹೊಸ ಹೊಸ ಕಾರ್ಯತಂತ್ರಗಳನ್ನು ರೂಪಿಸಬೇಕು. ಮಳಕೊಯ್ದು 
ವಿಧಾನಗಳನ್ನು ಜಲಾನಯನ ಕಾರ್ಯಗಳು ಅಳವಡಿಸಿಕೊಂಡಲ್ಲಿ ಇದು 
ಅಸಾಧ್ಯದ ಮಾತೇನಲ್ಲ. ಭೂ ರಹಿತರಿಗೂ ಇದರಿಂದ ಲಾಭ 
ಉಂಟು. ಥಾರ್‌ ಮರುಭೂಮಿಯ ಪುಟ್ಟ ಹಳ್ಳಿ ನಿಂಬಿ ಇಂಥದೊಂದು 
ಪವಾಡ ಸಾಧಿಸಿದ ನಿದರ್ಶನ ನಮ್ಮ ಕಣ್ಮುಂದಿದೆ. 


ಜೈಪುರದಿಂದ ೩೦ ಕಿ.ಮೀ. ದೂರದಲ್ಲಿರುವ ನಿಂಬಿ ಒಂದು 
ಪುಟ್ಟ ಹಳ್ಳಿ. ಇತರೆ ಹಳ್ಳಿಗಳಂತೆ ನಿಂಬಿಯಲ್ಲಿಯೂ ರೈತರು ಎರಡು 
ಬೆಳೆಗಳನ್ನು ಬಿತ್ತಿ ಮಳೆ ಮೋಡಕ್ಕಾಗಿ ಆಕಾಶದತ್ತ ಕತ್ತು ನೆಟ್ಟು 
ಕುಳಿತುಕೊಳ್ಳುತ್ತಿ ದ್ದರು. ತಲೆ, ಸೊಂಟದ ಮೇಲೆ ಬಿಂದಿಗೆ ಹೊತ್ತು 
ನೀರಿಗಾಗಿ ಮೈಲುಗಟ್ಟಲೆ ನಡೆಯುವ ದುಸ್ತಿತಿ ಹೆಂಗಸರಿಗೆ, ಈ ಹಳ್ಳಿಗೆ 
ಹೆಣ್ಣು ಕೊಡಲು ಜನ ಹಿಂದೆಮುಂದೆ ನೋಡುತ್ತಿ ದ್ದರು. ತರುಣ್‌ 
ಭಾರತ ಸಂಘದವರ ನೆರವು ಸಿಕ್ಕು ಜಲಾನಯನ ಅಭಿವೃದ್ದಿಯ 
ಚಟುವಟಿಕೆಗಳು ನಡೆದದ್ದೇ ತಡ ಹಳ್ಳಿಯ ಹಣೆಬರಹವೇ 
ಬದಲಾಯಿತು. ಎಂಟು ವರ್ಷಗಳಲ್ಲೇ ನಿಂಬಿ ನೀರಿನಲ್ಲಿ ಹಿಡಿತ 
ಸಾಧಿಸಿತು. ಒಂದೇ ಒಂದು ಬೆಳೆಗೂ ಹರಸಾಹಸ ಪಡುತ್ತಿದ್ದ ರೈತರು 
ಮೂರು ಬೆಳೆ ತೆಗೆಯತೊಡಗಿದರು. ಕೊಳವೆ ಬಾವಿಗಳು 
ಮರುಭರ್ತಿಯಾದವು. ನೆಲ ಹಸಿಯಾಗಿ ಹಸಿರು 
ಚಿಗುರತೊಡಗಿದಂತೆ ಹಳ್ಳಿಗರ ಜೀವನಮಟ್ಟ ಸುಧಾರಿಸಿತು. 
ತಾಯಿಯೊಂದಿಗೆ ಬಿಂದಿಗೆ ಹೊತ್ತು ನೀರಿಗೆ ಅಲೆಯುತ್ತಿದ್ದ ಮಕ್ಕಳು 
ಪಾಟಿ-ಪುಸ್ತಕ ಹಿಡಿದು ಶಾಲೆಗೆ ಹೋಗುತ್ತಿರುವುದರಿಂದ ಅಕ್ಷರಸ್ಪರ 
ಸಂಖ್ಯ ಹೆಚ್ಚುತ್ತಿದೆ. ನೆಲದ ಬೆಲೆ ಕೂಡಾ ಒಂದು ಬಿಗಾಕ್ಕೆ ೫೦೦೦ 
ರೂ. ಇದ್ದುದು ಈಗ ಐದು ಲಕ್ಷಕ್ಕೇರಿದೆ. ಈ ರೈತರು ಬೆಳೆವ 
ತರಕಾರಿಗಳು ದಿಲ್ಲಿಯಲ್ಲಿ ಮಾರುಕಟ್ಟೆ ಕಂಡುಕೊಂಡಿವೆ. 
ನಿಂಬಿಯಂಥ ದಟ್ಟದರಿದ್ರ ಹಳ್ಳಿಯಲ್ಲಿ ಸಾಧ್ಯವಾದದ್ದು ನಮ್ಮ 
ಹಳ್ಳಿಗಳಲ್ಲಿ ಯಾಕಾಗಬಾರದು? 


25 


೨೫೦-೫೦೦ ಮಿ.ಮೀ. ಮಳೆ ಪಡೆವ ರಾಜಸ್ತಾನ ತನ್ನ ಐದು 
ಕಿರು ತೊರೆಗಳನ್ನು ತುಂಬಿಹರಿಸಲು ಸಾಧ್ಯವಾಗುವುದಾದರೆ ಅಧಿಕ 
ಮಳೆ ಪಡೆಯುವ ನಮ್ಮ ಹೊಳೆಗಳ ಫೆಬ್ರವರಿ ಹೊತ್ತಿಗೆ ಸೊರಗಿ 
ಹೋಗುತ್ತವೆ? 


ಎಡವಿದ ಹಾದಿ... 


ಸರ್ಕಾರದ ಚಟುವಟಿಕೆಗಳಲ್ಲಿ ಜನ ಪಾಲ್ಗೊಳ್ಳದೆ ಹೋದಲ್ಲಿ 
ಕಾರ್ಯಕ್ರಮಗಳು ಯಶಸ್ವಿಯಾಗುವುದು ಅಸಾಧ್ಯ. ಸರ್ಕಾರಕ್ಕೆ ಈ 
ತಿಳಿವು ಮೂಡಲು ಐದು ದಶಕಗಳೇ ಬೇಕಾದವು. ಈ ಹಿಂದೆ 
ಜಲಾನಯನ ಕೆಲಸಗಳು ನಡೆಯುತ್ತಿದ್ದುದಾದರೂ ಹೇಗೆ? ಹಳ್ಳಿಯ 
ಜನರನ್ನು ಸಂಪರ್ಕಿಸದೆ ಮಣ್ಣು ಸವಕಳಿ ನಿಲ್ಲಿಸಲೆಂದು ತೋಚಿದ 
ಕಡೆ ನಾಲಾ ಬದು ಹಾಕಿ, ಕೆಲವು ಮರಗಳನ್ನು ನೆಟ್ಟು ಬಂದರೆ ತಮ್ಮ 
ಕಲಸ ಮುಗಿಯಿತೆಂಬ ಧೋರಣೆ ಇತ್ತು. ಹಳ್ಳಿಯ ಬಹುಪಾಲು 
ಜನಕ್ಕೆ ಇದಾವುದೂ ಗೊತ್ತೇ ಆಗುತ್ತಿರಲಿಲ್ಲ. ಅನೇಕರಿಗೆ 
ಪ್ರಯೋಜನವೇ ಆಗದ ಸರ್ಕಾರ ಕಟ್ಟಿ ಹೋದ ನಾಲಾಬದುಗಳು 
ಕ್ರಮೇಣ ಸೀಳಿ ಒಡೆದವು. ಮರಗಳು ನೀರು ಕಾಣದೆ ಬತ್ತಿಹೋದವು. 
ಸರ್ಕಾರ ತಿರುಗಿ ನೋಡಲಿಲ್ಲ. ಪರಿಣಾಮ - ಅದೇ ಬದಲಾಗದ 
ಪರಿಸ್ಥಿತಿ. ಜನರ ಪ್ರಾಮುಖ್ಯತೆಯನ್ನು ಮರೆತದ್ದೇ ಒಂದು ದೊಡ್ಡ 
ನ್ಯೂನತೆ. ಆದ್ದರಿಂದಲೇ ಅನೇಕ ಕಡೆ ಹಿಂದೊಮ್ಮೆ ಇಲ್ಲಿ 
ಜಲಾನಯನ ಇಲಾಖೆಯ ಕಾರ್ಯಗಳು ನಡೆದಿದ್ದವೇ ಎಂಬ ಶಂಕೆ 
ಸಹಜವಾಗಿ ಮೂಡುತ್ತದೆ. 


"ಆದರೆ ""ಮೈರಾಡ''ದಂಥ ಕೆಲವು ಸರ್ಕಾರೇತರ ಸಂಸ್ಥೆಗಳ 
ಅನುಭವ ಇದಾಗಿರಲಿಲ್ಲ. ಮೈರಾಡದ ಕಾರ್ಯತಂತ್ರಗಳೇ ವಿಭಿನ್ನ. 
ಸಮುದಾಯ ಸಹಭಾಗಿತ್ವ ಅವರ ಮೂಲ ತತ್ವ. ಜಲಾನಯನ 
ಪ್ರದೇಶವೊಂದನ್ನು ಗುರುತಿಸಿ, ಅವರು ಮಾಡುವ ಮೊದಲ ಕೆಲಸವೇ 
ಸಂಘಟನೆ, ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ, ಹಳ್ಳಿಗರ ಆರ್ಥಿಕ 
ಸ್ಥಿತಿಯನ್ನು ಉತ್ತಮಗೊಳಿಸಲು ನೆರವಾಗುತ್ತಾರೆ. ಜನರನ್ನೇ ಸೇರಿಸಿ 
ಜಲ ಸಂಘಗಳನ್ನು ರಚಿಸುತ್ತೇವೆ. ಅವರ ಮೂಲಕವೇ ಜಲಾನಯನ 
ಚಟುವಟಿಕೆಗಳಿಗೆ ಚಾಲನೆ ನೀಡುತ್ತೇವೆ. ಸಂಘದ ಮೂಲಕವೇ 
ಹಣದ ವ್ಯವಸ್ಥೆ ನಡೆಯುವುದರಿಂದ ಜನರಲ್ಲಿ ಜವಾಬ್ದಾರಿ, ಇದು 
ತಮ್ಮದೆಂಬ ಕಳಕಳಿ ಮೂಡುತ್ತದೆ. ಹೀಗಾಗಿ ಪರಿಣಾಮಕಾರಿ 
ಕೆಲಸಗಳು ಆಗತೊಡಗುತ್ತವೆ'' ಎನ್ನುತ್ತಾರೆ ಮೈರಾಡದ 
ಸೋಮಯ್ಯನವರು. ಮಳೆ ಕಡಿಮೆ ಬಿದ್ದರೂ ಕೈಕೂಡದ 
ಜಾನುವಾರು ಮೇವಾದ ಹುಲ್ಲು ಬೆಳೆಯಲು ತಿಳುವಳಿಕೆ ನೀಡುವುದು, 
ಪ್ರೋಟೀನ್‌ಯುಕ್ತ ಹುಲ್ಲು ಜೋಳ ಬೆಳೆ ಪ್ರೋತ್ಸಾಹಿಸುವುದು, ಒಣ 
ನೆಲವಿದ್ದರೆ ಅದಕ್ಕೆ ಸರಿಹೊಂದುವ ಕ್ರಮಗಳನ್ನು ಜರುಗಿಸಿ, ಬಿತ್ತನೆ 
ಬೀಜಕ್ಕೆ ವ್ಯವಸ್ಥೆ ಮಾಡುವುದು, ಸಂಶೋಧನೆಗಳ ಸೌಲಭ್ಯವನ್ನು 
ಅವರಿಗೆ ತಲುಪಿಸುವುದು... ಇಂತಹ ಜನಹಿತ ಕಾರ್ಯಗಳು ಜನರನ್ನು 


26 


ಮತ್ತೂ ಹತ್ತಿರವಾಗಿಸುತ್ತವೆ. ನಿರಂತರ ತರಬೇತಿಯಿಂದಾಗಿ ತಮ್ಮ 
ಜಲ ಯೋಜನೆಗಳನ್ನು ತಾವೇ ರೂಪಿಸುವಷ್ಟು ಸಾಮರ್ಥ್ಯ ಆ 
ಜನರಲ್ಲಿ ಬೆಳೆಯುತ್ತದೆ. ಇದೆಲ್ಲ ದಿಢೀರನೆ ಆಗುವಂಥದ್ದಲ್ಲ. ಕನಿಷ್ಠ 
ಐದಾರು ವರ್ಷಗಳೇ ಬೇಕು. ನಾಳ ಅಲ್ಲಿ ತನ್ನ ನೆರವು ನಿಂತರೂ 
ಜಲಾನಯನ ಕಾರ್ಯಗಳು ಮುಂದುವರಿಯಬೇಕು ಎಂಬುದು 
ಮೈರಾಡದ ಮುಂದಾಲೋಚನೆ. 


ಈಗ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ಮೂರು ; 
ವಿದೇಶಿ ನೆರವಿನ ಐದು; ಜಿಲ್ಲಾ ವಲಯದ ಸುಮಾರು ಏಳು 
ಯೋಜನೆಗಳ ಅಡಿಯಲ್ಲಿ ಜಲಾನಯನ ಚಟುವಟಿಕೆಗಳು 
ನಡೆಯುತ್ತಿವೆ! ಇವುಗಳೊಂದಿಗೆ ಕೆರೆಗಳಿಗೆ ಕಾಯಕಲ್ಪ ನೀಡಲು 
ಮುಂದಾಗಿದೆ ಜಲ ಸಂವರ್ಧನ ಯೋಜನ ಸಂಘ. ಆದರೆ 
ದುರದೃಷ್ಟವಶಾತ್‌ ಈ ಯೋಜನೆಗಳ ನಡುವೆ ಸಾಮರಸ್ಯವಿಲ್ಲ. 
ಮೇಲಾಗಿ ಜನರ ಸಹಕಾರ ಪಡೆಯುವ ಹುಮ್ಮಸ್ಸಿನಿಂದ ನಮ್ಮ ಜಲ 
ಸಂಬಂಧಿ ಯೋಜನೆಗಳು ಸಂಘಗಳನ್ನು ನಿರ್ಮಿಸುತ್ತಿ ದ್ದು ಹಳ್ಳಿಯ 
ಜನ ಗೊಂದಲಕ್ಕೆ ಬಿದ್ದಿದ್ದಾರೆ. ಮೇಲಾಗಿ ತಮ್ಮನ್ನು ನಿರ್ಲಕ್ಷಿಸಿ ತಮ್ಮ 
ಪ್ರದೇಶಗಳಲ್ಲಿ ನಡೆಯುವ ಈ ಕಾರ್ಯಚಟುವಟಿಕೆಗಳನ್ನು ಮೂಕ 
ಪ್ರೇಕ್ಷಕರಂತೆ ನೋಡುವ ಶೋಚನೀಯ ಸ್ಥಿತಿ ಪಂಚಾಯತ್‌ ರಾಜ್‌ 
ಸಂಸ್ಥೆಗಳಿಗೆ ಒದಗಿದೆ. ಸಂವಿಧಾನದ ೭೩ನೇ ತಿದ್ದುಪಡಿ 
ಕಾಯ್ದೆಯನ್ವಯ ಗ್ರಾಮದ ಪ್ರತಿಯೊಂದು ಅಭಿವೃದ್ದಿ 
ಚಟುವಟಿಕೆಗಳನ್ನು ನಿಭಾಯಿಸುವ ಶಕ್ತಿ ಗ್ರಾಮಪಂಚಾಯಿಗಿದೆ. 
ಜಲಸಂಬಂಧಿ ಚಟುವಟಿಕೆಗಳು ಈ ಘಟಕಗಳ ಮೂಲಕ ನಡೆದಲ್ಲಿ 
ಜನರಲ್ಲಿ ಒಮ್ಮತ ಮೂಡುವುದರೊಂದಿಗೆ ಅಧಿಕಾರ 
ವಿಕೇಂದ್ರೀಕರಣಕ್ಕೆ ಅರ್ಥ ಸಿಕ್ಕೀತು. 


ಹಳ್ಳಿ ಹಸಿರಾದಾಗ...? 


ಗ್ರಾಮಾಂತರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಮಳೆಕೊಯ್ಲು 
ಕುಡಿಯುವ ನೀರಿಗಾಗಿ, ವ್ಯವಸಾಯ ಹಾಗೂ ಅಂತರ್ಜಲ 
ಮರುಭರ್ತಿಗೆ ನಡೆಸಲಾಗುತ್ತದೆ. ಪ್ರತಿಯೊಂದು ಚಟುವಟಿಕೆ 
ನೀರನ್ನು ಅವಲಂಬಿಸಿ ಬೆಳೆಯುವಂಥದ್ದು. ನೀರಿನ ಇರುವು ಇಡೀ 
ಪರಿಸರವನ್ನೇ ಬದಲಿಸಿಬಿಡಬಲ್ಲದು. ಮೇವು, ಉರುವಲು, ನೂಲು 
ಎಲ್ಲಕ್ಕೂ ನೀರೇ ಮೂಲ, ಹಸಿರು ಹರಡಿದರೆ ಪಶುಸಂಗೋಪನೆ 
ಹಚ್ಚುತ್ತದೆ. ಕೆರೆಗಳು ತುಂಬಿಕೊಂಡರೆ ಮೀನು ಸಾಕಣಿಕೆ 
ಕುದುರುತ್ತದೆ. ಆಂಧ್ರದ ಅನಂತಪುರ ಜಿಲ್ಲೆಯ ಕದಿರಿ ಹತ್ತು 
ವರ್ಷಗಳಲ್ಲಿ ತನ್ನ ರೂಪ ಬದಲಿಸಿಕೊಂಡು ಈ ಎಲ್ಲ 
ಬದಲಾವಣೆಗಳಿಗೆ ಪಕ್ಕಾಗಿದೆ. ಇಲ್ಲಿ ಸಣ್ಣ ರೈತರು ತರಕಾರಿ ಬೆಳೆಯತ್ತ 
ಗಮನ ಹರಿಸಿದರೆ, ದೊಡ್ಡ ರೈತರು ಹಣ್ಣಿನ ತೋಟಗಳತ್ತ ಲಕ್ಷ ಚ 
ವಹಿಸಿದರು. ಕೆರೆ ಊರ ಬಳಿ ಎಲ್ಲೇ ಇರಲಿ, ಅದು ತುಂಬಿದಲ್ಲಿ 
ಚಕ್ಕಡಿ ಕಟ್ಟಿ ಬೆಳೆಗೆ ನೀರುಣಿಸಬಹುದು. ಜನರೇ ನೇರವಾಗಿ 


ನೆಲದ ಮಾತು 


ಪಾಲ್ಗೊಂಡು ನಡೆಸುವ ಚಟುವಟಿಕೆಗಳಲ್ಲಿ ನಾಲಾ ಉಪಚಾರವೂ 
ಒಂದು. ಮಳೆಗಾಲದಲ್ಲಿ ತುಂಬಿ ಹರಿಯುವ ನಾಲೆಯ ಪಕ್ಕ 
ಉದ್ದಕ್ಕೂ ಕೆರೆಗಳನ್ನೂ, ಆಳವಿಲ್ಲದ ಬಾವಿಗಳನ್ನೂ ತೋಡಿದರೆ 
ಹರಿದು ಹೋಗುವ ನೀರಿನಲ್ಲಿ ಸ್ವಲ್ಪ ಪ್ರಮಾಣ ಇದರಲ್ಲಿ 
ತುಂಬಿಕೊಳ್ಳುತ್ತದೆ. ಮಳೆಗಾಲದ. ನಂತರ ಈ ನೀರನ್ನು 
ಬಳಸಬಹುದು. ಪರಿಸರ ಸಂರಕ್ಷಣೆಯ ಜೊತೆಗೆ ಆರ್ಥಿಕ 
ಸುಧಾರಣೆಯನ್ನೂ ಮಳೆ ಕೊಯ್ದಿನಿಂದ ಕಾಣಬಹುದು. 
ಕೆರೆ-ಕೊಳ್ಳಗಳು ತುಂಬಿಕೊಂಡು, ಪಕ್ಷಿಗಳು ವಲಸೆ ಬರುತ್ತವೆ. 
ಕುಂಬಾರಿಕೆ, ಹೆಂಚು-ಇಟ್ಟಿಗೆ ನಿರ್ಮಾಣಗಳು ಹೊಸ ಹುರುಪು 
ಪಡೆದುಕೊಳ್ಳುತ್ತವೆ. ಕುಡಿಯುವ ನೀರಿನ ಭರವಸೆಯಷ್ಟೇ ಅಲ್ಲ, 
ಇದು ಇಡೀ ಗ್ರಾಮದ ಉತ್ಪಾನಕ್ಕೇ ಮುನ್ನುಡಿ ಬರೆದಂತೆ. ಬಡತನ 
ನಿವಾರಣೆ, ಉದ್ಯೋಗ ಭರವಸೆ ಸಿಗುವುದರ ಜೊತೆಗೆ ನಗರಕ್ಕೆ ವಲಸೆ 
ಹೋಗುವ ಪಡಿಪಾಟಲೂ ತಪ್ಪುತ್ತದೆ. 


ಬರದ ಛಾಯೆ ಗಾಢವಾಗಿರುವ ಕಲ್ಬುರ್ಗಿ ಜಿಲ್ಲೆ ಚಿಂಚೋಳಿ 
ಎಂಟು ವರ್ಷಗಳಲ್ಲಿ ಮೈರಾಡದ ನೆರವಿನಿಂದ ತನ್ನ ಸ್ವರೂಪವನ್ನೇ 
ಬದಲಿಸಿಕೊಳ್ಳುತ್ತಿರುವ ಪ್ರದೇಶ. ಇಲ್ಲಿ ೯೦ ಕುಟುಂಬಗಳು 
ಮಳೆಕೊಯ್ದಿನ ವ್ಯವಸ್ಥೆ ಮಾಡಿಕೊಂಡಿವೆ. ಆರಂಭದಲ್ಲಿ 
ಅನುಮಾನದ ಕಣ್ಣಿನಿಂದ ನೋಡುತ್ತಿದ್ದ ಈ ಜನರ ಬದುಕಿಗೆ 
ಮಳೆನೀರು ಈಗ ಸಾಕಷ್ಟು ತಂಪು ತಂದಿದೆ. ತಮ್ಮೂರ ಕೆರೆ ಅಥವಾ 
ನಳದಿಂದ ಬರುವ ನೀರಿಗಿಂತ ಮೇಲ್ಲಾವಣಿಯಿಂದ ಸಂಗ್ರಹಿಸುವ 
ಮಳೇ ನೀರೇ ಶುದ್ಧವಾಗಿರುತ್ತದೆಂದು ಅವರು ಹೆಮ್ಮೆಯಿಂದ 
ಹೇಳಿಕೊಳ್ಳುತ್ತಾರೆ. ಸಂಗ್ರಹಿಸಿದ ನೀರು ಮಳೆಗಾಲದಲ್ಲೇ 
ಅನುಕೂಲವಾದರೂ ಸಾಕು. ಅವರ ಸಾಕಷ್ಟು ಸಮಸ್ಯೆಗಳು 
ನಿವಾರಣೆಯಾದಂತೆ. ಈಗ ಅಲ್ಲಿನ ಅನೇಕ ಮನೆಗಳಲ್ಲಿ ೧೦ ಸಾವಿರ 
ಲೀಟರ್‌ ಸಾಮರ್ಥ್ಯದ ಟ್ಯಾಂಕ್‌ಗಳಿವೆ. ವರ್ಷಕ್ಕೆ ಅವು ಮೂರು ಸಲ 
ಭರ್ತಿಯಾಗುತ್ತವೆ. ಅಂದರೆ ಒಟ್ಟು ೩೦ ಸಾವಿರ ಲೀಟರ್‌. ಇಷ್ಟು 
ನೀರನ್ನು ಮಹಿಳೆಯೊಬ್ಬಳು ಒಮ್ಮೆಗೆ ಎರಡು ಕೊಡ ಒಯ್ದರೂ 
೧೨೫೦ ಬಾರಿ ನೀರಿರುವ ಪ್ರದೇಶದಿಂದ ಹೊತ್ತು ತರಬೇಕಾಗುತ್ತದೆ! 
ಮೇಲಾಗಿ ಮಾರುದ್ದದ ಕ್ಯೂನಲ್ಲಿ ನಿಲ್ಲಬೇಕು. ಬೇಸಾಯದ 
ಚಟುವಟಿಕೆಗಳು ಬಿರುಸಾಗಿದ್ದ ಮಳೆಗಾಲದಲ್ಲಿ ಹೆಂಗಸರು 
ಮನೆ-ಹೊಲ ಎರಡೂ ಕಡೆ ಗಾಣದೆತ್ತಿನಂತೆ ದುಡಿಯಬೇಕು. 
ಹೊಲದಿಂದ ದಣಿದು ಸುಸ್ತಾಗಿ ಮನೆಗೆ ಬಂದಾಗ ಮನೆಯಲ್ಲಿ ನೀರಿದೆ 
ಎಂಬುದೇ ದೊಡ್ಡ ಸಮಾಧಾನ. ಅಷ್ಟರಮಟ್ಟಿಗೆ ಕಲಸದ 
ಒತ್ತಡದಿಂದ ಆಕೆ ಮುಕ್ತಳಾದಂತೆ. ನೀರಿಗೆ ಒಂದು ವಿಶಿಷ್ಟ ಶಕ್ತಿ ಇದೆ. 
ಮನಸ್ತಾಪಗಳನ್ನು ಎಷ್ಟು ಬೇಗ ಹುಟ್ಟು ಹಾಕಬಲ್ಲದೋ ಅಷ್ಟೇ 
ಗಾಢವಾಗಿ ಮನಸ್ಸುಗಳನ್ನೂ ಬೆಸೆಯಬಲ್ಲದು. ಇಂದು ದೇಶದ 
ಅಶಾಂತಿಗೆ ಕಾರಣವಾದ.ಕೋಮು ವೈಮನಸ್ಸುಗಳು ಸಹಭಾಗಿತ್ವ 
ಮಳೆಕೊಯ್ಲಿನಿಂದಾಗಿ: ಕರಗಬಲ್ಲವು. ""ಇಡೀ ಗ್ರಾಮ ಒಂದೇ 
ಕುಟುಂಬದಂತೆ ವ್ಯವಹರಿಸುವುದು ನೀರಿನ ವಿಷಯದಲ್ಲಿ ಮಾತ್ರ'' 


ನೆಲದ ಮಾತು 


ಎನ್ನುತ್ತಾರೆ ಸಮಾಜ ವಿಜ್ಞಾನಿಗಳು. ಸಹಭಾಗಿತ್ವದ ಜಲಾನಯನ 
ಕಾರ್ಯಗಳು ಅತ್ಯುತ್ತಮ ಫಲಿತಾಂಶ ನೀಡಿವೆ. ಬೆಳೆಯ ವಿಷಯದಲ್ಲೂ 
ಗ್ರಾಮಸ್ಸರಲ್ಲಿ ಒಮ್ಮತವಿರಬೇಕು. ಕೆಲವೇ ಜನರ ಹಿತಾಸಕ್ತಿಯನ್ನಿದು 
ಕಾಪಾಡುವಂತಿರಬಾರದು. ಇಲ್ಲಿ ಪ್ರತಿಯೊಬ್ಬರಲ್ಲಿ ಸಹಕಾರ 
ಮನೋಭಾವ ಅವಶ್ಯ. ಮೊದಲ ವರ್ಷಗಳಲ್ಲಿ ಮಳೆ ಕೊಯ್ಲು 
ನಿರೀಕ್ಷಿತ ಪರಿಣಾಮ ನೀಡಲಿಕ್ಕಿಲ್ಲ. ಆದರೆ ಸಿಕ್ಕಷ್ಟು ನೀರನ್ನೇ 
ಸಮಪ್ರಮಾಣದಲ್ಲಿ ರೈತರೆಲ್ಲಾ ತಮ್ಮ ಬೆಳೆಗೆ ಹಾಯಿಸಿಕೊಳ್ಳಬೇಕು. 
ಇಂಥ ಸಾಮಾಜಿಕ ಹೊಂದಾಣಿಕೆಯೇ ದೇಶದ ನಿಜವಾದ ಸಂಪತ್ತು, 
ಅರ್ಥಶಾಸ್ತ್ರಜ್ಞರು ಇದನ್ನೇ "ಸಾಮಾಜಿಕ ಬಂಡವಾಳ' ಎನ್ನುತ್ತಾರೆ. 


ಮಳೆಗಾಲದಲ್ಲಿ ನಿಮ್ಮ ಕೆರೆಯ ನೀರು ಕೆಂಪು ಬಣ್ಣವಿದ್ದರೆ 
ಮಣ್ಣಿನ ಕೊರೆತವಾಗಿದೆ ಎಂದೇ ಅರ್ಥ. ಯಾವ ನೆಲದಲ್ಲಿ ಮಣ್ಣಿನ 
ಹಿಡಿತವಿರುತ್ತದೋ, ಅಲ್ಲಿ ಮೇಲ್ಮಣ್ಣು ಕೊಚ್ಚಿ ಹೋಗುವುದಿಲ್ಲ. 
ಅಡಿಕೆ, ತೆಂಗು, ಬಾಳೆ-ಮಾವು, ಇತ್ಯಾದಿ ಮಿಶ್ರಬೆಳೆಯಿಂದ ; ತೆಂಗು, 
ಮೆಣಸು ಮತ್ತು ವೆನಿಲ್ಲಾ; ಅಡಕೆ, ಮೆಣಸು ಮತ್ತು ಕಾಫಿಗಳಂಥ 
ಬಹುಬೆಳೆಗಳನ್ನು ಮಳೆನೀರು ಹಿಡಿದಿಡಲು, ಮಣ್ಣಿನ ಸತ್ವ ಹೆಚ್ಚಿಸಲು 
ಬಳಸಬಹುದು. ಗುಡ್ಡಪ್ರದೇಶದಲ್ಲಿ ತೇಗ, ಗಾಳಿಮರ, 
ನೀಲಗಿರಿಗಳನ್ನು ಗುಡ್ಡದ ಕೆಳಪ್ರದೇಶಗಳಲ್ಲಿ ಹಲಸು, ಬೇವು, 
ಹೊಂಗೆ, ಮತ್ತಿ ನೆಡಲಾಗುತ್ತದೆ. ಅರಣ್ಯೀಕರಣ ಹಚ್ಚಿದಲ್ಲಿ ನೀರು 
ನಿಲ್ಲಲು ಸಾಧ್ಯವಾಗುತ್ತದೆ. 


ಕಡಿಮೆ ಮಳೆ ಬೀಳುವ ಇಳಿಜಾರು ಪ್ರದೇಶಗಳಲ್ಲಿ ಒಡ್ಡುಗಳನ್ನು 
ಹಾಕಬಹುದು. ಹೆಚ್ಚು ಮಳೆ ಬೀಳುವ ಕಡೆ ಒಡ್ಡುಗಳಿಗಿಂತ ತೋಡು 
ಕಾಲುವೆಗಳು ಹೆಚ್ಚು ಸೂಕ್ತ. ಮಣ್ಣಿನ ಸವೆತ ತಪ್ಪಿಸಲು ಅರಣ್ಯೀಕರಣ 
ಕೂಡಾ ಒಂದು ಉತ್ತಮ ಮಾರ್ಗ. ""ಜನರಿಗೆ ಸಸಿ-ಕಸಿಗಳನ್ನು 
ವಿತರಣೆ ಮಾಡುವ "ಹಸರೀಕರಣ ಕಾರ್ಯಕ್ರಮ'ವಿದೆ. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಹಿಂದೆಂದಿಗಿಂತ ಹೆಚ್ಚು ಅಂದರೆ 
ಒಂದೂವರೆ ಕೋಟಿ ಸಸಿ ನೆಟ್ಟಿದ್ದೇವೆ'' ಎನ್ನುತ್ತಾರೆ ಜಲಾನಯನ 
ಇಲಾಖೆ ಕಮಿಷನರ್‌ ಆರ್‌.ಜಿ. ನಡದೂರ್‌. 


ಛಾವಣಿ ನೀರು ಸಂಗ್ರಹ 


ಮೇಲ್ಭಾವಣಿ ಮಳೆ ನೀರು ಸಂಗ್ರಹ ಈಗ ಎಲ್ಲೆಡೆ ಕೇಳಿ 
ಬರುತ್ತಿರುವ ಮಾತು. ಮಳೆ ನೀರನ್ನು ಛಾವಣಿಯಿಂದ ಸುರಕ್ಷಿತವಾಗಿ 
ಅಳವಡಿಸಿದ ಪೈಪುಗಳ ಮೂಲಕ ನಿಮ್ಮ ಸಂಪನ್ನೂ ಮತ್ತು 
ಟ್ಯಾಂಕ್‌ಗಳನ್ನೂ ಭರ್ತಿ ಮಾಡಿಕೊಳ್ಳಬಹುದು. ಬರಕ್ಕೆ ಪಕ್ಕಾಗುವ 
ಪ್ರದೇಶಗಳಲ್ಲಂತೂ ಮಳೆ ನೀರನ್ನು ಕುಡಿಯಲು ಹಾಗೂ ಅಡಿಗೆಗಾಗಿ 
ಬಳಸುವುದುಂಟು. ಕ್ಷಾರ ನೀರಿರುವ ಜಾಗಗಳಲ್ಲಂತೂ ಛಾವಣಿ 
ನೀರು ಸಂಗ್ರಹ ಅತ್ಯವಶ್ಯ. ಸಂಗ್ರಹಿಸಿದ ಮಳೆನೀರು ಹಾಳಾಗದೆ 
ಎಂಬುದು ಬಹುಜನರ ಸಂದೇಹ. ""ಮಳ ನೀರಿನ ಗುಣಮಟ್ಟವನ್ನು 
ಕಾಪಾಡುವುದು ನಮ್ಮ ಕೈಲಿರುತ್ತದೆ. ಛಾವಣಿಯಲ್ಲಿ ಪಕ್ಷಿಗಳ 


27 


ಹಿಕ್ಕಿಯೋ, ಮರದ ಎಲೆ, ತೊಗಟೆ, ದೂಳು ತುಂಬಿದ್ದರೆ ಮೊದಲು 
ಅದನ್ನು ಸ್ವಚ್ಛಗೊಳಿಸಿ ಮಾನ್ಸೂನ್‌ಗಿಂತ ಮುನ್ನ ನಿಮ್ಮ ಛಾವಣಿ 
ಸ್ವ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳ ಅಥವಾ ಮೊದಲ ಮಳೆಯನ್ನು 
ಇದೇ ಉದ್ದೇಶಕ್ಕೆ ಬಳಸಿಕೊಳ್ಳಿ. ಸಂಗ್ರಹಕ್ಕೂ ಮುನ್ನ ಮೆಶ್‌ ಹಾಗೂ 
ಇತರೆ ಕೆಲ ಸರಳ ಫಿಲ್ಟರ್‌ ವಿಧಾನಗಳಿಂದ ಸೋಸಿ ನೀರಿನ 
ತೊಟ್ಟಿಯಲ್ಲಿ ಶೇಖರಣೆಯಾಗಬೇಕು. ಇಂಥ ನೀರಲ್ಲಿ ಯಾವುದೇ 
ಧೂಳಿನ ಕಣಗಳಾಗಲಿ, ಮಣ್ಣಿನ ಅಂಶವಾಗಲಿ ಇರುವುದಿಲ್ಲ. 
ಭದ್ರವಾಗಿ ಮುಚ್ಚಿಟ್ಟಲ್ಲಿ ನೀರು ವರ್ಷಪೂರ್ತಿ ಸ್ಪಟಿಕದಂತೆ 
ಸ್ವಚ್ಚವಾಗಿರುತ್ತದೆ'' ಎನ್ನುತ್ತಾರೆ ಬೆಂಗಳೂರಿನ ವಾಟರ್‌ ಕ್ಷಬ್‌ನ 
ವಿಶ್ವನಾಥ್‌. 


ಎಷ್ಟು ದಿನ ಲಭ್ಯವೋ ಅಷ್ಟು ಸಮಯ ಮಳೆ ನೀರು ಬಳಸಿ, 
ಉಳಿದ ದಿನಗಳಲ್ಲಿ ಕಾರ್ಪೋರೇಷನ್‌ ನೀರು ಇದ್ದೇ ಇರುತ್ತದೆ. ಈ 


ಪ್ರಕ್ರಿಯೆಯಲ್ಲಿ ನಿಮ್ಮ ಕೊಳವೆ ಬಾವಿಯ ಮರುಭರ್ತಿಗೂ ವ್ಯವಸ್ಥೆ 


ಮಾಡಿಕೊಂಡರೆ, ಉಳಿದ ದಿನಗಳಲ್ಲಿ ಅದೇ ನಿಮಗೆ ನೀರು 
ಕೂಡುತ್ತದೆ. ವರ್ಷ ಪೂರ್ತಿ ಇದೇ ನೀರನ್ನು ಹಿಡಿದಿಡಬೇಕೆಂದಲ್ಲ. 
ಪೂರಕವಾಗಿ ಬಳಕೆಯಾದರೂ ಈ ನೀರು ಸಾಕಷ್ಟು ನೀರಿನ 
ಬೇಡಿಕೆಯನ್ನು ಈಡೇರಿಸಬಲ್ಲದು. ಈ ನಿಟ್ಟಿನಲ್ಲಿ ಆರ್ಥಿಕ 
ಉಳಿತಾಯ ಕೂಡಾ ಸಾಧ್ಯ. 


ಚಿಂಚೋಳಿಯಂಥ ಹಳ್ಳಿಯ ಬಡ ಹೆಣ್ಣುಮಗಳು 
೩೦೦ ಚ.ಅಡಿಯ ತನ್ನ ಮೇಲ್ಭಾವಣಿಯಿಂದ ಮೂವತ್ತು ಸಾವಿರ 
ಲೀಟರ್‌ ನೀರನ್ನು ಸಂಗ್ರಹಿಸಬಲ್ಲಳು ಎಂಬುದಾದರೆ 
ಬೆಂಗಳೂರಿನಂಥ ಮಹಾನಗರಗಳ ೧೦೦೦ ಚದರ ಅಡಿಯ 
ಮೇಲ್ಭಾವಣಿಯಲ್ಲಿ ಇನ್ನೆಷ್ಟು ಪ್ರಮಾಣದಲ್ಲಿ ನೀರು 
ಸಂಗ್ರಹಿಸಬಹುದಲ್ಲ ವೆ? ಅದರಲ್ಲೂ ಚಿಂಚೋಳಿಗೆ ಹೋಲಿಸಿದಲ್ಲಿ 
ಬೆಂಗಳೂರಿನಲ್ಲಿ ಮಳೆಯ ದಿನಗಳೂ ಹೆಚ್ಚು. 


ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ೯೦ರಿಂದ ೧೦೦ ಲೀಟರ್‌ ನೀರು 
ಬೇಕು. ಐದು ಜನರಿರುವ ಒಂದು ಕುಟುಂಬಕ್ಕೆ ೪೫೦ರಿಂದ ೫೦೦ 
ಲೀಟರ್‌ ನೀರು ಸಾಕು. ಬೆಂಗಳೂರಿನಲ್ಲಿ ವರ್ಷಕ್ಕೆ ಸುಮಾರು ೬೦ 
ಮಳೆ ದಿನಗಳಿವೆ. ಒಂದು ದಿವಸದ ಮಳೆ ಎರಡು ದಿನಗಳಿಗೆ 
ಸಾಕಾಗುತ್ತದೆ. ಅಂದರೆ ಸುಲಭವಾಗಿ ೧೨೦ ದಿನ ಮಳೆ ನೀರು 
ಬಳಸಬಹುದು. ಅಂದರೆ ವರ್ಷದಲ್ಲಿ ಮೂರನೇ ಒಂದು ಭಾಗದಷ್ಟು 

ನಗಳಲ್ಲಿ ನೀವು ಸರ್ಕಾರದ ನೀರು ಪೂರೈಕೆಯನ್ನು 
ಅವಲಂಬಿಸಬೇಕಿಲ್ಲ. ಅಷ್ಟು ನೀರು ಉಳಿತಾಯವಾದಂತೆ. 
ಬೆಂಗಳೂರಿನಲ್ಲಿ ಸುಮಾರು ೨೦೦೦ ಮನೆಗಳು ಈಗಾಗಲೇ ಈ 
ವ್ಯವಸ್ಥೆ ಹೊಂದಿವೆ. ಛಾವಣಿಯ ಮೂಲಕ ನೀವು ಎಷ್ಟು ಮಳೆನೀರು 


ಸಂಗ್ರಹಿಸಬಲ್ಲಿರ ಎಂಬುದು ನೀವು ವಾಸಿಸುವ ಜಾಗವನ್ನು 
ಅ ರುತ್ತದೆ. ಬೆಂಗಳೂರಿನಲ್ಲಿ ೧೦೦ ಚ.ಮೀ 


ರಾಲ್‌ ೧9 
ಕಬಿ ಲಿ೦ಬಿಸಿ 
ಇ. 


ಛಾವಣಿಯುಳ್ಳ ಕಟ್ಟಡಕ್ಕೆ ೬ ಸಾವಿರ ಲೀಟರ್‌ ಸಾಮಥ್ಯ ೯ದ ಸಂಪು 


ಇರುತ್ತದೆ. ಇಲ್ಲಿಯ ಮನೆಗಳಿಗೆ ೧ ಕಿಲೋ ಲೀಟರ್‌ ಪೂರೈಸಲು 
ಸರ್ಕಾರಕ್ಕೆ ತಗುಲುವ ವೆಚ್ಚ ೨೦ ರೂ. ಕೇವಲ ೩ ರೂ. ಸಬ್ಸಿಡಿ 
ದರದಲ್ಲಿ ನಮಗಿದು ಸರಬರಾಜಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ 
ಮಳಕೊಯ್ದು ಉತ್ತಮ ಪರ್ಯಾಯ ವ್ಯವಸ್ಥೆ. 


ಛಾವಣಿ ಮಳಕೊಯ್ಲಿಗೆ ಹೆಚ್ಚು ಖರ್ಚೇನೂ ಆಗುವುದಿಲ್ಲ. 
ನಿಮ್ಮ ಮನೆ ಕಟ್ಟಲು ಎಷ್ಟು ಖರ್ಚಾಗಿದೆಯೋ ಅದರ ಅರ್ಧ 
ಪರ್ಸೆಂಟ್‌ ಸಾಕು. ಹೆಂಚಿನ ಮನೆಗಳಲ್ಲಿಯೂ ಈ ವ್ಯವಸ್ಥೆ ಸಾಧ್ಯ. 
೨೦೦ ಚ.ಮೀ.ನ ಆಶ್ರಯ ಮನೆಗಳಿಗೂ ಛಾವಣಿ ನೀರಿನ ಸಂಗ್ರಹದ 
ವ್ಯವಸ್ಥೆ ಅಳವಡಿಸಬಹುದು. ಸುಮಾರು ೫೦೦ ಮಿ.ಮೀ. ಮಳೆ 
ಬೀಳುವ ಪ್ರದೇಶದಲ್ಲಿ ಇಷ್ಟು ಜಾಗ ೧೦ ಸಾವಿರ ಲೀಟರ್‌ ನೀರು 
ಹಿಡಿಯಬಲ್ಲುದು. ನಿಮ್ಮ ಟ್ಯಾಂಕ್‌ ಸಾಮರ್ಥ್ಯಕ್ಕೆ ಅನುಗುಣವಾಗಿ 
ನೀರನ್ನು ಸುಲಭವಾಗಿ ಶೇಖರಿಸಬಹುದು. 


ಹೊಸದಾಗಿ ಕಟ್ಟುವ ಮನೆಗಳಿಗೆ ಈ ವ್ಯವಸ್ಥೆ ಕಡ್ಡಾಯ 
ಮಾಡುವ ಮಾತುಗಳು ನಮ್ಮಲ್ಲೂ ನಡೆಯುತ್ತಿದೆ. ನಿರ್ಮಾಣ 
ಹಂತದಲ್ಲಿರುವ ಕಟ್ಟಡ, ಕಚೇರಿ, ಶಾಲೆ, ಮನೆ ಯಾವುದೇ ಇರಲಿ 
ಈ ವ್ಯವಸ್ಥೆಯನ್ನು ನಿರ್ಮಿಸುವುದು ಸುಲಭ. ಕಟ್ಟಿದ ಮನೆಗೂ ಇದರ 
ಅಳವಡಿಕೆ ಕಷ್ಟವಾಗದು. ""ಮನೆಯ ಸುತ್ತ ಪುಟ್ಟ ತೋಟ 
ಮಾಡಿಕೊಂಡಿದ್ದೇನೆ. ಅದರ ಆರೈಕೆಗೆ ಮಳೆ ನೀರು ನನಗೆ 
ನೆರವಾಗಿದೆ'' ಎನ್ನುತ್ತಾರೆ ಕಳೆದ ವರ್ಷದ ಮಳೆಗಾಲದಲ್ಲಿ 
ಮಳಕೊಯ್ದು ವ್ಯವಸ್ಥೆ ಹೊಂದಿದ ಇಂದಿರಾನಗರದಲ್ಲಿರುವ 
ಬ್ರಿಗೇಡಿಯರ್‌ ಶ್ರೀನಿವಾಸ್‌ರ ಪತ್ನಿ. "ನಮ್ಮದು ತುಂಬಿದ ಮನೆ. 
ನೀರಿನ ಬಿಲ್‌ ಕೂಡಾ ಈಗ ಕಡಿಮೆ ಬರುತ್ತಿದೆ'' ಎಂಬುದು 
ಸದಾಶಿವನಗರದ ಲಲಿತಮ್ಮನವರ ಅನುಭವ. ಮಳೆ ನೀರು ಮೃದು. 
ಬಟ್ಟೆ ಒಗೆಯುವಾಗ ಒಳ್ಳೆ ನೊರೆ ಬರುತ್ತದೆ ಎನ್ನುತ್ತಾರೆ ಚಿತ್ರದುರ್ಗದ 
ಕಮಲಮ್ಮ. 


ಒಂದು ಸೆಕೆಂಡಿಗೆ ಒಂದು ಹನಿ ಸೋರಿದರೆ ವರ್ಷಕ್ಕೆ 
೪೫ ಸಾವಿರ ಲೀಟರ್‌ ವ್ಯರ್ಥವಾದಂತೆ. ಇಷ್ಟು ನೀರು ಒಬ್ಬ ವ್ಯಕ್ತಿಗೆ 
ಹತ್ತು ತಿಂಗಳಿಗೆ ಸಾಕಾಗುತ್ತದೆ. ಎಂಬ ಸತ್ಯ ನಿಮಗೆ ಗೊತ್ತೆ? ನಾವು 
ಬಹಳಷ್ಟು ನೀರನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತಿದ್ದೇವೆ. ನಮ್ಮ 
ನಲ್ಲಿಗಳು ಸೋರುತ್ತವೆ. ಟ್ಯಾಂಕುಗಳು ಬಸಿಯುತ್ತವೆ. ನಾವು ನಮಗೆ 
ಅಗತ್ಯವಾದ ಶೇ. ೨೦-೨೨ರಷ್ಟು ನೀರನ್ನು ಟಾಯ್ದೆಟ್‌ಗಳಿಗೆ 
ಸುರಿಯುತ್ತೇವೆ. ಇದಕ್ಕಾಗಿ ಕಡಿಮೆ ಗುಣಮಟ್ಟದ ನೀರಾದರೆ ಸಾಕು. 
ನೀರಾವರಿ ಹೆಸರಲ್ಲಿ ನೀರನ್ನು ದುರ್ಬಳಕೆ ಮಾಡುವವರಿಗೂ ಶಿಕ್ಷೆ 
ವಿಧಿಸುವ ಕಾನೂನು ನಮ್ಮಲ್ಲಿಲ್ಲ. ""ಸ್ನಾನ ಮಾಡುವಾಗ 
ಬೇಕಾಬಿಟ್ಟಿಯಾಗಿ ಎರಡು ಮೂರು ಬಕೆಟ್‌ ಸುರಿದುಕೊಳ್ಳುವುದು 
ನಿಸರ್ಗಕ್ಕೆ ದ್ರೋಹ ಬಗೆದಂತೆ'' ಎಂಬ ಗಾಂಧೀಜಿಯ ಮಾತನ್ನು 
ಮನನ ಮಾಡಿಕೊಳ್ಳಬೇಕಿದೆ. ಇಂಥ ಕಾಳಜಿ ಪ್ರತಿಯೊಬ್ಬರಲ್ಲಿ 
ಮೂಡಿದಲ್ಲಿ ""ನಮ್ಮ ದೇಶವನ್ನು ಬರಗಾಲ ಮುಕ್ತವೆಂದು 


ನೆಲದ ಮಾತು 


ಘೋಷಿಸಲು ಒಂದು ದಶಕ ಸಾಕು'' ಎನ್ನುತ್ತಾರೆ ಅನಿಲ್‌ 
ಅಗರ್‌ವಾಲ್‌. 


ಭದ್ರಾವತಿ ತಾಲ್ಲೂಕಿನ ಕಲ್ಲನಕಟ್ಟೆ ಹಳ್ಳಿಯ ಶಾಲೆಯ 
ಆವರಣದಲ್ಲಿ ಎನ್‌ ಎಸ್‌ ಎಸ್‌ ಸ್ವಯಂಸೇವಕರು ನೀರು ಸಂಗ್ರಹ 
ವ್ಯವಸ್ಥೆ ನಿರ್ಮಿಸಿದ್ದಾರೆ. ತರ್ಕಬದ್ಧ ಯೋಚನೆಯಿಂದ ನಿರ್ಮಿಸಿದ 
ಈ ಟ್ಯಾಂಕ್‌, ಬೇಸಿಗೆಯಲ್ಲೂ ಮಕ್ಕಳ ದಾಹ ತಣಿಸಬಲ್ಲುದು. ಇಂಥ 
ಕಾರ್ಯಗಳು ವ್ಯಾಪಕಗೊಳ್ಳಬೇಕು. ಶಾಲಾಮಕ್ಕಳಲ್ಲಿ ನೀರಿನ 
ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸಿದರೆ ಅವರ ಮನಸ್ಸೂ 
ಸಮಸ್ಯೆಯ ಬಗ್ಗೆ ಜಾಗೃತವಾಗುತ್ತದೆ. "ನಾವು ಮೊದಲು ಜಲ 
ಸಾಕ್ಷರರಾಗಬೇಕು'' ಎಂಬುದು ಕೇರಳದ ಖ್ಯಾತ ಜಲತಜ್ಞರಾದ 
ಟಿ. ಎನ್‌. ಎನ್‌. ಭಟ್ಟಾತಿರಿಪಾಡ್‌ ಅವರ ಅಭಿಮತ. 


ಜಾಗೃತಿ ಚಳವಳಿಯ ರೂಪದಲ್ಲಿ 


ಕಳೆದ ೧೫-೨೦ ವರ್ಷಗಳಿಂದ ಜಗತ್ತಿನಾದ್ಯಂತ ಮಳಕೊಯ್ದಿನ 
ಚಟುವಟಿಕೆಗಳು ಮತ್ತೆ ಕಾಣತೊಡಗಿವೆ. ಸುಮಾರು ೬೪ ದೇಶಗಳು 
ಈ ಕಾರ್ಯಗಳನ್ನು ಕೈಗೆತ್ತಿಕೊಂಡಿವೆ. ಅವುಗಳಲ್ಲಿ 
ಮುಂಚೂಣಿಯಲ್ಲಿರುವ ರಾಷ್ಟ್ರ ಪಶ್ಚಿಮ ಜರ್ಮನಿ. ಅಲ್ಲಿನ ೬೦ ಲಕ್ಷ 
ಮನೆಗಳಲ್ಲಿ ಮಳೆ ಕೊಯ್ದಿನ ವ್ಯವಸ್ಥೆ ಉಂಟು. ಅಲ್ಲಿ ಮನೆಯ 
ಮೇಲೆ, ಕಾಂಪೌಂಡ್‌ ಒಳಗೆ ಬಿದ್ದ ನೀರನ್ನು ವ್ಯರ್ಥವಾಗಿ ರಸ್ತೆಗೆ 
ಹರಿಯಲು ಬಿಟ್ಟವರಿಗೆ ತೆರಿಗೆ ವಿಧಿಸುತ್ತಾರೆ ಸಾಮೂಹಿಕ ಮಳೆ 
ಕೊಯ್ಲಿಗೆ ೧೫ ದೊಡ್ಡ ಘಟಕಗಳೇ ಅಲ್ಲಿವೆ. 


ನಮ್ಮಲ್ಲಿನ್ನೂ ಮಳೆಕೊಯ್ಲು ಆರಂಭಾವಸ್ದೆಯಲ್ಲಿದೆ. ಕೆಲವು 
ಸಂಘಟನೆಗಳು, ಪರಿಸರ ಪ್ರೇಮಿಗಳು, ಸರ್ಕಾರೇತರ ಸಂಸ್ಥೆಗಳು ಈ 
ಕಾರ್ಯದಲ್ಲಿ ತೊಡಗಿಕೊಂಡಿವೆ. ಕೆಲವು ರಾಜ್ಯಗಳಲ್ಲಿ ಇಂಥದೊಂದು 
ಚಳುವಳಿಯೇ ನಡೆಯುತ್ತಿದೆ. ಕರ್ನಾಟಕ ಸೇರಿದಂತೆ ಮಧ್ಯಪ್ರದೇಶ, 
ಆಂಧ್ರಪ್ರದೇಶ ಮತ್ತು ಗುಜರಾತ್‌ ಇತ್ತ ಆಸಕ್ತಿ ತೋರುತ್ತಿದೆ. ಅಧಿಕ 
ಮಳೆ ಪಡೆಯುವ ಕೇರಳ ಕೂಡಾ ಸ್ಪಳೀಯ ನೀರು ಸಂಗ್ರಹಣಾ 
ಮಾರ್ಗ ಹಿಡಿಯಬಯಸಿದೆ. | 


ದೇಶದ ನಿರ್ಭಾಗ್ಯ ಹಳ್ಳಿಗಳಲ್ಲಿ ಒಂದಾಗಿದ್ದ ರಾಳಗಾಂವ್‌ ಸಿದ್ದಿ 
ಎರಡೇ ದಶಕಗಳಲ್ಲಿ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ದೇಶದ 
ಅತ್ಯಂತ ಸಿರಿವಂತ ಹಳ್ಳಿಗಳಲ್ಲಿ ಒಂದಾದದ್ದು ಮಳಕೊಯ್ಲಿನಿಂದ. 
ಈ ಆದರ್ಶ ಗ್ರಾಮ ಮಧ್ಯಪ್ರದೇಶದ ಜಾಬುವಾ ಬುಡಕಟ್ಟು 
ಜನಾಂಗದವರಿಂದ ಹಿಡಿದು ಅನೇಕ ಮಹಾನಗರಗಳ ಜನತೆಗೂ 
ಸ್ಪೂರ್ತಿದಾಯಕವಾಗಿದೆ. ಇತ್ತೀಚೆಗೆ ನಮ್ಮ ರಾಜ್ಯದ ಶಾಸಕರ 
ತಂಡವೂ ಇಲ್ಲಿಗೆ ಭೇಟಿ ನೀಡಿದ್ದುಂಟು. ರಾಷ್ಟ್ರದಲ್ಲೇ ಈ 
ಚಳುವಳಿಯ ಮುಂಚೂಣಿಯಲ್ಲಿರುವ ರಾಜಸ್ಥಾನದ ತರುಣ್‌ 
ಭಾರತ ಸಂಘ ಪಾನಿ ಯಾತ್ರೆಗಳನ್ನು ಆಗಾಗ ನಡೆಸಿ ಜನರಲ್ಲಿ ಜಾಗೃತಿ 


ನೆಲದ ಮಾತು 


ಮೂಡಿಸುತ್ತಿದೆ. 


ಕಳೆದ ಎರಡು ವರ್ಷ ಮಧ್ಯಪ್ರದೇಶದಲ್ಲಿ ತೀವ್ರ ಬರಗಾಲ 
ಪರಿಸ್ಥಿತಿ ಕಾಣಿಸಿಕೊಂಡಿತು. ಜನ ಬವಣೆ ಅನುಭವಿಸುತ್ತಾ ಸುಮ್ಮನೆ 
ಕೂರಲಿಲ್ಲ. ಬೃಹತ್‌ ಪ್ರಮಾಣದಲ್ಲಿ "ಪಾನಿ ರೋಖೋ' ಚಳುವಳಿ 
ಆರಂಭಿಸಿದರು. ಎಲ್ಲೆಂದರಲ್ಲಿ ಮಳೆನೀರ ಸಂಗ್ರಹದ ಮಾತು. ಬಿದ್ದ 
ಮಳೆ ಹರಿದು ಹೋಗದಂತೆ ಸಂಗ್ರಹಿಸುವುದರ ಜೊತೆಗೆ 
ಅಂತರ್ಜಲವನ್ನು ಪುನಶ್ಚೇತನಗೊಳಿಸುವ ಕಾರ್ಯಗಳು ಭರದಿಂದ 
ನಡೆದವು. "ಜಮೀನಿನಲ್ಲಿ ಬೀಳುವ ನೀರು ಜಮೀನಿಗೇ ಇರಲಿ... 
ಹಳ್ಳಿಯಲ್ಲಿ ಬೀಳುವ ಮಳೆ ಸೂರಿನ ಮೇಲೆ ಬೀಳುವ ನೀರು ಮನೆಗೇ 
ಇರಲಿ' ಎಂಬ ಕೂಗುಗಳು ಎಲ್ಲೆಡೆ ಕೇಳಿಬರತೊಡಗಿದವು. 
ರಾಜ್ಯದಲ್ಲಿ ಊಹಿಸಲೂ ಆಗದ ಬದಲಾವಣೆ. ಇಡೀ ರಾಜ್ಯದಲ್ಲಿ 
೧೧,೬೯೦ ಹೊಸಕೆರೆಗಳು ತುಂಬಿನಿಂತವು. ಸುಮಾರು ೧೬ ಸಾವಿರ 
ಹಳೆಯ ಕೆರೆಗಳಲ್ಲಿ ಹೂಳೆತ್ತಲಾಯಿತು. ಹದಿನಾಲ್ಕು ಸಾವಿರಕ್ಕೂ 
ಹಚ್ಚು ಬಾವಿಗಳನ್ನು ತೋಡಿದ್ದರೆ, ಇದ್ದ ಎಂಬತ್ತು ಸಾವಿರ 
ಬಾವಿಗಳನ್ನು ಪುನರುಜ್ಜೀವನಗೊಳಿಸಿದರು. ಹತ್ತು ಸಾವಿರ 
ಮೇಲ್ಭಾವಣಿ ಮಳೆ ಸಂಗ್ರಹದ ಏರ್ಪಾಟುಗಳೂ, ಹೊಲಗಳಲ್ಲಿ 
೩೨,೪೦೩ ಹೊಂಡಗಳು ನಿರ್ಮಾಣಗೊಂಡವು. ಈಗ ಅಲ್ಲಿಯ ಜನ 
ಯಾವ ಆತಂಕವಿಲ್ಲದೆ ಬರಗಾಲವನ್ನು ಸಮರ್ಪಕವಾಗಿ 
ಎದುರಿಸಲು ಸಜ್ಜಾಗಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದಲ್ಲಿ 
"ನೀರು-ಮೀರು' (ನೀರು-ನೀವು) ಎಂಬ ಕೂಗು ಎದ್ದಿದೆ. 


ಹನಿ ಮುತ್ತು 


ಬರದ ಬವಣೆಯ ವಿರುದ್ದ ಹೋರಾಡಲು ಕೇಂದ್ರ ಸರ್ಕಾರ 
ನದಿ ಜೋಡಣೆಯ ವಿಷಯವನ್ನು ಕೈಗೆತ್ತಿಕೊಂಡಿದೆ. ನಿಸರ್ಗವನ್ನೇ 
ಬದಲಿಸುವ ಇಂಥ ಕಾರ್ಯ ಲಕ್ಷಾಂತರ ಜನ ಸ್ಪಳಾಂತರವಾಗುವ 
ಸನ್ನಿವೇಶ ಸೃಷ್ಟಿಸಬಹುದು. ಕೋಟ್ಯಾಂತರ ರೂಪಾಯಿಯ ಇಂಥ 
ಬೃಹತ್‌ ಯೋಜನೆಗಿಂತ ನಿಸರ್ಗದೊಂದಿಗೆ ಹಜ್ಜೆ ಹಾಕುವ 
ಮಳಕೊಯ್ದು ಹಚ್ಚು ಪರಿಣಾಮಕಾರಿಯಾದೀತು. ಇಲ್ಲಿ ಮುಖ್ಯ, 
ನೀರಿನೊಂದಿಗಿನ ನಮ್ಮ ಬೇಜವಾಬ್ದಾರಿ ವರ್ತನೆ ಬದಲಾಗಬೇಕು. 
ಇದರ ಪರಿಣಾಮವೇ ಶಾಶ್ವತವಾದದ್ದು. 


ಕಳದ ವಾರವಷ್ಟೇ ಪ್ರಧಾನಿ ವಾಜಪೇಯಿ ಅವರು ತಮ್ಮ 
ಹುಟ್ಟುಹಬ್ಬದ ದಿನ ದೇಶಕ್ಕೆ ಉಡುಗೊರೆಯಾಗಿ ಸ್ವಜಲಧಾರಾ 
ಯೋಜನೆಗೆ ಚಾಲನೆ ನೀಡಿ, ೨೦೦೪ರ ಹೊತ್ತಿಗೆ ಪ್ರತಿ ಹಳ್ಳಿಯ ಪ್ರತಿ 
ಮನೆಗೂ ನೀರನ್ನು ಮುಟ್ಟಿಸುವುದು ಇದರ ಉದ್ದೇಶವೆಂದಿದ್ದಾರೆ. 
ಇದೆಲ್ಲಾ ಏನೇ ಇರಲಿ, ಪ್ರತಿಯೊಬ್ಬರಿಗೂ ನೀರು ಬೇಕು. ಆದ್ದರಿಂದ 
ಇದು ಪ್ರತಿಯೊಬ್ಬರ ಸಮಸ್ಯ. ನಮ್ಮ ಸಮಸ್ಯೆಯನ್ನು ನಾವೇ 
ಪರಿಹರಿಸಿಕೊಳ್ಳುವುದು ಎಲ್ಲಾ ರೀತಿಯಿಂದಲೂ ಅತ್ಯುತ್ತಮ 
ಮಾರ್ಗ. ಅದಕ್ಕಾಗಿ ನಾವು ಮನಸ್ಸು ಮಾಡಬೇಕಷ್ಟೆ. "ನಾವೇ ಸ್ವತಃ 


29 


ಕಾರ್ಯತತ್ಪರರಾಗುವಾ' - "ಹನಿಗೂಡಿಸೋಣ' - ಎಂಬ ಹೇಳಿಕೆಗಳು. ವಹಿಸಿದಲ್ಲಿ ನಮ್ಮ ಅಂತರ್ಜಲ ಮರುಭರ್ತಿಯಾಗುತ್ತದೆ. ಬಾವಿಗಳು 
ತ್ನರಿತಗತಿಯಲ್ಲಿ ನಮ್ಮಲ್ಲಿ ರೂಢಿಗೆ ಬಂದು ಚಳುವಳಿಗಳು ತುಂಬಿಕೊಳ್ಳುತ್ತವೆ. ನದಿ-ಕೆರೆಗಳು ನಳನಳಿಸುತ್ತವೆ. ಇಲ್ಲವಾದಲ್ಲಿ 
ಸಂಘಟನೆಯಾದಲ್ಲಿ ಪರಿಸ್ಥಿತಿ ಬಲು ಬೇಗ ಸುಧಾರಿಸಬಲ್ಲುದು. "ವಾಟರ್‌ ವಾಟರ್‌ ಎವರಿವೇರ್‌ ನಾಟ್‌ ಎ ಡ್ರಾಪ್‌ ಟು ಡ್ರಿಂಕ್‌' 
ನಮ್ಮ ಮನೆ, ನಮ್ಮ ಬೀದಿ, ನಮ್ಮ ಹಳ್ಳಿ, ಮಳೆ ಕೊಯ್ಲಿನತ್ತ ಆಸ್ಥೆ ಎಂದು ಹಲುಬುವ ಪರಿಸ್ಥಿತಿ ಬಂದೀತು. 


ಕೃಪೆ : ಸುಧಾ 


ಜೀವಗೋಲದ ಆಗಹೋಗುಗಳ ನಿಯಂತ್ರಣ ಮನುಷ್ಯರ ಕೈಗಳಿಗೆ ಬಂದ ನಂತರ, ಜೀವಜಾತಿಗಳ 
ನಿರ್ನಾಮದ ಪ್ರಮಾಣ ಹೊಸ ಜೀವಜಾತಿಗಳ ಉದ್ಭವದ ಪ್ರಮಾಣಕ್ಕಿಂತ ಬಹಳಷ್ಟು ಹೆಚ್ಚಾಗಿದೆ. ಕಳೆದ 
೩ ಶತಮಾನಗಳ ಕಿರು ಅವಧಿಯಲ್ಲಿ ೧೧೫ ಜಾತಿಯ ಪಕ್ಷಿಗಳು ಮತ್ತು ೫೮ ಜಾತಿಯ ಸಸ್ತನಿಗಳು ಮರಳಿ 
ಬಾರದ ಹಾಗೆ ಅಳಿದುಹೋಗಿವೆ. 

ಪ್ರೊ. ಮಾಧವ ಗಾಡ್ಲೀಳ್‌ 


ತ 


dle 


"ನೆಲದ ಮಾತು'ಗೆ ಶುಭಾಶಯಗಳು 


ಹೋಟೆಲ್‌ ಉದ್ಯಮದಾರರ ಸರ್ವತೋಮುಖ ಬೆಳವಣಿಗೆಗೆ 


ಹೋಟೆಲ್‌ ಉದ್ಯಮದಾರರ ಸಹಕಾರ ಬ್ಯಾಂಕ್‌ ನಿಯಮಿತ 


“ಸಹಕಾರ ಸೌರಭ' 234, 2ನೇ ಅಡ್ಡರಸ್ತೆ 4ನೇ ಮುಖ್ಯರಸ್ತೆ 
ಚಾಮರಾಜಪೇಟೆ, ಬೆಂಗಳೂರು - 560 018. 


ದೂರವಾಣಿ : 6678329 (ಮುಖ್ಯ ಕಛೇರಿ) 
2879431 (ಬ್ಯಾಂಕ್‌) 


30 ನೆಲದ ಮಾತು 


ನದಿಗಳ ಜಾಲ ನಿರ್ಮಾಣ : ವರವೋ ಅಥವಾ ಶಾಪವೋ? 


ಕರ್ನಾಟಕ ರಾಜ್ಯ ಎದುರಿಸುತ್ತಿರುವ ಬರಗಾಲದ 
ಬಿರುಬನ್ನು ವಿವರಿಸುತ್ತ ರಾಜ್ಯದ ಮುಖ್ಯಮಂತ್ರಿಗಳು ಜಲಕ್ಷಾಮ 
ನಿವಾರಣೆಗೆ ನಮ್ಮ ಮುಂದಿರುವ ಒಂದೇ ಒಂದು 
ಉಪಾಯವೆಂದರೆ ಭಾರತದ ಎಲ್ಲ ನದಿಗಳ ನಡುವೆಯೂ 
ಸಂಬಂಧವನ್ನು ಕಲ್ಪಿಸುವುದು. ಆಗ ಹೆಚ್ಚುವರಿ ಜಲಸಂಪತ್ತಿರುವ 
ನದಿಗಳ ನೀರನ್ನು ಹೆಚ್ಚಿಲ್ಲದ ನದಿಗಳಿಗೆ ವರ್ಗಾಯಿಸಿ ಪರಿಹಾರ 
ಕಂಡುಕೊಳ್ಳಬಹುದು ಎಂದು ಅಪ್ಪಣೆ ಕೊಡಿಸಿದರು. ಬರಗಾಲ 
ಪರಿಹಾರಕ್ಕೆ ಯಾವ ಕಾರ್ಯಕ್ರಮವನ್ನೂ ಕೈಗೊಳ್ಳದೆ, 


ಬರಪೀಡಿತ ಜನರ ಕಣ್ಣ ಮುಂದೆ ಮರೀಚಿಕೆಯೊಂದನ್ನು 


ನಿರ್ಮಿಸಲು ಸರಕಾರ ಮುಂದಾಗುತ್ತಿದೆ. ಇದೇ ಮಂತ್ರವನ್ನು 
ಇನ್ನೂ ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳೂ ಉಚ್ಚರಿಸುತ್ತ 
ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಮಂತ್ರ ನಮ್ಮ ಪ್ರಧಾನಿಯವರನ್ನೂ 
ಎಚ್ಚರಿಸಿ ಅವರನ್ನೂ ಕಾರ್ಯೋನ್ಮುಖರನ್ನಾಗಿ ಮಾಡಿದೆ. ಅವರು 
ಮುಖ್ಯವಾದ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲು ಹೇರಳ ಹಣ 
ಒದಗಿಸುವುದಾಗಿ ಸಮಿತಿ ರಚಿಸಬೇಕು, ಹತ್ತು ವರ್ಷಗಳ 
ಅವಧಿಯಲ್ಲಿ ಕಲಸ 
ಪೂರ್ಣಗೊಳಿಸಬೇಕು ಎಂದು 
ಕೋರ್ಟು ಕೂಡ ಆದೇಶವಿತ್ತಿದೆ. 
ಯೋಜನೆ ಸಾಮಾನ್ಯದ್ದೇನಲ್ಲ. 

ಅದಕ್ಕ ನಿರಾ ವೆಚ್ಚದ 
ಅಂದಾಜು ೫೬೦,೦೦೦ ಕೋಟಿ 
ರೂಪಾಯಿಗಳಂತೆ. ಹತ್ತು 
ವರ್ಷಗಳಲ್ಲಿ ಈ ಯೋಜನೆ 
ಮುಗಿಸಬೇಕಾದರೆ ವರ್ಷಂಪ್ರತಿ 

೫೬,೦೦೦ ಕೋಟಿ 
ರೂಪಾಯಿಗಳು ಬೇಕಾಗುತ್ತದೆ. 
ಅಷ್ಟು ಬೃಹತ್ರಮಾಣದ 


ಯೋಜನೆಯ ಸ್ಥೂಲ 
ರೂಪರೇಷೆಗಳೇನು? ಯಾವ 
ಆಧಾರದ ಮೇಲೆ ಇಷ್ಟು ಭಾರೀ 
ಹಣವನ್ನು ಒದಗಿಸಲು ಸಂಜ 


ಡಾ ಬಿ.ಪಿ. ರಾಧಾ ಕೃಷ್ಣರವರು » ಪ್ರಸಿದ 


«ಎ ಳಿ ಡ್‌ 
ಬರಹಗಾರರು. ತಮ್ಮ ಎಂಬ ತ್ತೈದನೆಯ ವಂ 


ಚಾಲನೆ ಕೊಡುವಂಥವರು. 


ನೆಲದ ಮಾತು 


ನಿ. ಕರ್ನಾಟಕ ಗಣಿಗಾರಿಕೆ ಇಲಾಖೆಯಲ್ಲಿದ್ದಾಗ ಅರ್ಥಪೂರ್ಣ ಕೆಲಸ 
ಕ್ರಿಯಾಶೀಲರಾಗಿ ಯೋಚಿಸಿ ಬರೆಯುವಂತಹವರು. ಮತ್ತು ಸಂಸ್ಥೆಗಳನ್ನು 


-ಬಿ.ಪಿ. ರಾಧಾಕೃಷ್ಣ 
889 


ಮುಂದಾಗಿದೆ? ಕೇಂದ್ರ ಸರ್ಕಾರ ಎಷ್ಟೋತುರ್ತುಪರಿಸ್ದಿತಿಗಳಲ್ಲಿ 
ಕೂಡ ಯಾವ ತೀರ್ಮಾನವನ್ನೂ ಕೈಗೊಳ್ಳದೆ ಕಣ್ಣುಮುಚ್ಚಾಲೆ 
ಆಡಿಸುತ್ತಿರುವುದನ್ನು ನೋಡಿದ್ದೇವೆ. ಆದರೆ ಸರಕಾರದ ಅಧಿಕಾರಿ 
ವರ್ಗ, ಮಂತ್ರಿಮಹೋದಯರು ಈ ಯೋಜನೆಯಲ್ಲಿ ಥಟ್ಟನೆ 
ಆಸಕ್ತಿ ತಾಳುವುದಕ್ಕೆ ಕಾರಣವೇನು? ಬಹು ಜನ 
ಆಡಿಕೊಳ್ಳುವಂತೆ, ಎಲ್ಲಿ ಹಣವಿರುವುದೋ ಅಲ್ಲಿಗೆ ಸರಕಾರದ 
ಅಧಿಕಾರವರ್ಗ, ಮಂತ್ರಿಗಳು, ಶಾಸಕರು ದಾಪುಗಾಲು ಹಾಕಿ 
ಧಾವಿಸುತ್ತಾರೆ. ಏಕೆಂದರೆ ತಮ್ಮ ವರ್ಚಸ್ಸನ್ನು, ಆದಾಯವನ್ನು 
ಹೆಚ್ಚಿಸಿಕೊಳ್ಳಲು ಇದಕ್ಕಿಂತ ಹೆಚ್ಚಿನ ಸದವಕಾಶ ಬೇರೊಂದು 
ದೊರೆಯದೆಂದು. ಕಾರ್ಯನಿರ್ವಹಣೆಗೆಂದೇ ಹೊಸ 
ಮಂತ್ರಾಲಯ ಈಗಾಗಲೇ ನಿರ್ಮಾಣವಾಗಿದೆ. ಮಾಜಿ 
ಮಂತ್ರಿಗಳಾಗಿದ್ದ ಸುರೇಶ್‌ ಪ್ರಭು ಅವರನ್ನು ಕಾರ್ಯಕಾರಿ 
ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದೆ. ಅವರಿಗೆ ಮಂತ್ರಿ ಪದವಿಯ 
ಸ್ಥಾನಮಾನಗಳನ್ನು ಕೊಡಲಾಗಿದೆ. ಹಿಂದೆ ಜಲ ಸಂಪನ್ಮೂಲಗಳ 
ಕಾರ್ಯದರ್ಶಿಯಾಗಿದ್ದ ಸಿ.ಬಿ. ಥಟ್ಟೆಯವರನ್ನು ವಿಶೇಷ 
ಕಾರ್ಯದರ್ಶಿಯನ್ನಾಗಿ ಮಾಡಿದೆ. 
ಒದಗಿಸಿರುವ ಸಿಬ್ಬಂದಿ ಎಷ್ಟೋ? 
ಅವರ ಸಂಬಳ ಸವಲತ್ತುಗಳೆಷ್ಟೋ 
ಇನ್ನೂ ಯಾರಿಗೂ ಸರಿಯಾಗಿ 
ತಿಳಿಯದು. ಸದಸ್ಯರೆಲ್ಲ ಮುಖ್ಯವಾಗಿ 
ಚೀಫ್‌ ಇಂಜಿನಿಯರ್‌ 
ದರ್ಜೆಯವರಾಗಿರಬೇಕು. ಪ್ರಜೆಗಳ 
ಪ್ರತಿನಿಧಿಗಳನ್ನು ಈ ಸಮಿತಿಗಳು 
ಹತ್ತಿರಕ್ಕೂ ಸೇರಿಸುವುದಿಲ್ಲ. ನೀರನ್ನು 
ಪಡೆಯಲು ಕಾರ್ಯಗತವಾದ 
ಸಮಿತಿ ಹಣವನ್ನು ನೀರಿನಂತೆ ವ್ಯಯ 
ಮಾಡದಿದ್ದರೆ ಹೇಗೆ? ಈಗ 
ಹಾಕಿಕೊಂಡಿರುವ ಯೋಜನೆಯಂತೆ 
ಈಗಾಗಲೇ ನದಿಗಳ ಸಂಬಂಧ 
ಕಲ್ಪಿಸುವ ಮೂವತ್ತು ಯೋಜನೆಗಳು 
ದೆಹಲಿಯಲ್ಲಿ ಸಿದವಾಗಿವೆಯಂತೆ - 
ಎರಡು ವರ್ಷಗಳ ಕಾಲಾವಧಿಯಲ್ಲಿ 


ಮಾಡಿದವರು. ಉತ್ತಮ 
ನು ಕಟ್ಟಿ ಅವುಗಳಿಗೆ 


೩" 


31 


೧೦೦೦ ಕಿ.ಮೀ. ಉದ್ದ ಕೂಡುಕಾಲುವೆಗಳ ನಿರ್ಮಾಣಕಾರ್ಯ 
ಆಗಲೇ ಆರಂಭವಾಗಿದೆಯಂತೆ. ಸೆಕೆಂಡಿಗೆ ೧೦,೦೦೦ ಘನ ಅಡಿ 
ನೀರತ್ತಲು ೧೦,೦೦೦ ಮೆಗಾವಾಟ್‌ ವಿದ್ಯುಚ್ಛಕ್ತಿ 
ಒದಗಿಸಲಾಗುವುದಂತೆ. ನಾನೂರು ಹೊಸ ಭಾರೀ ಗಾತ್ರದ 
ಅಣೆಕಟ್ಟುಗಳನ್ನು ಕಟ್ಟಲು ಉದ್ದೇಶಿಸಿದೆಯಂತೆ. ಇವಿಷ್ಟು 
ಹೂರತಾಗಿ ಇನ್ನು ಹೆಚ್ಚಿನ ಯಾವ ವಿವರವನ್ನೂ ಜನತೆಯ 
ಮುಂದಿಡಲು ಸರಕಾರ ಇದುವರೆಗೂ ಮುಂದೆ ಬಂದಿಲ್ಲ. 


ಹೆಚ್ಚುವರಿ ನೀರಿರುವ ನದಿಗಳು ಯಾವುವು? 
ಯಾವ ರೀತಿ ಹೆಚ್ಚುವರಿ ನೀರನ್ನು ನೀರಿಲ್ಲದ ನದಿಗಳ 
ಕಡೆ ಹರಿಸಬೇಕು? 


ಇದೆಲ್ಲವೂ ಹೇಗಾದರಿರಲಿ. ನೀರಿನ ಹಚ್ಚಳವಿರುವ 
ನದಿಗಳು ಯಾವುವು? ಆ ನೀರನ್ನು ಯಾವ ರೀತಿ, ಯಾವ ಜಲದ 
ಅಭಾವವಿರುವ ನದಿಗಳಿಗೆ ವರ್ಗಾಯಿಸಲಾಗುವುದು? ಅಗಾಧ 
ಪ್ರಮಾಣದ ನೀರನ್ನು ಹೇಗೆ ಸಾಗಿಸಬೇಕೆಂದಿದ್ದಾರೆ? ಕಾಲುವೆಗಳು 
ಹಾದು ಹೋಗುವ ದಾರಿ ಯಾವುದು? ಎಷ್ಟು ಜನರ ಜಮೀನು 
ಹಾಳಾಗುತ್ತದೆ, ಎಷ್ಟು ಸಂಸಾರಗಳ 
ಎತ್ತಂಗಡಿಯಾಗಬೇಕಾಗುತ್ತದೆ? ಜನರ ಹಿತಕ್ಕಾಗಿ 
ಕಾರ್ಯಕ್ರಮವನ್ನು ಕೈಗೊಳ್ಳುತ್ತಿರುವ ಸರಕಾರ ಇಂಥ 
ವಿವರಗಳನ್ನು ಒದಗಿಸಬೇಕಾದದ್ದು ಅದರ ಧರ್ಮ. ಇಂಥ 
ಯಾವ ಕಾರ್ಯಕ್ರಮವೂ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. 


ಒಂದು ನದಿಯ ಜಲಾನಯನ ಭೂಮಿಯ ನೀರನ್ನು 
ಇನ್ನೊ ೦ದಕ್ಕೆ ಸ್ಥಳಾಂತರಿಸುವ ವಿಚಾರ ಹೊಸದೇನೂ ಅಲ್ಲ. 
ಮುವತ್ತು ವರ್ಷಗಳಿಗೂ ಹಿಂದೆ, ಕೆ.ಎಲ್‌. ರಾವ್‌ ಎಂಬ 
ಹೆಸರಾಂತ ಇಂಜಿನಿಯರು, ಪ್ರವಾಹ ಕಾಲದಲ್ಲಿ ಉಕ್ಕಿ ಹರಿಯುವ 
ಗಂಗಾನದಿಯ ನೀರನ್ನು ಪಾಟ್ನಾದ ಬಳಿ ಅಡ್ಡ ಗಟ್ಟಿ ೧೫೦ ದಿನಗಳ 
ಕಾಲ ಸೆಕೆಂಡಿಗೆ ೬೦,೦೦೦ ಘನ ಅಡಿಗಳಂತೆ ದಕ್ಷಿಣಕ್ಕೆ ಹರಿಸುವ 
ಯೋಜ ನೆಯೊಂದನ್ನು ತಯಾರಿಸಿದ್ದ ek ದಾರಿಯಲ್ಲಿ 
ಉನ್ನತವಾದ ವಿಂಧ್ಯ ಪರ್ವತ ಅಡ್ಡಲಾಗಿತ್ತು. ಅದನ್ನು 
ಸಂದ ಕೊರೆದು ನೀರನ್ನು ಕೊಂಡೊಯ್ಯಬೇಕೆಂದೂ, 
ಹೀಗೆ ಪಡೆದ ನೀರನು ಸಿ ಮಹಾನದಿ, ಜಾವೋ ಕೃಷ್ಣಾ, 
ಕಾವೇರಿಯ ಕಡೆ epee ಮೂಲಕ ಹರಿಯುವಂತೆ 
ಮಾಡಬೇಕು ಎಂದೂ ಅವರ ಸಲಹೆಯಿತ್ತು. ಅದೇಕೊ ಈ 
ಸಲಹೆಗೆ ಹೆಚ್ಚನ ಮನ್ನಣೆ ದೊರೆಯಲಿಲ್ಲ. ಅದು ಹಾಗೆಯೇ 
ಕಾರ್ಯಗತವಾಗದೆ ಕಡತದಲ್ಲಿ ಸೇರಿಹೋಯಿತು. 


ಅಲ್ಲಿಂದೀಚೆಗೆ ವಿಮಾನ ಹಾರಾಟದ ಪಟು ದಸ್ತೂರ್‌ 
ಎಂಬಾತ ವಿಚಿತ್ರವೆಂದೇ ಹೇಳಬಹುದಾದ ಮತ್ತೊಂದು 
ಯೋಜನೆಯನ್ನು "68/86 Canal Project (ಕಾಲುವೆ 


ಮಾಲಾ ಯೋಜನೆ) ಎಂದು ಹೆಸರಿಟ್ಟು ಮುಂದಿಟ್ಟ. ಆತನ 
ಪ್ರಕಾರ ಎರಡು ಸರಮಾಲೆಗಳ ಬೃಹತ್‌ ಕಾಲುವೆಗಳನ್ನು 
ನಿರ್ಮಿಸಬೇಕು. ಒಂದು ಹಿಮಾಲಯದ ದಕ್ಷಿಣ ಶ್ರೇಣಿಯಲ್ಲಿ, 
ಇನ್ನೊಂದು ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ. ಆ ಎರಡು 
ಪ್ರದೇಶಗಳಲ್ಲೂ ವಿಶೇಷ ಮಳೆಯಾಗುವುದರಿಂದ, ಮಳೆಯ 
ನೀರನ್ನು ಕಾಲುವೆಗಳಲ್ಲಿ ಸೆರೆಹಿಡಿದು ಬಯಲುನಾಡಿಗೆ 
ಹರಿಸುವುದು ಆ ಯೋಜನೆ. ಗಾಳಿಯಲ್ಲಿ ಹಾರಾಡುತ್ತ ತನ್ನ 
ಯೋಜನೆ ಬಹಳ ಸಾಧುವಾದುದೆಂದು ಆತ ಕಂಡಿರಬೇಕು. 
ವಾಸ್ತವವಾಗಿ ಭೂಮಿಗೆ ಇಳಿದು ನೋಡಿದ್ದಲ್ಲಿ ಪರ್ವತಗಳ 
ತಪ್ಪಲಿನಲ್ಲಿ ಕಾಲುವೆಗಳನ್ನು ತೋಡುವುದು, ಮಳೆಯಿಂದ 
ಕೊಚ್ಚಿಹೋಗದಂತೆ ಮಾಡುವುದು ಆಗದ ಹೋಗದ ಕೆಲಸ 
ಎಂದು ಆತನಿಗೆ ತಿಳಿಯಬರುತ್ತಿತ್ತು. ಆಯೋಜನೆಯೂ ಚರ್ಚಿಗೆ 
ಒಳಪಟ್ಟು ಕಾರ್ಯಗತವಾಗಲು ಅಸಾಧ್ಯವೆಂದು ಹಿಂದುಳಿಯಿತು. 


ಕೇಂದ್ರ ಸರಕಾರ ೧೯೮೨ರಿಂದೀಚೆಗೆ National Water 
Development Agency ou ಸಂಸ್ಥೆಯನ್ನು ಹುಟ್ಟುಹಾಕಿದೆ. 
ಇದಕ್ಕೆ ಬೇಕಾದಷ್ಟು ಧನಸಂಪತ್ತನ್ನು ಸರಕಾರ ಒದಗಿಸಿದೆ. 
ಸಮಿತಿಯ ಸದಸ್ಯರೆಲ್ಲರೂ ದೆಹಲಿಯವರೇ; ಮುಖ್ಯವಾದ 
ಮಂತ್ರಾ ಲಯಗಳಿಗೆ ಸೇರಿದವರು. ಯಾವ ಹೆಸರನಾ ಗಲಿ ಅವರ 
ವಿದ್ಯಾಯೋಗ್ಯತೆಯನ್ನಾಗಲಿ ತಿಳಿಸಿಲ್ಲ. ಸದಸ್ಯರು ಬರುತ್ತಾರೆ, 
ಹೋಗುತ್ತಾರೆ. ಹೊಣೆ ಹೊರುವ ಜರಾಂ ಯಾರಿಗೂ 
ಇರುವಂತೆ ಕಾಣುವುದಿಲ್ಲ. ಈ ಮಂಡಲಿ ಇದುವರೆಗೂ 
ಚಾಲ್ತಿಯಲ್ಲಿದ್ದ ಯೋಜನೆಗಳೆಲ್ಲವನ್ನೂ ಪರಿಶೀಲಿಸಿ ಇವು 
ಯಾವುವೂ ಸಾಧ್ಯವಾಗದ ಕೆಲಸಗಳು ಎಂದು ವರದಿ 
ಮಾಡಿದೆಯಂತೆ. ಇದು ನಡೆದದ್ದು ಬಹಳ ಹಿಂದೆಯೇನಲ್ಲ - 
೧೯೯೭ರಲ್ಲಿ. ಹೊಸ ಕಾಮಗಾರಿಗಳನ್ನು ಕೃಗೊಳ್ಳುವುದರಲ್ಲಿ 
ಮುಂದಾಗುತ್ತಿರುವುದೂ ಈ ಸಮಿತಿಯೇ. ಈ ಸಮಿತಿಯಲ್ಲಿ 
ಪ್ರಜಾಹಿತವನ್ನು ಮುಂದಿಡಬಲ್ಲ ಒಬ್ಬ ಸದಸ್ಯನೂ ಇಲ್ಲ. ಸಮಿತಿ 
ಇದುವರೆಗೂ ಒಂದಾದರೂ ವಿವರವಾದ ತಾಂತ್ರಿಕ ವರದಿ 
ಸಲ್ಲಿಸಿದಂತೆ ಕಾಣುವುದಿಲ್ಲ. ಸಲ್ಲಿಸಿದ್ದರೂ ಅದರ ಪ್ರತಿ 
ಜನಸಾಮಾನ್ಯರ ಕೈಗಂತೂ ಲಭ್ಯವಾಗಿಲ್ಲ. ಸದಸ್ಯರಾದ ಚೀಫ್‌ 
ಇಂಜಿನಿಯರುಗಳ ಲೆಕ್ಕದಲ್ಲಿ ಜನವೆಂದರೆ ಕೂಲಿಯಾಳುಗಳು; 
ಕಲಸದೊರೆತರೆ ಸಾಕು ಎಂದು ಕಾಯುತ್ತಿರುವ ಜಾತಕ ಪಕ್ಷಿಗಳು. 
ಅವರಿಗಿಂತ ಎತ್ತರದ ಜನ ಮುಖಂಡರುಗಳು ಇದ್ದಾರೆ 
ಎನ್ನುವುದು ಸಮಿತಿಯವರ ಗಮನಕ್ಕೆ ಬಂದಂತಿಲ್ಲ. 


ಅಂಕಿಅಂಶಗಳ ಅಭಾವ 


ಆಶ್ಚರ್ಯದ ಸಂಗತಿಯೆಂದರೆ ಯಾವ ಮುಖ್ಯ ನದಿ 
ನೀರಿನಲ್ಲೂ ಇಡೀ ವರ್ಷಕಾಲ ಹರಿಯುವ ನೀರಿನ 


ನೆಲದ ಮಾತು 


ಪ್ರಮಾಣವೆಷ್ಟು ಎನ್ನುವುದರ ವಿವರ ದೊರೆಯುವುದಿಲ್ಲ. 
ಕರಾರುವಾಕ್ಕಾದ ವಿವರಗಳನ್ನು ಪಡೆಯುವಲ್ಲಿಯೂ 
ಪ್ರಯತ್ನಗಳು ನಡೆಯುತ್ತಿಲ್ಲ. ಹಿಮಾಲಯದ ನದಿಗಳಲ್ಲಿ 
ಹರಿಯುವ ನೀರಿನ ಅಂದಾಜು ಎಷ್ಟು ಎನ್ನುವುದು 
ತಿಳಿದಿದೆಯಂತೆ. ಆದರೆ ಆಯಕಟ್ಟಿನ (Strategic) 
ಪ್ರದೇಶವಾದ್ದರಿಂದ ಯಾವ ಅಂಕಿ ಅಂಶಗಳೂ ಹೊರಬರದಂತೆ 
ಸರಕಾರ ತಡೆ ಆಜ್ಜ್‌ ನೀಡಿದೆ. ದಕ್ಷಿಣ ಪ್ರಸ್ತಭೂಮಿಯ ನದಿಗಳಲ್ಲಿ 
ಎಷ್ಟು ನೀರು ಹರಿಯುತ್ತಿದೆ ಎನ್ನುವ ವಿವರವೂ 
ದೊರೆಯುವುದಿಲ್ಲ. ಒಂದು ರಾಜ್ಯದವರು ಅಳದದ್ದನ್ನು ನೆರೆಯ 
ರಾಜ್ಯ ನಂಬುವುದಿಲ್ಲ. ಕರ್ನಾಟಕದವರು ಕೊಡುವ ಅಂಕಿ 
ಅಂಶಗಳನ್ನು ತಮಿಳುನಾಡು ನಿರಾಧಾರವೆಂದು ನಿರಾಕರಿಸುತ್ತದೆ. 
ಇದು ಹರಿಯುವ ನೀರಿನ ಅಂದಾಜಿನ ಇಂದಿನ ಪರಿಸ್ಥಿತಿ. ಕೆಲವು 
ನದಿಗಳಿಗೆ ಮಳೆಗಾಲದಲ್ಲಿ ಬರುವುದು ಎಷ್ಟು ನೀರು, 
ಹರಿದುಹೋಗುವ ನೀರು ಎಷ್ಟು ಎನ್ನುವುದರ 
ಅಂದಾಜಿರಬಹುದು. ಬೇಸಿಗೆಯ ದಿನಗಳಲ್ಲಿ ಹರಿಯುವ 
ಪ್ರಮಾಣವೆಷ್ಟು ಎನ್ನುವುದನ್ನು ಕಂಡುಹಿಡಿಯಲು ರಾಜ್ಯಗಳು 
ಆಸಕ್ತಿ ತೋರಿಲ್ಲ. ಕಲೆಹಾಕಿದ ಅಂಶಗಳು ಸರಕಾರದ 
ಕಡತಗಳಲ್ಲಿ ಸೇರಿ ಹೋಗಿವೆಯೇ ಹೊರತು ಬೆಳಕು ಕಂಡಿಲ್ಲ. 
ಜನಸಮುದಾಯಕ್ಕೆ ಈ ವಿವರಗಳನ್ನು ಒದಗಿಸುವ ಪ್ರಶ್ನೆ ಯಾರ 
ಮನಸ್ಸಿನಲ್ಲೂ ಉದ್ಧ್ಭವಿಸುವುದೇ ಇಲ್ಲ. ಜನರೂ ಹೆಚ್ಚಿನ ಆಸಕ್ತಿ 
ತೋರಿಸುತ್ತಿಲ್ಲ. ಇಂಥದೊಂದು ಬೃಹತ್‌ ಯೋಜನೆಗೆ ಕೈ 
ಹಾಕುವ ಮುನ್ನ ಅಂಕಿ ಅಂಶಗಳು ಸರಕಾರಕ್ಕೆ ತಿಳಿದಿರಬೇಕಲ್ಲವೆ? 
ಈ ವಿವರಗಳನ್ನು ಜನ ಸಾಮಾನ್ಯರಿಗೆ ತಿಳಿಸುವುದಕ್ಕೆ 
ಹಿಂಜರಿಯುತ್ತಿರುವರೇಕೆ? 


ನದಿಯಲ್ಲಿನ ಪ್ರವಾಹದ ನೀರನ್ನು ಬಳಸುವಿಕೆ 


ಲ 


ಭಾರತದ ಮುಖ್ಯ ನದಿಗಳು ಪ್ರವಾಹಕ್ಕೆ ತುತ್ತಾಗುವುದು 
ಸಾಮಾನ್ಯರಲ್ಲರ ಅನುಭವ. ಈ ವರ್ಷ ರೈಲು ರಸ್ತ 
ಮುಳುಗಡೆಯಾಯಿತು, ಮಾರನೆಯ ವರ್ಷ ಪ್ರವಾಹದ ನೀರು 
ಬಂದು ಊರಿನ ಮನೆಯ ಬಾಗಿಲನ್ನು ತೊಳೆಯಿತು ಎಂಬಂಥ 
ಅಂದಾಜುಗಳಿವೆ. ಪ್ರವಾಹದ ಅವಧಿ ಎಷ್ಟು ದಿನಗಳಿತ್ತು, ಎಷ್ಟು 
ನೀರು ಹರಿದು ಹೋಯಿತು ಎನ್ನುವ ವಿವರ ಸಿಗುವುದೇ ಇಲ್ಲ. 
ನದಿಗಳಲ್ಲಿ ಹರಿದು ಹೋಗುತ್ತಿರುವ ನೀರಿನ ಪ್ರಮಾಣವೆಷ್ಟು, 
ಬಳಕೆಯಾಗುತ್ತಿರುವ ಪ್ರಮಾಣವೆಷ್ಟು, ಎನ್ನುವುದರ 
ಕರಾರುವಾಕ್ಕಾದ ವಿವರವೇ ದೊರೆಯದೆ ಹೋಗಿರುವಾಗ, 
ಆಧಾರ ರಹಿತ ಅಂದಾಜುಗಳ ಅವಲಂಬನೆಯ ಮೇಲೆ 
ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನದಿ 
ಜಾಲವನ್ನು ನಿರ್ಮಿಸುತ್ತೇವೆಂದು ಹೊರಟಿರುವುದು ಯುಕ್ತವಾಗಿ 


ನೆಲದ ಮಾತು 


ಕಾಣುವುದಿಲ್ಲ. ಪ್ರವಾಹ ರೂಪದಲ್ಲಿ ಹರಿದುಹೋಗುವ 
ನೀರೆಲ್ಲವೂ ಅಧಿಕ ಪ್ರಮಾಣದ್ದು, ಅದು ಪಕ್ಕದ ನದಿಯ 
ಜಲಾನಯನ ಭೂಮಿಗೆ ವರ್ಗಾಯಿಸಲು ಯೋಗ್ಯವಾದದ್ದು 
ಎಂದು ಹೇಳಬಹುದೆ? ಅಪಾಯದ ಗುರುತು (Danger mark) 
ಮೀರಿ ಹರಿಯುವ ಪ್ರವಾಹದ ನೀರನ್ನು ಹಿಡಿದು 
ತಡೆಗಟ್ಟುವುದಾದರೂ ಹೇಗೆ? ಎಷ್ಟು ಭಾರೀ ಅಣೆಕಟ್ಟುಗಳನ್ನು 
ಕಟ್ಟಿದರೆ ತಾನೆ ಈ ಅಗಾಧ ಪ್ರಮಾಣದ ನೀರನ್ನು ಹಿಡಿದಿಡಲು 
ಸಾಧ್ಯ? 


ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಸರಕಾರ ಕೈ 
ಹಾಕಿರುವ ಯೋಜನೆ ಆಧಾರ ರಹಿತವಾದದ್ದು. ಯೋಜನೆ 
ಕಾರ್ಯರೂಪಕ್ಕೆ ಬರಬೇಕಾದರೆ ವಿಶೇಷ ಪೋಲಾಗುತ್ತದೆ- 
ಯೆಂಬುದಂತೂನಿಜ. ಲಕ್ಷಾಂತರ ಮಂದಿ ವಸತಿ ಕಳೆದುಕೊಂಡು 
ನಿರಾಶ್ರಿತರಾಗುತ್ತಾರೆ. ಅವರಿಗೆ ಬೇರೆ ವಸತಿಯನ್ನು 
ಕಲ್ಪಿಸಿಕೊಡುತ್ತೇವೆನ್ನುವುದು ಕಣ್ಣೊರೆಸುವ ಮಾತು. ಕೆಲವು 
ಪಟ್ಟಭದ್ರ ಜನರ ಉಳಿವಿಗಾಗಿ ಲಕ್ಷಾಂತರ ಜನರ ಜೀವನ 
ಹಾಳಾಗುತ್ತದೆ. ದಟ್ಟವಾದ ಕಾಡಿನ ಪ್ರದೇಶಗಳು ಹಾಳಾಗುತ್ತವೆ. 
ಪರಿಸರ ಸಂರಕ್ಷಣೆಯಾಗುವುದರ ಬದಲು ಧ್ವಂಸವಾಗುತ್ತದೆ. 


ನದಿಯ ನೀರಿನ ಹರಿವಿನಲ್ಲಿ, ಹರಿವಿನ ವೇಗದಲ್ಲಿ ಹಲವು 
ವ್ಯತ್ಯಾಸಗಳು ಕಾಣಿಸುತ್ತವೆ. ನಡುವಿನ ಭಾಗದಲ್ಲಿ ನದಿ ವೇಗವಾಗಿ 
ಹರಿಯುತ್ತದೆ, ದಡ ಹತ್ತಿರವಾದಂತೆ ವೇಗ ಕಡಿಮೆಯಾಗುತ್ತದೆ. 
ಇದೇ ಕಾರಣಕ್ಕಾಗಿ ನೀರಿನ ಪ್ರಮಾಣವನ್ನು ಅಳೆಯುವುದು 
ಕಷ್ಟಸಾಧ್ಯವಾದ ಕೆಲಸ. ಹಣವೂ ವ್ಯಯವಾಗುತ್ತದೆ. ಅಳದು 
ನೋಡುವವರು ತಜ್ಞರಾಗಿರಬೇಕು. ಈ ಕಲಸವನ್ನು 
ನೀರುಗಂಟಿಗಳಿಗೂ ಅನುಭವವಿಲ್ಲದ ಓವರ್‌ಸಿಯರ್‌ಗಳಿಗೂ 
ಬಿಟ್ಟರೆ ಅವರು ಒದಗಿಸಿದ ಅಂಕಿ ಅಂಶಗಳು ಸರಿಯೆಂದು 
ಹೇಳಲಾಗುವುದಿಲ್ಲ. ಅದೂ ಅಲ್ಲದೆ ಕಲೆ ಹಾಕಿದ ಅಂಶ 
ಉಪಯುಕ್ತವಾಗಬೇಕಾಗಿದ್ದರೆ ಹದಿನೈದಿಪ್ಪತ್ತು ವರ್ಷಗಳ 
ಹರಿವಿನ ಪ್ರಮಾಣ ಹೇಗೆ ಬದಲಾಗುತ್ತಾ ಬಂದಿದೆ ಎನ್ನುವುದರ 
ವಿವರ ನಮಗೆ ತಿಳಿದಿರಬೇಕು. ಈ ಬಗೆಯ ಅಂಕಿ ಅಂಶಗಳು 
ನಮ್ಮಲ್ಲಿ ಯಾವ ಜೀವನದಿಗೂ ದೊರೆತಂತೆ ತೋರುವುದಿಲ್ಲ. 
ಪ್ರಜೆಗಳಿಗಂತೂ ಸರ್ಕಾರ ಯಾವ ಸುಳಿವನ್ನೂ ಕೊಟ್ಟಿಲ್ಲ. 


ಮೂರು ತಿಂಗಳ ಕಾಲ ರಾಜ್ಯದ ಬಹು ಭಾಗಗಳಲ್ಲಿ ಮಳ 
ಧಾರಾಕಾರವಾಗಿ ಸುರಿಯುತ್ತದೆ. ಈ ಮಳೆ ಗುಡ್ಡಗಾಡಿನ 
ಪ್ರದೇಶದ ಮೇಲೆಯೂ ಬೀಳುತ್ತದೆ. ಬಯಲು ಪ್ರದೇಶದ 
ಮೇಲೆಯೂ ಬೀಳುತ್ತದೆ. ಉತ್ತ ಮಣ್ಣಿನ ಮೇಲೆಯೂ 
ಬೀಳುತ್ತದೆ, ಒಣ ನೆಲದ ಮೇಲೆಯೂ ಬಿಳುತ್ತದೆ, ಈ ವಿವಿಧ 
ಭಾಗಗಳಲ್ಲಿ ಬಿದ್ದ ಮಳೆಯ ಪ್ರಮಾಣವೆಷ್ಟು? ಅದರಲ್ಲಿ ಎಷ್ಟು 
ನೀರು ಇಂಗಿತು, ಎಷ್ಟು ನೆಲದ ಮೇಲೆ ನದಿಯ ನೀರಾಗಿ 


33 


ಹರಿಯಿತು- ಇದನ್ನು ನಿರ್ಧರಿಸಲು ಯಾವೊಂದು ಪ್ರಯತ್ನವೂ 
ನಡೆದಿಲ್ಲ. ಈಗಲೂ ನಡೆಯುತ್ತಿಲ್ಲ. ಎಲ್ಲವೂ ಅಂದಾಜಿನ ಲೆಕ್ಕ. 
ವಾಸ್ತವಾಂಶಗಳ ಆಧಾರವಿಲ್ಲದೆ, ಅಧಿಕಾರ ಬಲವೊಂದರಿಂದಲೇ 
ಪ್ರಭಾವಿತರಾಗಿ ಕೈಗೊಳ್ಳುತ್ತಿರುವ ಯೋಜನೆ ದೇಶದ ಆರ್ಥಿಕ 
ದುರ್ಗತಿಗೂ, ಪರಿಸರದ ಅವನತಿಗೂ ಕಾರಣವಾದೀತು ಎನ್ನುವ 


ಶಂಕೆ ಜನತೆಯನ್ನು ಕಾಡುತ್ತದೆ. 


ಇತರ ದೇಶಗಳು ಅಣಕಟ್ಟುಗಳನ್ನು ಕೈಬಿಡಲು 
ಮುಂದಾಗಿವೆಯಲ್ಲವ? 


ನಿದಿ 
ಯಾವ ದೇಶಗಳೂ ಈ 


ಹಾಕಿದಂತೆ ಕಾಣು- 
ವುದಿಲ್ಲ. ರಾಜಕೀಯ- 
ವಾಗಿ ಪ್ರಬಲ 
ವಿರೋಧವನ್ನು ಎದು- 
ರಿಸಬೇಕಾಗುವ ಕಾರಣ 
ಈ ಬಗೆಯ 


ನದಿಗಳು ಹರಿಯುವ ದಿಕ್ಕನ್ನೇ ಬದಲಾವಣೆ ಮಾಡುವ, 
ಕಡೆಗೆ, ಸಾವಿರಾರು ಮೈಲಿ ದೂರದ ಕಾಲುವೆಗಳ ನಿರ್ಮಾಣದ 
ಕಡೆಗೆ ಜನರ ಒಪ್ಪಿಗೆಯಿಲ್ಲದೆ ಕೈ ಹಚ್ಚುವುದು ಯೋಗ್ಯವಲ್ಲದ 
ಕೆಲಸ. ನಮ್ಮ ದೇಶ ಜನನಿಬಿಡವಾದದ್ದು. ದಕ್ಷಿಣ ದೇಶದ 
ಬಹುಭಾಗ ಏರು ತಗ್ಗುಗಳಿರುವ, ಬೆಟ್ಟ ಕಣಿವೆಗಳಿರುವ 
ಗಡಸುಕಲ್ಲಿನಿಂದಾದ ಪ್ರಸ್ಪಭೂಮಿ. ಗಂಗಾ ಬ್ರಹ್ಮಪುತ್ರಾ 
ನದಿಗಳಂತೆ ಮೆಕ್ಕಲುಮಣ್ಣಿ ನಿಂದಾದ ಬಯಲು ಪ್ರದೇಶವಲ್ಲ. 
ನೀರನ್ನು ಹೇಗೆಂದರೆ ಹಾಗೆ ತಿರುಗಿಸಲು ಬರುವುದಿಲ್ಲ. 
ಯೋಜನೆಗಳನ್ನು ಕಾರ್ಯರೂಪಕ್ಕೆ ಇಳಿಸುವಲ್ಲಿ ಅನೇಕ ತಾಂತ್ರಿಕ 
ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಚ್ಚರಿಕೆಯಿಲ್ಲದೆ ಇಂಥ 
ಹುಚ್ಚು ಯೋಜನೆ 
ಗಳಿಗೆ ಇಂಜಿನಿಯರು 
-ಗಳ ಸಲಹೆಯೊಂದರ 
ಬಲದಿಂದಲೇ ಸರ್ಕಾರ 
ಕೃ ಹಾಕಬಾರದು. 
ಕಾಲುವೆಗಳ ನಿರ್ಮಾಣ 
-ದಿಂದ, ಅಣೆಕಟ್ಟು- 
ಗಳನ್ನು ಕಟ್ಟುವುದರಿಂದ 
ಬಹಳಷ್ಟು ನೆಲ 
ನೀರಿನಲ್ಲಿ ಮುಳುಗಡೆ 
ಯಾಗುತ್ತದೆ. ಅಪಾರ 


ಬಾ ಆ (20 ಜಿಕ ವಸತಿ 
ಯತ್ನಿಲ್ಲ. ನಮ್ಮಲ್ಲಿಯೂ 
EER A ಕಳದುಕೊಂಡು 
ಭತ ಕಾಸರಗೋಡು ಜಿಲೆಯ ಬವಿತಡ ದಲಿ ನದಿಗೆ ಕಟು ವ ಕಟ್ಟೆಗಳು 
ಯೋಜನೆಯುಂಟು ಸ: ನ ಸು ಯು ಇದಗ ಪೂ ಬಟ ಬು ನಿರ್ಗತಿಕರಾಗುತಾರೆ. 


ಹಲವಾರು ವರ್ಷಗಳ ಕಾಲದಿಂದಲೂ ಒದ್ದಾಡುತ್ತಿದೆ. ಚೆನ್ನೈ 
ನಗರಕ್ಕೆ ಕೃಷ್ಣಾನದಿಯ ನೀರನ್ನು ನೆಲ್ಲೂರು ಗುಂಟೂರು 
ಮಾರ್ಗವಾಗಿ ಒದಗಿಸಬೇಕೆನ್ನುವುದು ಈ ನಾಲೆಯ ಉದ್ದೇಶ. 
ಉದ್ದೇಶವೇನೋ ಘನವಾದದ್ದು. ಆದರೆ ನಾಲೆ ಹರಿದು ಬರುವ 
ವಲಯ ನೀರಿನ ಅಭಾವದಿಂದ ಪರಿತಪಿಸುತ್ತಿರುವ ಬರಪೀಡಿತ 
ವಲಯ. ಇಲ್ಲಿಯ ಜನ ನೀರು ತಮ್ಮ ಎಲ್ಲೆಯಿಂದ ಹಾದು 
ಹೋಗುವುದಕ್ಕೆ ಬಿಡುವುದಿಲ್ಲ. ಕಳ್ಳತನದಿಂದಲೋ 

ಾಜಾರೋಷವಾಗಿಯೋ ತಮ್ಮ ಜಮೀನುಗಳಿಗೆ 
ತಿರುಗಿಸಿಕೊಂಡುಬಿಡುತ್ತಾರೆ. ಚೆನ್ನ ನಾಗರಿಕರು ಕೃಷ್ಣಾ ನದಿಯ 
ನೀರಿನ ಒಂದು ತೊಟ್ಟನ್ನೂ ಕಾಣಲಾರರು. ಸಟ್ಟೆಜ್‌ ಯಮುನಾ 
ನದಿಗಳನ್ನು ಕೂಡಿಸುವ ಇನ್ನೊಂದು ಯೋಜನೆ ಇಪ್ಪತ್ತು ವರ್ಷ 
ಕಾಲದಿಂದ ನರಳುತ್ತಿದೆ. ೮೫೦ ಕೋಟಿ ರೂಪಾಯಿಗಳು 
ಈಗಾಗಲೇ ಖರ್ಚಾಗಿವೆ. ಆದರೆ ಕಟ್ಟಿದ ಕಾಲುವೆ ಪಂಜಾಬ್‌ 
ಮತ್ತು ಹರಿಯಾಣ ರಾಜ್ಯಗಳ ಕಿತ್ತಾಟದಿಂದ ನೀರಿಲ್ಲದ 


ಚರಂಡಿಯಂತೆ ಕಣಿಗೆ ಶೂಲವಾಗಿದೆ: 
ಸ 


34 


ಜನರನ್ನು ಉದ್ದರಿಸುವ ಬದಲು ಈ ಉೋಜನ್‌ಗ' ೪ 

೨ವರನ್ನು ನೆಲೆಯಿಲ್ಲದ ತಬ್ಬಲಿಗಳನ್ನಾಗಿ ಮಾಡುತ್ತವೆ. 
ಜನತೆಯನ್ನು ಹೆದರಿಸಿ, ಬೆದರಿಸಿ, ಹಣದ ಆಮಿಷ ತೋರಿಸಿ 
ಜಮೀನನ್ನು ಬಿಟ್ಟುಕೂಡುವುದಕ್ಕೆ ಒಪ್ಪಿಸಬಹುದು. ಪೋಲೀಸರ 
ಸಹಾಯದಿಂದ ಬಲವಂತವಾಗಿ ನೆಲದ ಸ್ವಾಮ್ಯ 
ಪಡೆಯಬಹುದು. ಆದರೆ ಜನತೆ ಈಗ ಎಚ್ಚೆತ್ತುಕೊಂಡಿದೆ. ತಮ್ಮ 
ಹಕ್ಕು ಬಾಧ್ಯತೆಗಳು ಏನೆನ್ನುವುದು ಗೊತ್ತಿದೆ. ಸರಿಯಾದ 
ಮುಖಂಡರುಗಳಿಲ್ಲದೆ ಅವರು ದಾರಿ ಕಾಣದವರಾಗಿದ್ದಾರೆ. 


ಜಗತ್ತಿನಎಲ್ಲಾ ಕಡೆಗಳಲ್ಲೂ ಭಾರೀ ಅಣೆಕಟ್ಟುಗಳ ಮೇಲಿನ 
ಒಲವು ಕಡಿಮೆಯಾಗುತ್ತಿದೆ. ಜನರ ವಿರೋಧ ಹೆಚ್ಚುತ್ತಿದೆ. 
ಸ್ವೀಡನ್ನಿನಲ್ಲಿ, ಅಮೇರಿಕ ದೇಶದ ಕೆಲವೊಂದು ರಾಜ್ಯಗಳಲ್ಲಿ 
ಕಾನೂನಿನ ಮೂಲಕ ಅಣೆಕಟ್ಟುಗಳ ನಿರ್ಮಾಣವನ್ನು 


ನದಿಯ ನೀರಿನ ಯೋಜನೆಗಳು ನದಿಗಳ ಬಳಿ 


ನಲದ ಮಾತು 


ಾ|ರೈಸಿಯಾವು. ಆದರೆ ನದಿಗಳಿಂದ ದೂರವಾಗಿರುವ ಎತ್ತರ 
ಜನರ ಪಾಡೇನು? ಅವರಿಗೆ ನೀರಿನ ಆಸರಿ 
ಶಎೂಡೆತ ಬೀಳುವುದು ಅವರ 
€ಲಲ್ಲವೆ? ಅವರ ಸ್ಥಿತಿಯನ್ನು ಉತ್ತಮಪಡಿಸುವ ಕಡೆ ಕೇಂದ್ರ, 
ಜ್ಯ ಸರಕಾರಗಳು ಗಮನ ಕೊಡಬೇಕಾದದ್ದು ಮುಖ್ಯ 
ಕರ್ತವ್ಯವಲ್ಲವೆ? ನದಿಗಳಿಗೆ ಸಮೀಪವಾಗಿರುವ ರೈತರ 
ಡಿಕೊಳ್ಳಲು ಮುಂದಾದರೆ ಸಾಲದು. 

ಸರಕಾರ ಕೈಹಾಕಲು ಮುಂದಾಗಿರುವ ಯೋಜನೆಗಳಿಗೆ ಅಪಾರ 
ಹಣ ಬೇಕು. ವರ್ಷಂಪ್ರತಿ ಕೊಡಬೇಕಾದ ಬಡ್ಡಿಯೇ ೨೦,೦೦೦ 
ಕೋಟಿ ರೂಪಾಯಿಗಳಾದೀತು. ರೈತರ ಜುಣಭಾರವನ್ನು 
ಸರಕಾರ ರಿಯಾಯಿತಿ" (Subsidy) 
ದಗಿಸಬೇಕಾಗುತ್ತದೆ. ದೇಶದ ಬಡತನ ಹೆಚ್ಚುತ್ತದೆಯೇ 


& 


2 (84 
9 
€ 
ತ್ರ 
*) % 
FY 
ಲ 
ಪೆ 
(ಸ್ರಿ 
#} 
- 


J 


ನೀರಿನ ಅಗತ್ಯ ಪೂರೈಸುವ ಉದ್ದೇಶ ಹೂಂದಿರುವ 
ಇತರ ಯೋಜನೆಗಳಿಲ್ಲವೆ? 


ಜನರ ನೀರಿನ ಅಗತ್ಯವನ್ನು ಪೂರೈಸಲು ಬೇರೆ ದಾರಿಗಳೇ 
ಇಲ್ಲವೆ? ಹೇರಳವಾಗಿ ಹಣ ಪೋಲಾಗುವಂಥ ಯೋಜನೆಗಳ 
ಕಡೆಗೆ ಮಾತ್ರ ಸರಕಾರಗಳ, ರಾಜಕಾರಣಿಗಳ, ಅಧಿಕಾರಿಗಳ ಮನ 
ಒಲಿಯಬೇಕೆ? ಪ್ರೆಜಾಹಿತ ಕಾರ್ಯ ಮುಖ್ಯವೆ ಅಥವಾ ತಮ್ಮ 
ಸಂಪತ್ತನ್ನು ವೃದ್ದಿಗೊಳಿಸುವುದು ಮುಖ್ಯವೇ? ಜನರ 
ಹಿತರಕ್ಷಣೆಯ ದೃಷ್ಟಿಯನ್ನು ಮುಂದಿಟ್ಟುಕೊಂಡಿರುವ ಪತ್ರಿಕಾ 
ಮಾಧ್ಯಮದವರು ತಮ್ಮ ಗಮನವನ್ನು ಈ ಕಡೆ ಹರಿಸಬೇಕು. 
ಚರ್ಚೆಗೆ ಒತ್ತಾಯಿಸಬೇಕು. ಜನ ಹಿತಕ್ಕ ದೂರವಾದ 
ಯೋಜನೆಗಳನ್ನು ಕೈಬಿಡುವಂತೆ ಒತ್ತಾಯಿಸಬೇಕು. 
ಮಳೆಗಾಲದಲ್ಲಿ ಎಲ್ಲ ಕಡೆಯೂ 
ತ್ರದೆ. ಬಯಲಿನ 


ರಾಜ್ಯದಲ್ಲಿ 
ಮಳೆಯಾಗುತ್ತದೆ. ಬೆಟ್ಟದ ಮೇಲೆ ಬೀಳು 


ಮೇಲೆಯೂ ಬೀಳುತ್ತದೆ. ಯಾವುದೊಂದೂ ತಾರತಮ್ಯವನ್ನು 


ಎಣಿಸದೆ ಎಲ್ಲ ಕಡೆಯಲ್ಲೂ ಮಳೆಯಾಗುತ್ತದೆ. ಹೀಗೆ 
ಸುರಿಯುವ ಮಳೆಯ ನೀರನ್ನು ಅದು ಬಿದ್ದ ಕಡೆಯೇಹಿಡಿದಿಟ್ಟು 
ಸಾಧ್ಯವಾದ ಕಡೆಗಳಲ್ಲೆಲ್ಲ ) ಶೇಖರಿಸಿ 
ಕಾಪಾಡಿಕೊಳ್ಳುವುದು ಜಾಣತನದ ಕೆಲಸ. ನಮ್ಮ ಪೂರ್ವಿಕರು 
ಮಳೆ ಶೇಖರಣೆಯ ಕಾರ್ಯಕ್ಕೆ ಆದ್ಯ ತೆ ಕೊಡುತ್ತಿದ್ದರು. ಹರಿಯುವ 
ನೀರನ್ನು ಆದಷ್ಟು ಕಡ ತಡೆದು ಕೆರೆಗಳನ್ನು ನಿ ರ್ಮಿಸುತ್ತಿದ್ದರು. 


ಅವು ಹಾಳಾಗದಂತೆ ಕಾಪಾಡಿ ಜನರ ನೀರಿನ ಅಗತ್ಯವನ್ನು 
ಪೂರೈಸುತ್ತಿ ದ್ದ ರು. ತಾಸ ಮಹನೀಯರು ಕಷ್ಟಪಟ್ಟು 


ನ್ನುಧರ್ಮಕಾರ್ಯಗಳಿಗಾಗಿ ವಿನಿಯೋಗಿಸಿ 
ಭಾರೀ ಎ ಕಟ್ಟುತ್ತಿದ್ದರು. ಈ ಕೆಲಸವನ್ನು ಅವರು 
ಕೈಗೊಳ್ಳುತ್ತಿದ್ದದ್ದು ತಮ್ಮ ಸ್ವಂತ ಉಪಯೋಗಕ್ಕೆಂದಲ್ಲ ತಮ್ಮ 


೬ 


ನೀರನ್ನು 


ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ಅಲ್ಲ. ಅವರು 
ಶ್ರಮಪಡುತ್ತಿದ್ದುದು ಒಟ್ಟು ಜನರ ಹಿತಕ್ಕಾಗಿ. ಈಚಿನವರಗೂ 
ಈ ಜಲಾಶಯಗಳು ಗ್ರಾಮಾಂತರ ಪ್ರದೇಶಗಳ ನೀರಿನ 
ಅಗತ್ಯವನ್ನು ಪೂರೈಸುತ್ತಿದ್ದವು. ಕೆರೆಗಳು ಜನರ ಸಾಹುದಾಯಿಕ ' 
ಜೀವನದ ಆಸ್ತಿ ಎಂಬ ಭಾವನೆ ಕುಗ್ಗಲು ಕಾರಣ ಕರೆಗಳ 
ಉಸ್ತುವಾರಿ ಕೆಲಸವನ್ನು ಸರಕಾರ ವಹಿಸಿಕೊಂಡದ್ದು. 
ಅಂದಿನಿಂದಲೇ ಗ್ರಾಮಾಭಿವೃದ್ದಿಗೆ ಕಾರಣವಾಗಿದ್ದ ಈ ಕೆರೆಗಳು 
ನೋಡಿಕೊಳ್ಳುವವರಿಲ್ಲದೆ ಹೂಳು ತುಂಬಿ, ಯಾವ ಉಪಯುಕ್ತ 
ಕೆಲಸಕ್ಕೂ ಬಾರದ ಸಾಧನಗಳಾಗಿ ಉಳಿದಿವೆ. ಹೂಳು ಮಣ್ಣಿನಿಂದ 
ಎಷ್ಟೋ ಕೆರೆಗಳು ಮುಚ್ಚಿ ಹೋಗಿವೆ. ಅವುಗಳನ್ನು 
ಊರ್ಜಿತಗೊಳಿಸುವ ಕಡೆ ಯಾರೂ ಆಸಕ್ತಿ ತೋರಿಸುತ್ತಿಲ್ಲ. 
ಎಷ್ಟೋ ವೇಳೆ ಹಳೆಯ ಕೆರೆಗಳಿದ್ದ ಪ್ರದೇಶವನ್ನು ಸೈಟುಗಳಾಗಿ 
ವಿಂಗಡಿಸಿ ಹಂಚುವ ಪ್ರಯತ್ನವೂ ನಡೆದಿದೆ. ದೇಶ ಬರಗಾಲವನ್ನು 
ಎದುರಿಸುತ್ತಿರುವುದಕ್ಕೆ ಕೆರೆಗಳ ಅವನತಿಯೂ ಕಾರಣ. ಇಂಥ 
ಪರಿಸ್ಥಿತಿ ೭ ಬರುವುದಕ್ಕೆ ಸರಕಾರಗಳ ನಿರ್ಲಕ್ಷತೆ ಮುಖ್ಯ ಕಾರಣ. 


ಭಾರತ ಬರಗಾಲ ಪ್ರದೇಶವಲ್ಲ. ಪ್ರಪಂಚದ ಎಷ್ಟೋ 
ರಾಜ್ಯಗಳಿಗೆ ಹೋಲಿಸಿದರೆ ಭಾರತದ ೩. ಬೀಳುವ ಮಳೆಯ 
ನೀರು ಕಡಿಮೆಯೇನಲ್ಲ. ಈಗ ಸುಮಾರು ನೂರು ವರ್ಷಗಳಿಂದ ' 
ಸಂಗ್ರಹಿಸಿರುವ ಅಂಶಗಳ ಪ್ರಕಾರ ಭಾರತದ ಬಯಲು ಸೀಮೆಯ 
ಮೇಲೆ ಸುರಿಯುವ ಮಳೆ ಡಾಗಿ ೧೧೭೦ ಮಿ.ಮೀ. ಇದೇನು 
ಕಡಿಮ ಮೊತ್ತದ ಮಳೆಯಲ್ಲ. ಪ್ರಪಂಚದ ಬಹುಭಾಗಗಳಲ್ಲಿ 
ಸುರಿಯುವ ನೀರಿನ ಪ್ರಮಾಣ ೭೦೦ ಭಾ ಕಡಿಮೆ. 
ಪ್ರತಿ ವರ್ಷ ಭಾರತದ ವಿವಿಧ ರಾಜ್ಯಗಳ ಮೇಲೆ ಬೀಳುವ ಮಳ 
ನೀರಿನ ಪ್ರಮಾಣ ೩೭೦ ಮಿಲಿಯ ಹೆಕ್ಟೇರ್‌ ಮೀಟರುಗಳು 
ಎಂದು ಗುರುತಿಸಿದ್ದಾರೆ. ಇದು ಅಪಾರವಾದ ಜಲರಾಶಿ. 
ನಮ್ಮದು ಬರಪೀಡಿತ ದೇಶ ಎಂದು ವರ್ಷ ವರ್ಷವೂ 


ಹುಯಿಲೆಬ್ಬಿಸುವುದರಲ್ಲಿ ಹುರುಳಿಲ್ಲ. ಕಾಲಕಾಲಕ್ಕೆ ಸರಿಯಾಗಿ 


ಮಳೆ ಸುರಿಯದೆ ಹೋಗಿರಬಹುದು. ಆದರೆ ಬಿದ್ದ ನೀರನ್ನು 
ಸಂಗ್ರಹಿಸದೆ ಹರಿದು ಹೋಗುವುದಕ್ಕೆ ಬಿಡುತ್ತಿರುವುದೇ 
ಬರಗಾಲಕ್ಕೆ ಮುಖ್ಯ ಕಾರಣ. ಬಡತನಕ್ಕೆ ಕಾರಣ ಮಳೆಯ 
ಅಭಾವವಲ್ಲ. ಆಹಾರಧಾನ್ಯ ಕೊಳ್ಳಲು ದೊರೆಯದಿರುವ ಹಣ. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲಸವಿಲ್ಲ. ಕೆಲಸವಿಲ್ಲದೆ 
ಹಣವಿಲ್ಲ. ಹಣ ಸಂಪಾದನೆಗೆ ಯಾವ ಮಾರ್ಗವೂ 
ಇಲ್ಲದಿರುವುದೇ ರಾಜ್ಯದ ಬಹು ಭಾಗವನ್ನು ಕಾಡುತ್ತಿರುವ 
ಬಡತನಕ್ಕೆ ಕಾರಣ. 


""ಎಲ್ಲಿ ಮಳೆಯ ನೀರು ಸುರಿಯುತ್ತದೆಯೋ ಅದನ್ನು 
ಅಲ್ಲಿಯೇ ಹಿಡಿಯಿರಿ. ಹರಿದು ಹೋಗುವುದಕ್ಕೆ ಬಿಡಬೇಡಿ.'' 
ನಮ್ಮ ಹಿರಿಯರು ಇದೇ ಎಚ್ಚರಿಕೆ ವಹಿಸಿ ಮಳೆಯ ನೀರನ್ನು 
ಹಿಡಿದಿಡುವುದಕ್ಕೆ ಎಲ್ಲಾ ಪ್ರಯತ್ನವನ್ನೂ ಮಾಡಿದ್ದರು. ಅದನ್ನು 


35 


ಅನುಸರಿಸಿಕೊಂಡೂ ಬಂದಿದ್ದರು. ರಾಜ್ಯದುದ್ದಕ್ಕೂ 
ದುರಸ್ತಿಯಾಗದೆ ಕಾಣುವ ಒಡ್ಡುಗಳು, ಕಾಲುವೆಗಳು, 
ಕುಂಟೆಗಳು, ಕೆರೆಗಳು, ಬಾವಿಗಳು, ಈ ಮಾತಿನ ಸತ್ಯವನ್ನು 
ವ್ಯಕ್ತಪಡಿಸುತ್ತವೆ. ಹಿಂದೆ ಈ ಕಟ್ಟಡಗಳಲ್ಲವೂ ಗ್ರಾಮದ 
ಸಾಮುದಾಯಿಕ ಜೀವನಕ್ಕೆ ಸಂಬಂಧಪಟ್ಟವಾಗಿರುತ್ತಿದ್ದವು. 
ಅವುಗಳ ದುರಸ್ತಿ ಗ್ರಾಮದವರ ಜವಾಬುದಾರಿಯಾಗಿತ್ತು. 
ಇಂದಿನ ಸರಕಾರಗಳು ಸಾಮುದಾಯಿಕ ಜೀವನದ 
ತಳಹದಿಯನ್ನೇ ಅಲ್ಲಾಡಿಸಿಟ್ಟಿವೆ. ಜನ ಸ್ವಾವಲಂಬಿಗಳಾಗಿ 
ಉಳಿದಿಲ್ಲ. ಎಲ್ಲಕ್ಕೂ ಸರಕಾರದ ಬಾಯ ತಂಬುಲಕ್ಕೆ ಕೈ 
ಒಡ್ಡುವವರಾಗಿದ್ದಾರೆ. ಗ್ರಾಮಗಳು ರಾಜಕೀಯ ಮುಖಂಡರ 
ಅಖಾಡಗಳಾಗಿ ಬಿಟ್ಟಿವೆ. ಹೀಗಾಗಲು ಬಿಟ್ಟಿರುವುದಕ್ಕೆ ಸರಕಾರವೇ 
ಕಾರಣ. 


ಗಾಳಿ, ನೀರು, ಪ್ರಕೃತ್ತಿದತ್ತವಾದ ಕಾಡು, ಖನಿಜಗಳು 


ಇರಿ 


ಸಾಮುದಾಯಿಕ ಸಂಪತ್ತು ; ಸರಕಾರಗಳ ಸ್ವತ್ತಲ್ಲ 


ಉಸಿರಾಡುವಗಾಳಿ, ಕುಡಿಯಲು ಬೇಕಾದ ನೀರು, ಅಗತ್ಯಕ್ಕೆ 
ಬೇಕಾಗುವ ಮರಮಟ್ಟುಗಳನ್ನೂ ಸೊಪ್ಪಸದೆಗಳನ್ನೂ ಒದಗಿಸುವ 
ಕಾಡು, ನೆಲದಲ್ಲಿ ಅಡಗಿರುವ ಖನಿಜ ಸಂಪತ್ತು, ಇವೆಲ್ಲವೂ 
ಖಾಸಗಿ ಆಸ್ತಿಗಳಲ್ಲ. ಅವು ಒಟ್ಟು ಜನ ಸಮುದಾಯದ ಆಸ್ತಿ. 
ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೂ ಇದೇ ಶಿಸ್ತು 
ಬಳಕೆಯಲ್ಲಿದ್ದಂತೆ ಕಾಣುತ್ತದೆ. ಬ್ರಿಟಿಷರ ಆಳ್ವಿಕೆ ಬಂದ ಮೇಲೆ 
ಎಲ್ಲವೂ ತಿರುಗುಮುರುಗಾಯಿತು. ಖನಿಜಗಳು ಸರಕಾರಕ್ಕೆ 
ಸೇರಿದ್ದು, ಜನಗಳಿಗೆ ಅವುಗಳ ಮೇಲೆ ಹಕ್ಕಿಲ್ಲ ಎಂದು ಘೋಷಣೆ 
ಹೂರಟಿತು. ಆಮೇಲೆ ಸರಕಾರದ ದುರಾಸೆಯ ಕಣ್ಣು ಕಾಡುಗಳ 
ಮೇಲೆ ಬಿದ್ದಿತು. ಕಾಡುಗಳಲ್ಲಿ ಘನವಾದ ತೇಗದ ಮರ ನೂರಡಿ 
ಎತ್ತರ ಬೆಳೆದು ನಿಂತಿದ್ದವು. ಬ್ರಿಟನ್ನಿನಲ್ಲಿ ಹೆಚ್ಚಿನ ಕಾಡಿರಲಿಲ್ಲ. 
ಹಡಗು ಕಟ್ಟುವ ಕೈಗಾರಿಕೆಗೆ, ರೈಲುಮಾರ್ಗಗಳನ್ನು 
ನಿರ್ಮಿಸುವುದಕ್ಕೆ ಮರದ ದಿಮ್ಮಿಗಳು ಬೇಕಾಗಿದ್ದವು. ಭಾರತದ 
ಕಾಡುಗಳು ಸರಿಯಾದ ಹೊತ್ತಿಗೆ ಒದಗಿದವು. ಕಾಡುಗಳೆಲ್ಲ 
ಸರಕಾರದ ವಶವಾದವು. ಮರಗಳನ್ನು ಕತ್ತರಿಸುವ ಹಕ್ಕು 
ಸರಕಾರಕ್ಕೆ ಮಾತ್ರ ಎಂದು ಘೋಷಿಸಲಾಯಿತು. ಉಪಯುಕ್ತ 
ಮರಗಳ ತೋಪುಗಳನ್ನು (Plantation) ನೆಡುವ ನೆಪದಲ್ಲಿ 
ಸಹಸ್ರಾರು ಎಕರೆ ಪ್ರದೇಶದ ಭರ್ಜರಿ ಕಾಡುಗಳು 
ನೆಲಸಮನಾದವು. ಪರಿಸರ ಸಂರಕ್ಷಣೆಗೆಂದು ಮುಂದಾಗಿರುವ 
ಅರಣ್ಯ ಸಿಬ್ಬಂದಿಯೇ ಅರಣ್ಯ ಸಂಪತ್ತನ್ನು ಹಾಳುಗೆಡವಿದರು. 
ಹಾಳು ಮಾಡಿದವರೇ ಈಗ ಪರಿಸರ ಸಂರಕ್ಷಣೆಗೆ 
ಮುಂದಾಗಿರುವುದು ವಿಧಿಯ ವಿಪರ್ಯಾಸ. ಹಿಂದೆ ಗ್ರಾಮಸ್ತರು 
ತಮ್ಮ ಅಗತ್ಯಕ್ಕೆ ಬೇಕಾದ ಬಿದಿರು, ಬೊಂಬು, ಮರದ 
ಸಾಮಾನುಗಳನ್ನು ಒದಗಿಸಿಕೊಳ್ಳುತ್ತಿದ್ದರು. ಈಗ ಅರಣ್ಯ 


36 


ಸಂರಕ್ಷಣೆಯ ಕಾರಣಕ್ಕಾಗಿ ಇವುಗಳ ಉಪಯೋಗ 
ಷೇಧಿಸಲ್ಪಟ್ಟಿದೆ. 


ಈ 
ಕ್ಷ 


ಕಬ್ಬು ಬೆಳ ಬೆಳೆದು ಹಣವಂತರಾದವರ ಸರಕಾರ 


ಖನಿಜ ಸಂಪತ್ತನ್ನು, ಅರಣ್ಯ ಸಂಪತ್ತನ್ನು ಸರಕಾರ 
ಈಗಾಗಲೇ ವಶಪಡಿಸಿಕೊಂಡದ್ದಾಗಿದೆ. ಉಳಿದದ್ದು ನೀರು ಮತ್ತು 
ಗಾಳ. ಈಗ ಸರಕಾರದ ದೃಷ್ಟಿ ನೀರಿನ ಕಡೆ ಹರಿದಿದೆ! ನೀರು ಒಟ್ಟು 
ಜನ ಸಮುದಾಯದ ಆಸ್ತಿ ಎನ್ನುವ ತತ್ವವನ್ನು ಸರಕಾರ ಒಪ್ಪದೆ, 
ಅದೆಲ್ಲವೂ ಸರಕಾರದ ಸ್ವಾಮ್ಯಕ್ಕೆ ಒಳಪಡಬೇಕೆಂದು ಕಾನೂನು 
ಮೂಲಕ ವಶಪಡಿಸಿಕೊಂಡಿದೆ. ಕೆರೆಗಳೆಲ್ಲವೂ ಈಗ ಸರಕಾರದ 
ಸಂಪತ್ತು. ಜನಗಳಿಗೆ ಅವುಗಳ ಮೇಲಿನ ಹಕ್ಕಿಲ್ಲ. ಹರಿಯುವ 
ನೀರು, ಜೀವ ನದಿಗಳೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ 
ಹತೋಟಿಗೆ ಒಳಪಟ್ಟವು. ಹರಿಯುವ ನೀರನ್ನು ಎಲ್ಲೆಂದರಲ್ಲಿ 
ಅಡ್ಡಗಟ್ಟಿ ಅಣೆಕಟ್ಟುಗಳನ್ನು ಕಟ್ಟುವ ಹಕ್ಕು ಅವರದಾಯಿತು. 
ಒಟ್ಟು ಜನತೆಗೆ ಅವುಗಳ ಮೇಲಿದ್ದ ಹಕ್ಕು ನಿರ್ನಾಮವಾಯಿತು. 
ಕರೆಗಳು ಹಾಳಾಗುವುದಕ್ಕೆ ಇದೂ ಮೂಲ ಕಾರಣ. ರೈತರ 
ಅಭಿಪ್ರಾಯವೇನು, ಕೆಳಗೆ ನೀರಾವರಿ ಜಮೀನು 
ಮಾಡುತ್ತಿರುವವರ ಗತಿಯೇನು ಎಂದು ಎಣಿಸದೆ ಹೋದರು. 
ಅಣೆಕಟ್ಟಿಗಳನ್ನು ಕಟ್ಟಿ ನೀರು ಹರಡಿದಾಗ ಅನೇಕ ಹಳ್ಳಿಗಳು, 
ಪಟ್ಟಣಗಳೂ ಸಹ ಮುಳುಗಿಹೋದವು. ಅಲ್ಲಿಯ ಜನರನ್ನು 
ಬಲವಂತವಾಗಿ ಹೊರದೂಡಿದರು. ಸರಕಾರದ ಕ್ರಮ ತಪ್ಪ 
ಎನ್ನುವವರನ್ನು ಬೆದರಿಸಿ ಫಲವತ್ತಾದ ವಿಶಾಲ ಪ್ರದೇಶವನ್ನು 
ವಶಪಡಿಸಿಕೊಂಡರು. ಅಣೆಕಟ್ಟುಗಳಲ್ಲಿ ಶೇಖರವಾದ ನೀರನ್ನು 
ಧನಿಕರಾದ ರೈತರಿಗೆ ಕೊಟ್ಟು ವಿಪರೀತ ನೀರನ್ನು ಅಪೇಕ್ಷಿಸುವ 
ಕಬ್ಬು ಮತ್ತು ಭತ್ತ ಬೆಳೆಯಲು ಉತ್ತೇಜನ ಕೊಟ್ಟರು. ಕಬ್ಬು 
ಬೆಳೆದವರು ಹಣವಂತರಾದರು. ಸರಕಾರದಲ್ಲಿ ಅವರ ವರ್ಚಸ್ಸು 
ಹೆಚ್ಚಿತು. ಬೆಳೆದ ಕಬ್ಬಿಗೆ ಉತ್ತಮ ಬೆಲೆ ದೊರೆಯುವಂತೆ 
ಒತ್ತಾಯಿಸಿದರು. ಮಾರಾಟವಾಗದೆ ಉಳಿದ ಕಬ್ಬನ್ನು ಸರಕಾರವೇ 
ಹೆಚ್ಚಿನ ಬೆಲೆ ಕೊಟ್ಟು ಕೊಂಡುಕೊಳ್ಳುವಂತೆ ಸರಕಾರದ ಮೇಲೆ 
ಒತ್ತಾಯ ಹೇರಿದರು. ಸರಕಾರ ಹಣವಂತ ರೈತರ 
ಕೃಗೊಂಬೆಯಾಗಿದೆ. ಅವರು ಕುಣಿಸಿದಂತೆ ಕುಣಿಯುತ್ತದೆ. ಈ 
ದಿಕ್ಕಿನಲ್ಲಿ ಹಲವಾರು ಬಗೆಯ ಅನ್ಯಾಯಗಳು ನಡೆದಿವೆ. ಈಗಲೂ 
ನಡೆಯುತ್ತಿವೆ. ರಾಗಿ ಜೋಳ ಬೆಳೆಯುವ ರೈತರ ಕಷ್ಟಕ್ಕೆ 
ಓಗೊಡುವವರು ಯಾರು? ಸರಕಾರವಿರುವುದು ಅವರ ಹಿತ 
ಕಾಪಾಡುವುದಕ್ಕಲ್ಲವೇನು? 


ರಾಗಿ ಜೋಳಗಳ ಬೆಳೆ ಕಡೆಗಣಿಸಿ ಆಗಿರುವ ಅನ್ಯಾಯ 


ಒಂದು ದೊಡ್ಡ ಅನ್ಯಾಯ ಸರಕಾರವೆಸಗಿದೆ. ಕರ್ನಾಟಕ 
ರಾಜ್ಯದ ಮುಖ್ಯ ಆಹಾರಧಾನ್ಯಗಳಂದರೆ, ರಾಗಿ ಮತ್ತು ಜೋಳ. 


ನೆಲದ ಮಾತು 


ಅವುಗಳಿಗೆ ಹೆಚ್ಚಿನ ನೀರಿನ ಅವಕಾಶ ಬೇಡವಾಗಿತ್ತು. ಮಳೆಯ 
ನೀರೇ ಸಾಕಾಗುತ್ತಿತ್ತು. ಕಳೆದ ಮಹಾಯುದ್ದ ಕಾಲದಲ್ಲಿ 
ಬರಗಾಲದ ಸ್ಥಿತಿ ಏರ್ಪಟ್ಟು ಅಮೆರಿಕದಿಂದ ಗೋಧಿ ಆಮದು 
ಮಾಡಿಕೊಳ್ಳಲಾಯಿತು. ಹೀಗೆ ತಂದ ಗೋಧಿಯನ್ನು, ಗೋಧಿ 
ತಿನ್ನುವ ಬಳಕೆಯಿಲ್ಲದ ಜನರ ಮೇಲೆ ಹೇರಿದರು. ಜನರ 
ಆಹಾರಕ್ರಮವೇ ಬದಲಾಗಿಹೋಯಿತು. ಊಟದಲ್ಲಿ ರಾಗಿ 
ಜೋಳ ಮಾಯವಾಗಿ ಗೋಧಿ ತಲೆದೋರಿತು. 


ಅಮೆರಿಕದಿಂದ ಗೋಧಿ ಬರುವುದು ನಿಂತ ಮೇಲೆ ಬೇರೆ 
ಎಲ್ಲಿಂದಾದರೂ ಜನಕ್ಕ ಆಹಾರ ಧಾನ್ಯ ಒದಗಿಸಲೇಬೇಕಲ್ಲ. 
ಪಂಜಾಬು ಗೋಧಿ ಕೊಡಲು ಸಿದ್ದವಾಯಿತು. ಸುಲಭ ಬೆಲೆಯ 
ರಾಗಿ, ಜೋಳ ಮುಂತಾದ ಪುಷ್ಠಿ ಆಹಾರಕ್ಕೆ ಒಗ್ಗಿಕೊಂಡಿದ್ದ ಜನ, 
ಹೆಚ್ಚಿನ ಹಣ ಕೊಟ್ಟು ಗೋಧಿಯನ್ನು ಕೊಳ್ಳಬೇಕಾಯಿತು. ರಾಗಿ, 
ಜೋಳ ಬೆಳೆಯುವುದು ಕಡಿಮೆಯಾಯಿತು. ಕನ್ನಡ ರಾಜ್ಯದಲ್ಲಿ 
ಹೋಟಲುಗಳಿಗೆ ಹೋದರೆ ಅನ್ನ ಚಪಾತಿ ಸಿಕ್ಕುತ್ತದೆಯೇ 
ಹೊರತು ಹಿಟ್ಟು ದೊರೆಯುವುದಿಲ್ಲ. ಉತ್ತಮ ತಳಿಗಳನ್ನು 
ಅಭಿವೃದ್ದಿ ಪಡಿಸುವುದಕ್ಕೆ ಹನಿನೀರಾವರಿ, ಚಿಮ್ಮು ನೀರಾವರಿಗಳ 
ಕಡೆ ಗಮನ ಕೊಡದೆ ಹೋಯಿತು. ಸರಕಾರದ ಕುರುಡು 
ನೀತಿಯಿಂದ ಇಡೀ ರಾಜ್ಯದ ಆಹಾರ ಸೇವನೆಯ ಕ್ರಮ 
ಬದಲಾಗಿಹೋಯಿತು. ಹೆಚ್ಚಿನ ನೀರಿನ ಪೂರೈಕೆ ಬೇಕಿಲ್ಲದ ರಾಗಿ, 
ಜೋಳ, ಕಾಳುಗಳ ಬೆಳೆಯ ಕಡೆ ಗಮನ ಕೊಡದೆ ರೈತರು ಇನ್ನೂ 
ಬಡವಾದರು. ರಾಗಿ, ಜೋಳ ಗಂಡು ಧಾನ್ಯಗಳು, ಬರಪೀಡಿತ 
ಪ್ರದೇಶಗಳಿಗೆ ತಕ್ಕ ಧಾನ್ಯಗಳು. ಅವುಗಳಿಗೆ ಉತ್ತಮ ಬೆಲೆ 
ದೊರಕಿಸದೆ ಅವುಗಳನ್ನು ಕಡೆಗಣಿಸಿಬಿಟ್ಟಿದೆ. ರಾಜ್ಯ ಬರಗಾಲ 
ಎದುರಿಸಬೇಕಾಗಿ ಬಂದಿರುವುದಕ್ಕೆ ಇದೂ ಒಂದು ಮುಖ್ಯ 
ಕಾರಣ. 


ಪಾರಂಪರಿಕವಾಗಿ ಬೆಳೆದು ಬಂದ ಸಂಪ್ರದಾಯಗಳನ್ನು 
ರಾಜ್ಯ ಮತ್ತು ಕೇಂದ್ರ ಸರಕಾರಗಳು ತುಚ್ಛೀಕರಿಸುತ್ತಾ ಬಂದಿವೆ. 
ಕೆರೆಗಳೆಲ್ಲವೂ ಸಾಮುದಾಯಿಕ ಸ್ವತ್ತು ಎಂಬ ಭಾವನೆಗೆ ಪುರಸ್ಕಾರ 
ದೊರೆಯದೆ, ಅವು ನೋಡಿಕೊಳ್ಳುವವರಿಲ್ಲದೆ ಹೂಳಿನಿಂದ 
ಮುಚ್ಚಿಹೋಗಿವೆ. ಕುಡಿಯುವ ನೀರಿನ ಬಾವಿಗಳೆಲ್ಲವೂ 
ಬತ್ತಿಹೋಗಿವೆ. ನೀರು ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲಿಯೂ 
ಕಾಣುತ್ತಿಲ್ಲ. ಸರಕಾರದ ಗಮನವೆಲ್ಲವೂ ಹಣವಂತರ ಅಗತ್ಯದ 
ಕಡೆಗೆ ಹರಿಯುತ್ತಿದೆ. ಅಣೆಕಟ್ಟುಗಳನ್ನು ಕಟ್ಟಿ ವಿಪರೀತ 
ನೀರನ್ನಪೇಕ್ಷಿಸುವ ಕಬ್ಬು ಮತ್ತು ಭತ್ತ ಬೆಳೆಗಾರರಿಗೆ 
ನೀರನ್ನೊದಗಿಸುವೆ ಕಡೆಗೆ ಮೀಸಲಾಗಿದೆ. ಶ್ರೀಮಂತ ರೈಶರಿಗೆ 
ಎರಡು ಬೆಳೆ ಬಂದರೂ ಶೃಪ್ತಿಯಿಲ್ಲ. ಮತ್ತೊಂದು ಬೆಳೆಗೆ 
ಹಾತೊರೆಯುತ್ತಾರೆ. ಒಟ್ಟು ದೇಶ ಬರಗಾಲದಿಂದ ತಲ್ಲಣಿಸಿ 
ಹೋಗುತ್ತಿದ್ದರೂ ಮೂರನೆಯ ಬೆಳೆಗೆ ನೀರು ಸಾಲದು, ನೀರನ್ನು 
ಒದಗಿಸಬೇಕು ಎಂಬ ಕೂಗು ದೆಹಲಿಯವರೆಗೂ ಮುಟ್ಟಿದೆ. 


ನೆಲದ ಮಾತು 


ಕೇಂದ್ರ ಸರ್ಕಾರ ಈ ಕೂಗಿಗೆ ಓಗೊಡುತ್ತಿದೆ. ಇದು ಇಂದಿನ 
ನ್ಯಾಯ. 


ನಗರಗಳ ಭೋಗಜೀವನಕ್ಕೆ ಬೇಕಾಗುವ ನೀರಿನ ಮೇಲೆ 
ಹತೋಟಿ ಇಲ್ಲ 


ಅಪಾರ ಹಣವನ್ನು ವೆಚ್ಚಮಾಡಿ ಪಟ್ಟಣಗಳಿಗೆ ನೀರನ್ನು 
ಒದಗಿಸಲಾಗುತ್ತಿದೆ. ಪಟ್ಟಣಗಳು ಬೆಳೆಯುತ್ತಿವೆ. ಅಲ್ಲಿಯ 
ಭೋಗ ಜೀವನಕ್ಕೆ ಆಸೆಪಟ್ಟು ಗ್ರಾಮಾಂತರ ಜನರ: ವಲಸೆ 
ಬರುತ್ತಿದ್ದಾರೆ. ಕೊಳಗೇರಿಗಳಲ್ಲಿ ವಾಸಿಸುತ್ತಿದಾ ರ. ನೀರಿನ 
ದುರುಪಯೋಗವೂಹಚ್ಚುತ್ತಿದೆ. ಏಳೆಂಟು ಅಂತಸ್ತಿನ, ಅದಕ್ಕೂ 
ಹೆಚ್ಚಿನ ಮಹಡಿ ಮನೆಗಳು ಅಣಬೆಗಳಂತೆ ಮೇಲೇಳುತ್ತಿದೆ. 
ಸಾಮಾನ್ಯರೂ ಮೂರು ಕೊಠಡಿಗಳಿರುವ ವಸತಿ (Flat) 
ಅಪೇಕ್ಷಿಸುತ್ತಾರೆ. ಒಂದೊಂದು ಕೊಠಡಿಗೂ ಹೊಂದಿಕೊಂಡಂತೆ 
ಶೌಚ ಸಾಧನಗಳಿರುತ್ತವೆ. ಸ್ನಾನದ ಮನೆಯಲ್ಲೂ ಕೊಳದಲ್ಲಿ 
ಮಲಗಿ ಓಲಾಡುವಂತೆ B೩h ಕಟರಗಳಿರುತ್ತವೆ. ಹಲವಾರು 
ಸಂಸಾರಗಳಿಗೆ ಸೇರಿದಂತೆ ಕೃತಕ ಈಜಿನ ಕೊಳ ಬೇರೆ ಇರುತ್ತದೆ. 
ದಿನೇ ದಿನೇ ಹೆಚ್ಚುತ್ತಿರುವ ಸಿರಿವಂತ ನಾಗರಿಕರ ಜೀವನಶೈಲಿ 
ಇದು.ಇಂಥ ಭೋಗ ಜೀವನಕ್ಕೆ ಎಷ್ಟು ನೀರು ಬೇಕಾಗುತ್ತದೆ 
ಬಲ್ಲಿರಾ? ಮೂತ್ರ ವಿಸರ್ಜನೆ ಮಾಡಿದರೆ ಅದನ್ನು 
ತೊಳೆದುಕೊಂಡು ಹೋಗುವಂತೆ ಮಾಡಲು ಇಪ್ಪತ್ತು ಲೀಟರು 
ನೀರಾದರೂ ಬೇಕು. ಐದಾರು ಜನರಿರುವ ಸಂಸಾರದಲ್ಲಿ 
ಇನ್ನೂರು ಮುನ್ನೂರು ಲೀಟರುಗಳು ಈ ಒಂದು ಕೆಲಸಕ್ಕೇ 
ಬಳಕೆಯಾಗುತ್ತದೆ. ಇದೇನು ಕಳಪೆ ನೀರಲ್ಲ. ನೂರು ಮೈಲಿ 
ದೂರದ ಕಾವೇರಿಯಿಂದ ತಂದದ್ದು. ನದಿಯ ಮಟ್ಟದಿಂದ 
ಬೆಂಗಳೂರು ನಗರದ ಮಟ್ಟಕ್ಕೆ ಮುನ್ನೂರು ಮೀಟರುಗಳ 
ಎತ್ತರಕ್ಕೆ ಹೇರಳ ವಿದ್ಯುಚ್ಛಕ್ತಿ ಬಳಸಿ ಪಂಪು ಮಾಡಿದ ನೀರು. 
ಅಷ್ಟೇ ಅಲ್ಲ, ಆ ನೀರನ್ನು ಶುದ್ದೀಕರಿಸುವುದಕ್ಕೆ ವಿಶೇಷ ಹಣ 
ಖರ್ಚಾಗುತ್ತದೆ. ಇಂಥ ನೀರನ್ನು ಬಚ್ಚಲು ತೊಳೆಯುವುದಕ್ಕೆ 
ಬಳಸುತ್ತಿದ್ದೇವೆ. ನೀರನ್ನು ಕಾಲಕಸದಂತೆ ಕಾಣುತ್ತಿರುವ ನಮ್ಮ 
ವಿದ್ಯಾವಂತ ಜನರ ಅಸಡ್ಡೆಗೆ ಇದಕ್ಕಿಂತ ಉತ್ತಮವಾದ ನಿದರ್ಶನ 
ಬೇರೆಯೊಂದು ಬೇಕೆ? ಗುಡಿಸಲುಗಳಲ್ಲಿರುವ ಜನರ ಪಾಡೇನು? 
ಕೊಳಗೇರಿಯಲ್ಲಿರುವ ಬೋರುಬಾವಿಯಿಂದ ನೀರನ್ನೆತ್ತಿ ಬಂದ 
ಸ್ವಲ್ಪ ನೀರನ್ನು ಎಲ್ಲರೂ ಹಂಚಿಕೊಳ್ಳಬೇಕು. ನೀರು ಶುದ್ಧವೋ 
ಅಶುದ್ದವೋ ಅದನ್ನು ಗಮನಿಸುವವರು ಯಾರು? ಈ ಬಗೆಯ 
ಶೋಷಣೆ ಎಂದಿನವರೆಗೆ ನಡೆದೀತು? ನಗರಗಳಿಗೆ ನೀರು 
ಸರಬರಾಜು ಮಾಡುವುದು ತನ್ನ ಮುಖ್ಯ ಕರ್ತವ್ಯವೆಂದು ಸರಕಾರ 
ಭಾವಿಸಿದೆ. ಎಷ್ಟು ಖರ್ಚು ತಗಲಿದರೂ ವೆಚ್ಚ ಮಾಡಲು 
ಸಿದ್ದವಿದೆ. ಮೈಲಿದೂರದಿಂದ ಹಳ್ಳದ ನೀರನ್ನು ಬಿಂದಿಗೆಗಳಲ್ಲಿ 
ಹೊತ್ತು ತರುವ ದೃಶ್ಯ ಗ್ರಾಮಾಂತರ ಪ್ರದೇಶಗಳಿಂದ ಇನ್ನೂ 
ಮಾಯವಾಗಿಲ್ಲ. 


37 


ಮಳೆಯ ನೀರು ವ್ಯವಸಾಯ (Rainwater har- 
vesting) 


ಹಿಂದಿನ ಕಾಲದ ಸಿರಿವಂತ ಜನ ಹೇರಳವಾಗಿ ಹಣ 
ಖರ್ಚುಮಾಡಿ ದೊಡ್ಡ ಕರೆಗಳನ್ನು ಕಟ್ಟಿ ನೀರು 
ಶೇಖರವಾಗುವಂತೆ ಮಾಡಿ ಸೋಪಾನಗಳನ್ನು ನಿರ್ಮಿಸಿದ್ದರು. 
ಅವರು ಕೀರ್ತಿಗಾಗಿ ಈ ಕೆಲಸ ಮಾಡಿಸಲಿಲ್ಲ. ಕೆರೆಗಳ ಮೇಲೆ 
ತಮ್ಮ ಹೆಸರನ್ನು ಕೆತ್ತಿಸಲಿಲ್ಲ. ತಾವು ಹೋದರೂ ಮುಂದಿನ 
ಕಾಲದಲ್ಲಿನ ಜನರು ಇದರಿಂದ ಉಪಕೃತರಾಗುತ್ತಾರೆ ಎನ್ನುವ 
ಧರ್ಮಬುದ್ದಿಯೊಂದೇ ಅವರನ್ನು ಈ ಕೆಲಸಕ್ಕೆ ಕೃಹಾಕುವಂತೆ 
ಪ್ರೇರೇಪಿಸಿದ್ದು, ಆ ಧರ್ಮಬುದ್ಧಿ ಈಗಿನ ಹಣವಂತರಲ್ಲಿ 
ಇಲ್ಲವಾಗುತ್ತಿದೆ. ಜನ ಇಲ್ಲದಕ್ಕೂ ಸರಕಾರದ ಮುಖನೋಡುವ 
ಹೀನ ಸ್ಪಿತಿಗೆ ಇಳಿದುಬಿಟ್ಟಿದ್ದಾರೆ. 


ಈಚಿನ ವರ್ಷಗಳಲ್ಲಿ ದೇಶದ ನಾನಾ ಭಾಗಗಳಲ್ಲಿ, 
ಅದರಲ್ಲೂ ಬರಪೀಡಿತ ಪ್ರದೇಶಗಳಾದ ರಾಜಸ್ತಾನ, 
ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ಸ್ವಯಂಸೇವಕ ಸಂಘಗಳು 
ಹುಟ್ಟಿಕೊಂಡು ಉತ್ತಮ ಕೆಲಸ ನಿರ್ವಹಿಸುತ್ತಿವೆ. ಅಣೆಗಳನ್ನು 
ಕಟ್ಟುವ ಅವರ ಪ್ರಯತ್ನಗಳಿಂದ ಎಷ್ಟೋ ಕಡ ಉತ್ತಮ 
ಫಲಿತಾಂಶ ದೊರೆತಿದೆ. ಬಿಸಿಲಿನ ಬೇಗೆಯಲ್ಲಿ ರಣಗುಟ್ಟುತ್ತಿದ್ದ 
ಭೂಮಿ ಕೂಡ ಈಗ ಸಸ್ಯಶಾಲಿನಿಯಾಗಿದೆ. ಹಳ್ಳಿಗಳಲ್ಲಿ ನೀರು 
ಹರಿಯುತ್ತಿದೆ. ಗ್ರಾಮಸ್ಥರು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. 
ಈ ಬೆಳವಣಿಗೆ ಕಾರಣರಾದ ರಾಜೇಂದ್ರಸಿಂಗ್‌ ಎಂಬುವವರನ್ನು 
ಹೊರದೇಶಗಳವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇಂಥ 
ಕಾರ್ಯಗಳಿಗೆ ಉತ್ತೇಜನ ದೊರಕಬೇಕಾದದ್ದು ಇಂದಿನ ಅಗತ್ಯ. 
ಎಲ್ಲೋ ದೂರದ ಒಂದು ಗ್ರಾಮದಲ್ಲಿ ನಡೆದ ಕೆಲಸ ಇಡೀ 
ತಾಲ್ಲೂಕಿಗೆ ಹರಡಬೇಕು. ಈ ಕೆಲಸಕ್ಕೆ ಎಲ್ಲ ಬಗೆಯ 
ಪ್ರೋತ್ಸಾಹವನ್ನೂ ಜನ ನೀಡಬೇಕು. ಒಗ್ಗಟ್ಟಾಗಿ ನಿಂತು ಕೆಲಸದಲ್ಲಿ 
ತೊಡಗಬೇಕು. ಹೇರಳ ಹಣವನ್ನು ವ್ಯಯಮಾಡಿ ಭಾರೀ 
ಜಲಾಶಯಗಳನ್ನು ಕಟ್ಟಿ ಜನರ ಹೆಗಲ ಮೇಲೆ ಸಾಲದ ಹೊರೆ 
ಹೇರುವುದಕ್ಕಿಂತ ಗ್ರಾಮಾಂತರ ಪ್ರದೇಶಗಳಲ್ಲಿನ ಗ್ರಾಮದ ಜನ 
ತಮ್ಮ ದುಡಿಮೆಯಿಂದ ನಡೆಸುತ್ತಿರುವ ಕೆಲಸಗಳು ಎಷ್ಟೋ 
ಉತ್ತಮ. ಅಂಥ ಪ್ರಯತ್ನಗಳಿಗೆ ಉತ್ತೇಜನ ದೊರೆಯಬೇಕು. 


ಎಲ್ಲೆಲ್ಲಿ ಇಂಥ ಉತ್ತಮ ಕೆಲಸ ನಡೆಯುತ್ತಿದೆಯೋ 
ಅಲ್ಲಿಗೆಲ್ಲ "ಪಾನಿಯಾತ್ರೆ'ಗಳನ್ನು ಏರ್ಪಡಿಸಲಾಗುತ್ತಿದೆ. 
ನಿಧಾನವಾಗಿಯಾದರೂ ಮಳೆಯ ನೀರಿನ ವ್ಯವಸಾಯ ಅಲ್ಲಲ್ಲಿ 
ತಲೆಯೆತ್ತುತ್ತಿಡೆ. ಇದು ದೊಡ್ಡ ಆಂದೋಳನವಾಗಬೇಕು, 


ಧಿ 


ಸರಕಾರಗಳ ಬೆಂಬಲವನು ದೊರಕಿಸಿಕೊಳ್ಳಬೇಕು. 


ಟ್ಟು 


38 


ನೀರನ್ನು ಬಹು ಎಚ್ಚರಿಕೆಯಿಂದ ಉಪಯೋಗಿಸಿ. 


ನೀರಾವರಿಯಲ್ಲಿ ನಿರತರಾದ ನಮ್ಮ ರೈತರು ನೀರಿನ 
ಬಳಕೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ನೀರು 
ಅತ್ಯಂತ ಬೆಲೆಯುಳ್ಳ ವಸ್ತು. ಅದನ್ನು ಪೋಲುಮಾಡಲು 
ಬಿಡಬಾರದು. ನಾಲೆಗಳಿಂದ ನೀರಾವರಿಯಾಗುವ ಜಮೀನಿನತ್ತ 
ಕಣ್ಣು ಹೊರಳಿಸಿ ನೋಡಿದಾಗ ನೀರನ್ನು ಎಷ್ಟೊಂದು ರೀತಿಯಲ್ಲಿ 
ದುರುಪಯೋಗಪಡಿಸುತ್ತಿದ್ದಾರೆನ್ನುವುದರ ಅರಿವಾಗುತ್ತದೆ. 
ಬೆಳೆಗೆ ಎಷ್ಟು ಬ” 7 ಅಷ್ಟು ನೀರನ್ನು ಒದಗಿಸಲು ಗಮನಕೊಡದೆ 
ಜಮೀನು ನೀರಿನಿಂದ ಕೊಚ್ಚಿಹೋಗುವ ರೀತಿಯಲ್ಲಿ ನೀರನ್ನು 
ಹಾಯಿಸುತ್ತಾರ. ರಸ್ತೆಯ ಮೇಲೆ ವ್ಯರ್ಥವಾಗಿ ಹರಿದುಹೋಗುವ 
ನಿದರ್ಶನಗಳೆಷ್ಟೋ. ನೀರನ್ನು ಹಿತವಾಗಿ ಮಿತವಾಗಿ 
ಬಳಸಬೇಕಾದರೆ ಪೈಪುಗಳ ಮೂಲಕ ನೀರು ಹರಿಸಬೇಕು. ಎಷ್ಟು 
ನೀರು ಹರಿಯುತ್ತಿದೆ, ಎಷ್ಟು ನೀರನ್ನು ಹೊಲಕ್ಕೆ 
ಉಣಿಸಲಾಗುತ್ತಿದೆ ಎನ್ನುವ ಅಳತೆಯ ಪರಿಜ್ಞಾನ ರೈತರ 
ಮನದಲ್ಲಿ ಮೂಡಬೇಕು. ಕೊಳವೆಬಾವಿಗಳಿಂದ ನೀರೆತ್ತಿ 
ಸಾಗುವಳಿ ಮಾಡುವವರು ಯಾವ ಬಗೆಯ ಎಚ್ಚರಿಕೆಯನ್ನು 
ವಹಿಸುತ್ತಾರೋ ಅದೇ ಎಚ್ಚರಿಕೆಯನ್ನು ನಾಲೆಗಳ ಕೆಳಗಿನ 
ರೈತರೂ ವಹಿಸಿದರೆ ಎಷ್ಟೋ ಸುಧಾರಣೆಯಾದೀತು. ಈಚಿನ 

ನಗಳಲ್ಲಂತೂ. ನೀರು ಸ್ವಲ್ಪವೂ ಪೋಲಾಗದಂತೆ 
ನೋಡಿಕೊಳ್ಳಲು ಬೇಕಾದ ಅನೇಕ ಸಲಕರಣೆಗಳು ಬಳಕೆಗೆ 
ಬಂದಿವೆ. ಹನಿ ನೀರಾವರಿ, ಚಿಮ್ಮು ನೀರಾವರಿ ಮಾಡುವುದು 
ಈಗ ಸಾಧ್ಯ. ಬೆಳೆಗೆ ಬೇಕಾಗುವಷ್ಟು ಮಾತ್ರ ನೀರನ್ನು ಒದಗಿಸಿ 
ಉತ್ತಮವಾದ ಫಲವನ್ನು ಪಡೆಯಬಹುದು. 


ಇ 
ಡ್‌ 
೧೨ 
ಕ್ಕ 
ನಎ 


ನೀರಾವರಿ ಯೋಜನೆಗಳಿಗಾಗಿ ಕಳೆದ ಐವತ್ತು ವರ್ಷಗಳಲ್ಲಿ 
ಅಪಾರ ಹಣ ವ್ಯಯವಾಗಿದೆ. ಅದರಿಂದ ಆದಾಯ ಮಾತ್ರ 
ಏನೇನೂ ಇಲ್ಲ. ನೀರಾವರಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವವರ 
ಸಂಬಳ ಸಾರಿಗೆಯ ಖರ್ಚು ಕೂಡ ತೆರಿಗೆಯ ಮೂಲಕ 
ಹುಟ್ಟುತ್ತಿಲ್ಲ. ಭಾರತದ ರೋಗಗ್ರಸ್ತ ಉದ್ಯಮಗಳಲ್ಲಿ 
ಪ್ರಥಮ ಸ್ಥಾನ ನೀರಾವರಿ ಯೋಜನೆಗಳಿಗೆ ಸಲ್ಲಬೇಕು. 
ಬರಗಾಲ ಬಂದಿರುವುದು ಮಳೆಯ ನೀರಿನ ಅಭಾವ 
ಮಾತ್ರದಿಂದಲ್ಲ. ದೊರೆತ ನೀರನ್ನು ಎಚ್ಚರಿಕೆಯಿಂದ 
ಬಳಸದಿರುವುದೇ ಮುಖ್ಯ ಕಾರಣ. 


ಬೇಕಾಗುವ ನೀರಿಗಿಂತ ಹೆಚ್ಚಿನ ನೀರನ್ನು ಜಮೀನಿಗೆ 
ಉಣಿಸಿದರೆ ಇಳುವರಿ.ಕಡಿಮೆಯಾಗುತ್ತದೆ. ಇತರ ದೇಶಗಳಿಗೆ 
ಹೋಲಿಸಿದರೆ ನಮ್ಮ ದೇಶದಲ್ಲಿನ ಭತ್ತದ ಇಳುವರಿ ಪ್ರಮಾಣ 
ತೀರ ಕಡಿಮ. ಅಲ್ಲದೆ ಬೋರು ಬಾವಿಗಳ ನೀರೆತ್ತಲು ಬೇಕಾದ 
ವಿದ್ಯುಚ್ಛಕ್ತಿಯನ್ನು ರೈತರಿಗೆ ಪುಕ್ಕಟೆಯಾಗಿ ಒದಗಿಸಲಾಗುತ್ತಿದೆ. 
ಯಾವ ಫಸಲು ಬೆಳೆಯಬೇಕು ಎನ್ನುವುದರ ಮೇಲೆ ಸರಕಾರ 


ನೆಲದ ಮಾತು 


ಹತೋಟಿಯನ್ನು ಕಳೆದುಕೊಂಡಿದೆ. ಬರಗಾಲದ 
ಸಮಯದಲ್ಲೂ, ಹೆಚ್ಚು ನೀರನ್ನು ಅಪೇಕ್ಷಿಸುವ ಕಬ್ಬಿನ ಸಾಗುವಳಿ 
ಕಡಿಮೆಯಾಗಿಲ್ಲ. ಹೆಚ್ಚುತ್ತಲೇ ಹೋಗುತ್ತಿದೆ. ಅಣೆಕಟ್ಟು ಒಣಗಿ 
ನಿಂತಿದ್ದರೂ ರೈತರು ಮೂರನೆಯ ಬೆಳೆ ತಗೆಯಲು 
ಮುಂದಾಗುತ್ತಿದ್ದಾರೆ. ನೀರೆಲ್ಲವೂ ಪೋಲಾಗಿ ಕೈಮೀರಿ 
ಹೋದಾಗ ಹಾಹಾಕಾರ ಕೇಳಿ ಬರುತ್ತದೆ. ಜನರ ಈ ಸ್ಥಿತಿಗೆ 
ಸರಕಾರದ ನೀತಿಯೇ ಕಾರಣ. | 


ನೆಲದ ನೀರಿನ ಬಳಕೆ 


ನದೀ ಮುಖಜ ಭೂಮಿಗಳಲ್ಲಿ, ದಟ್ಟವಾದ ಮೆಕ್ಕಲುಮಣ್ಣು 
ಸೇರಿರುವ ಪ್ರದೇಶಗಳಲ್ಲಿ, ನೆಲದ ನೀರನ್ನು ಪಡೆದು ಫಲಕ್ಕೆ 
ಬಂದಿರುವ ಬೆಳೆಯನ್ನು ಉಳಿಸಿಕೊಳ್ಳುವ ಅವಕಾಶ ಹೆಚ್ಚು. ನೆಲದ 
ನೀರಿನ ಬಳಕೆಗೆ ಹೆಚ್ಚು ಗಮನ ಕೊಟ್ಟಂತೆ ಕಾಣುವುದಿಲ್ಲ. ಈ 
ನೀರನ್ನು ಪಡೆಯಲು ರೈತರು ಮುಂದಾಗದಿದ್ದರೆ ಸರಕಾರವೇ 
ಆಸಕ್ತಿ ವಹಿಸಿ ಬೋರುಬಾವಿಗಳನ್ನು ಕೊರದು ನೀರನ್ನು 
ಒದಗಿಸಬೇಕು. ಬೋರು ನೀರು, ನೆಲದ ನೀರು ಇವೆರಡರ 
ಸಹಾಯ ಪಡೆದು ಎಚ್ಚರಿಕೆಯಿಂದ ನೀರನ್ನು ಬಳಸಿ, ಬರಗಾಲದ 
ಬಿರುಬನ್ನು ತಡೆಯಲು ಪ್ರಯತ್ನಿಸುವುದು ಸೂಕ್ತ ಮಾರ್ಗ. 


ನೆಲದ ನೀರಿನ ಸಂಪತ್ತು 


ಪ್ರಕೃತಿಯೇ ಮೇರೆ ಇಲ್ಲದ ವಿಸ್ತಾರವಾದ ಜಲಾಶಯವನ್ನು 
ನೆಲದೊಳಗೆ ಅಡಗಿಸಿಟ್ಟಿದೆ. ಪ್ರತಿವರ್ಷವೂ ಬಿದ್ದ ಮಳೆಯ 
ನೀರಿನಲ್ಲಿ ಶೇಕಡ ಹತ್ತರ ಭಾಗ ಭೂಮಿಯೊಳಗೆ ಜಿನುಗಿ ಈ 
ಜಲಾಶಯವನ್ನು ಸೇರುತ್ತದೆ. ಈಚಿನ ವರ್ಷಗಳಲ್ಲಿ ಕೊರೆಯುವ 
ಯಂತ್ರಗಳು ಸುಲಭವಾಗಿ ದೊರೆತು ನೂರಿನ್ನೂರು ಅಡಿ ಆಳದ 
ಬೋರುಗಳನ್ನು ಕೊರೆದು ವಿದ್ಯುಚ್ಛಕ್ತಿ ಬಲದಿಂದ, ಆಳದಲ್ಲಿರುವ 
ನೀರನ್ನು ಮೇಲೆತ್ತಲು ಸಾಧ್ಯವಾಗಿದೆ. ಇದರಿಂದಾಗಿ 
ಹತೋಟಿಯಿಲ್ಲದೆ ಎಲ್ಲೆಂದರಲ್ಲಿ ರಂದ್ರಗಳನ್ನು ಕೊರೆದು 
ನೀರೆತ್ತುವ ಪ್ರಯತ್ನ ಮುಂದುವರಿಯುತ್ತಿದೆ. ಜನಸಮೂಹದ 
ಹಲವರ ಹಿತಕ್ಕಾಗಿ 


ನೀರನು ಎಳೆಯುತಿ ರುವುದರಿಂದ ಬಾವಿಗಳಲ್ಲಿನ ಜಲಮಟ, 
ಡೆ ಇವಿ ಅ 


ಲು 


ಕೆಳಗೆ ಇಳಿಯುತ್ತ ಹೋಗುತ್ತಿದೆ. ಇದೇ ರೀತಿ ನೀರು ಇಳಿಯುತ್ತ 


ಹೋದರೆ ಭೂಮಿಯ ಮುನ್ನೂರು ಅಡಿಗಳಷ್ಟು ಮಂದದ ಹೊರ 

ಪದರದಲ್ಲಿನ ಎಲ್ಲ ನೀರೂ ಬತ್ತಿ ಹೋಗಿ ಬೆಂಗಾಡಾಗುತ್ತದೆ 

ನೆಲದ ನೀರನ್ನೆ ಅವಲಂಬಿಸಿರುವ ಗ್ರಾಮಗಳಿಗೆ ನೀರು 

ಪೂರೈಕೆಯಾಗದೆ ಅವರು ತಲ್ಲಣಿಸುವಂತಾಗುತ್ತದೆ. ಈ ಕಾಲ 
ಟೆ 


ಬಹು ದೂರವೇನಿಲ್ಲ. ಇನ್ನೊಂದೆರಡು ವರ್ಷಗಳಲ್ಲಿ ಈ 
ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಬಹುದು. 


ನೆಲದ ಮಾತು 


ಮಳೆಯ ನೀರು ಹರಿದುಹೋಗದೆ ನೆಲದೊಳಗೆ 
ಜಿನುಗುವಂತೆ ಮಾಡಿದರೆ ಜಲಮಟ್ಟ ಹೆಚ್ಚು ಕುಸಿಯದಂತೆ 
ನೋಡಿಕೊಳ್ಳಬಹುದು. ನೀರು ಸಂಗ್ರಹವಾಗುವ ಪೂರಕ 
ಪ್ರದೇಶಗಳಲ್ಲಿ (೩685 0116008109) ಅರಣ್ಯಗಳನ್ನು ಬೆಳೆಸಿ, 
ಮಾನಾಂತರದ ಒಡ್ಡುಗಳನ್ನು ಕಟ್ಟಿ, ನೆಲದೊಳಗೆ ಹೆಚ್ಚಿನ 
ಪ್ರಮಾಣದಲ್ಲಿ ನೀರು ಜಿನುಗುವಂತೆ ನೋಡಿಕೊಳ್ಳಬಹುದು. 
ಸೊಂಡಗಳನ್ನು ಕಟ್ಟಿ ನೀರು ಶೇಖರಿಸಬೇಕು. ಈ ಎಲ್ಲ 
ವಿಧಾನಗಳಿಂದ . ನೆಲದ" ನೀರು ಹೆಚ್ಚುವಂತೆ 
ನೋಡಿಕೊಳ್ಳಬಹುದು. ಮಿತಿಮೀರಿ ಹೆಚ್ಚುತ್ತಿರುವ ನೆಲದ ನೀರಿನ 
ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಕಬ್ಬು ಭತ್ತದ 
ಬೆಳೆಗಳಿಗೆ ನೆಲದ ನೀರನ್ನು ಉಪಯೋಗಿಸಲೇಬಾರದು. 
ಕುಡಿಯುವ ನೀರಿನ ಪೂರೈಕೆಗೆ ಅದ್ಯತೆ ನೀಡಬೇಕು. 
ಕೈಗಾರಿಕೆಗಳಿಗೆ, ಕಟ್ಟಡ ಕಟ್ಟುವುದಕ್ಕೆ ಸ್ವಲ್ಪವೂ ಆಸ್ಪದ 
ಕೊಡಬಾರದು. ಪ್ರಜಾಹಿತಕ್ಕೆ ವಿರುದ್ದವಾಗಿ 
ನಡೆದುಕೊಳ್ಳುತ್ತಿರುವವರ ಬಾವಿಗಳನ್ನು ಮುಚ್ಚಿ ಸೀಲ್‌ 
ಮಾಡಬೇಕು. ಇಂಥ ಉಗ್ರಕ್ರಮ ತೆಗೆದುಕೊಳ್ಳದೆ ಹೋದರೆ ದೇಶ 
ಕುಡಿಯುವ ನೀರು ಕೂಡ ದೊರೆಯದೆ ತಲ್ಲಣಿಸಬೇಕಾಗುತ್ತದೆ. 


೩೬೬ 2 


ಜಲಸಂಪತ್ತಿನ ವಿವರ ತೋರಿಸುವ ನಕಾಸಗಳ ಅಗತ್ಯ 

ಈಗ ಮುವ್ವತ್ತು ವರ್ಷಗಳ ಹಿಂದೆ ಭೂ ಮತ್ತು ಗಣಿ 
ಇಲಾಖೆಯ ಅಂತರ್ಜಲ ವಿಭಾಗದವರು ಮುಖ್ಯವಾದೊಂದು 
ಯೋಜನೆ ಹಾಕಿಕೊಂಡಿದ್ದರು. ರೆವಿನ್ಯೂ ಇಲಾಖೆಯವರು 
ಒದಗಿಸುವ ಗ್ರಾಮ ನಕಾಸೆಯನ್ನು ಆಧಾರವಾಗಿಟ್ಟುಕೊಂಡು, 
ಗ್ರಾಮದಲ್ಲಿ ವಿವಿಧ ಬಗೆಯ ನೆಲದ ಪ್ರಮಾಣವಷ್ಟು? 
ಫಲವತ್ತಾದ ಭೂಮಿಯ ಹರವೆಷ್ಟು? ಅವುಗಳಲ್ಲಿ ಯಾರಾದರೂ 
ಬಾವಿಗಳನ್ನು ತೋಡಿದ್ದಾರೆಯೇ? ರಂದ್ರಬಾವಿಗಳನ್ನು 
ತೋಡಿದ್ದಾರೆಯೆ? ಪ್ರತಿದಿನ ಎಷ್ಟು ನೀರು ಪಂಪಾಗುತ್ತದೆ? 
ಎಷ್ಟು ಜಮೀನು ನೀರಾವರಿಗೆ ಒಳಪಟ್ಟಿದೆ? ಯಾವ ಧಾನ್ಯ 
ಬೆಳೆಯಲಾಗುತ್ತಿದೆ? ಈ ಎಲ್ಲ ವಿವರಗಳನ್ನು ನಕಾಸೆಯಲ್ಲಿ 
ಅಳವಡಿಸಲಾಗುತ್ತಿತ್ತು. ಸಾಗುವಳಿಗೆ ಬರದಂಥ ಪ್ರದೇಶದ 
ಹರವೆಷ್ಟು, ಪೂರಕ ಪ್ರದೇಶವಾಗಿ ಅಭಿವೃದ್ದಿ ಗಳಿಸುವ ಪ್ರದೇಶದ 
ವಿಸ್ತೀರ್ಣವೆಷ್ಟು ಎನ್ನುವ ವಿವರಗಳನ್ನೂ ತೋರಿಸಲಾಗುತ್ತಿತ್ತು. 
ಸಾಗುವಳಿಗೆ ಯೋಗ್ಯವಲ್ಲದ ಜಮೀನನ್ನು ಫಲಪುಷ್ಪಗಳ 
ತೋಟಗಾರಿಕೆಗೆ ಅನುಕೂಲವಾದ ಪ್ರದೇಶವನ್ನು 
ತೋರಿಸಲಾಗುತ್ತಿತ್ತು. ಗ್ರಾಮದ ಸರಹದ್ದಿನ ಕೆರೆ ಕುಂಟೆಗಳು 
ಎಷ್ಟು ಹೂಳಿನಿಂದ ಮುಚ್ಚಿವೆ. ಹೂಳೆತ್ತಲು ವೆಚ್ಚ ಎಷ್ಟು 
ತಗುಲುತ್ತದೆ ಎನ್ನುವ ಅಂದಾಜು ಇರುತ್ತಿತ್ತು. ನೆಲದ ನೀರಿನ 
ಪ್ರಮಾಣ ದೊರೆಯುವುದನ್ನು ನೋಡಿಕೊಂಡು ಇನ್ನು ಎಷ್ಟು 
ಬಾವಿಗಳನ್ನು ತೋಡಬಹುದು, ಎಲ್ಲಿ ತೋಡಬೇಕು ಎನ್ನುವ 
ವಿವರ ಕೊಡಲಾಗುತ್ತಿತ್ತು. ಈ ಯೋಜನೆ ಚಾಲ್ತಿ ಇದ್ದ ಕಾಲದಲ್ಲಿ 


39 


ನೂರಾರುನಕಾಶೆಗಳು ಸಿದವಾದವು. ರೈತಾಪಿ ಜನತೆಗೆ ಇದರಿಂದ 
ವಿಶೇಷ ಉಪಕಾರವಾಯಿತು. ಬೋರು ಬಾವಿಗಳನ್ನು 
ಕೊರೆಸುವುದಕ್ಕೆ ಹಿಂಜರಿಯುತ್ತಿದ್ದ ರೈತರು ಈಗ ಎಷ್ಟೇ 
ಖರ್ಚಾಗಲಿ ಮುನ್ನೂರು ಅಡಿ ಆಳದವರೆಗೂ ಬೋರು 
ರಂಧ್ರಗಳನ್ನು ಕೊರೆಸಲು ಸಿದ್ದರಾಗಿದ್ದಾರೆ. 


ಈಗ ಅತ್ಯಾಧುನಿಕ ದೂರದರ್ಶನ ಸಂಬಂಧದ (satellite 
imaging) ಸಲಕರಣೆಗಳು ದೊರೆಯುತ್ತವೆ. ನಕಾಶೆಗಳನ್ನು 
ಮತ್ತೂ ಅಭಿವೃದ್ದಿಪಡಿಸಬಹುದು, ಒಂದೊಂದು ಗ್ರಾಮಕ್ಕೆ 
ಅಭಿವೃದ್ದಿ ಪಡಿಸಲು ಬೇಕಾದ ನೀಲಿ ನಕಾಶೆಯನ್ನು 
ಸಿದ್ಧಗೊಳಿಸಬಹುದು. ಯಾವ ಯಾವ ಕೆಲಸಕ್ಕೆ ಎಷ್ಟು ಖರ್ಚು 
ತಗುಲುತ್ತದೆ ಎನ್ನುವುದನ್ನು ನಮೂದಿಸಬಹುದು. 
ಗ್ರಾಮೋದ್ದಾರಣ ಕಾರ್ಯ ಈ ನಕಾಶೆಗಳಿಂದ ಸುಲಭವಾಗುತ್ತದೆ. 
ಗ್ರಾಮಾಂತರ ಅಭಿವೃದ್ದಿಯ ಕಾರ್ಯ ಸುಸೂತ್ರವಾಗಿ 
ನಡೆಯುವಂತೆ ನೋಡಿಕೊಳ್ಳಲು ಸಂಪನ್ಮೂಲ ನಕ್ಷೆಗಳು ವಿಶೇಷ 
ಸಹಾಯ ಒದಗಿಸುತ್ತವೆ. 


ಈ ವರ್ಷ ರಾಜ್ಯವನ್ನು ಕಂಗಾಲಾಗಿಸಿರುವ ಬರಗಾಲ 
ಬಹುಮಟ್ಟಿಗೆ ಮಾನವ ನಿರ್ಮಿತ. ಇದಕ್ಕೆ ಪರಿಹಾರ ಕೋಟ್ಯಂತರ 


ರೂಪಾಯಿಗಳನ್ನು ವ್ಯಯಮಾಡಿ ಆಗದ ಹೋಗದ ನದಿಗಳನ್ನು 
ಕೂಡಿಸುವ ಕಾರ್ಯದಿಂದಲ್ಲ. ಇದರಿಂದ ಸಾಲದ ಹೂರೆ 
ಹೆಚ್ಚುತ್ತದೆಯೇ ಹೊರತು ಬಡತನ ನೀಗುವುದಿಲ್ಲ. ಇದು 
ಖಂಡಿತ. ಇಂಥ ಹುಚ್ಚು ಯೋಜನೆಗಳಿಗೆ ಕೈ ಹಾಕುವ ಬದಲು, 
ಕಲಸವಿಲ್ಲದೆ ಕಂಗಾಲಾಗಿರುವ ರೈತರಿಗೆ ಕೆಲಸವನ್ನು 
ಒದಗಿಸಿಕೊಟ್ಟು ಗ್ರಾಮಾಂತರ ಪ್ರದೇಶಗಳನ್ನು 
ಅಭಿವೃದ್ಧಿಗೊಳಿಸುವುದು ಹಚ್ಚು ಶ್ರೇಯಸ್ಕರ. 


ಪ್ರಜಾಸರಕಾರ ಎಂದು ಸಾರುತ್ತಿರುವ ಸರಕಾರ ಪ್ರಜೆಯನ್ನು 
ಮೂಲೆಗೆ ತಳ್ಳಿ ಅವರ ಅಭಿಪ್ರಾಯವೇನೆನ್ನುವುದನ್ನು ತಿಳಿಯದೆ 
ಹಣದ ಆಮಿಷಕ್ಕಾಗಿ ಬೃಹತ್‌ ಯೋಜನೆಗಳ ಕಡೆಗೆ ಕಣ್ಣು 
ಹಾಯಿಸುತ್ತಿದೆ. ಪ್ರಜೆಗಳು ಎಚ್ಚೆತ್ತುಕೊಳ್ಳಬೇಕು. ಸರಕಾರ 
ಹಾಕಿಕೊಂಡಿರುವ ಯೋಜನೆ ಜನರನ್ನು ದುರ್ಬಲಗೊಳಿಸುವ 
ಯೋಜನೆ. ಬಡತನ ಪರಿಹಾರವಿರಲಿ, ಅದನ್ನು ಇನ್ನೂ ಹೆಚ್ಚಿಸುವ 
ಯೋಜನೆ ಇದು. ಜನತೆ ಎಚ್ಚೆತ್ತುಕೊಳ್ಳಬೇಕು. 
ಕಾರ್ಯೋನ್ಮುಖರಾಗಬೇಕು. ದೇಶದ ಒಟ್ಟು ಜನ ಸೇರಿ 
ಗ್ರಾಮಾಭಿವೃದ್ದಿಯ ಕಡೆ ಗಮನ ಕೊಡಬೇಕು. ಆಗಮಾತ್ರ ದೇಶ 
ಸಸ್ಯಶಾಲಿನಿಯಾಗುತ್ತದೆ. ಬರಗಾಲದ ಪೀಡೆ ತೊಲಗಿ ಎಲ್ಲರೂ 
ನೆಮ್ಮದಿಯ ಬಾಳನ್ನು ಬಾಳುವಂತಾಗುತ್ತದೆ. 


ಮನೆಗಳಲ್ಲಿ, ಕಛೇರಿಗಳಲ್ಲಿ ಶೋಭಾಯಮಾನವಾಗಿ ಕಾಣುವ ಪೀಠೋಪಕರಣಗಳಿಗಾಗಿ 
ಬೇಟಿಯಾಗಿ, ಸಂಪರ್ಕಿಸಿ: 


ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ವೈಭವ 


ಕಛೇರಿ ಮತ್ತು ಹೋರೂಂ : 


ನಂ. 5ಯ), 
ಹೊಸೂರು ಮುಖ್ಯರಸ್ತೆ 
ದೂರವಾಣಿ 


40 


ಸಿ.ಎಲ್‌. ಲೇಔಟ್‌, ಬೆಂಗಳೂರು ಡೈರಿ ಹತಿರ, 
ಬೆಂಗಳೊರು - 560 029. 


55360547 ಮೊಬೈಲ್‌ 


98450 93597 


ನೆಲದ ಮಾತು 


ನದಿಗಳ ಜೋಡಣೆ : ಒಟ್ಟು ಪರಿಸರದ ಅವ್ಯವಸ್ಥೆ 


ಸಾಮಾನ್ಯವಾಗಿ ನೀರು ನಮ್ಮ ಬದುಕಿನಲ್ಲಿ ಬಹಳ 
ಮುಖ್ಯವಾದದ್ದು. ಹಾಗೆಯೇ ಎಲ್ಲ ಹಂತಗಳಲ್ಲಿ ಬೇಕೆ ಬೇಕಾದ 
ದೈವಿಕ ಸಂಪನ್ಮೂಲ ನಿಜ. ಆದರೆ ಇದೆಲ್ಲವನ್ನು ಮನುಷ್ಯನ 
ಹಿತದೃಷ್ಟಿಯಿಂದಲೇ ನೋಡುವುದು ತಪ್ಪು. ದೇವರು 
ನಮಗೋಸ್ಕರವೇ ಸೃಷ್ಟಿ ಮಾಡಿದ್ದಾನೆ, ಅದನ್ನು ಹೇಗೆ ಬೇಕಾದರೆ 
ಹಾಗೆ ಉಪಯೋಗಿಸಿಕೊಳ್ಳ? ಬಹುದು ಎಂಬ ಧೋರಣೆ ಮನುಷ್ಯನ 
ಮನಸ್ಸಿನಲ್ಲಿ ಗಾಢವಾಗಿ ಬೇರೂರಿದೆ. ಪ್ರಕೃತಿದತ್ತವಾದ 
ಪ್ರತಿಯೊಂದು ಸಂಪನ್ಮೂಲದ ಮೇಲೆ ಬೇರೆ ಲಕ್ಷಾಂತರ 
ಜೀವರಾಶಿಗಳು ಅವಲಂಬಿಸಿವೆ ಎಂಬುದನ್ನು ನಾವು ಮರೆತು 
ಬದುಕುತ್ತಿದ್ದೇವೆ. ಈ ರೀತಿ ನಡಕೊಳ್ಳುವುದರಿಂದ ಆಗುವ 
ಅನಾಹುತಗಳೇನು ಎಂಬುದನ್ನು ಕುರಿತು ನಾವು ಚಿಂತಿಸುತ್ತಿಲ್ಲ. 
ಆದರೆ ನಮ್ಮ ಅತಿಯಾದ ತಪ್ಪುಗಳಿಂದ ನೀರಿನ ಸಮಸ್ಯೆಯನ್ನು ನಮ್ಮ 
ಮನೆ ಬಾಗಿಲಿಗೆ ತಂದುಕೊಂಡಿದೇವೆ. ಇದರಿಂದ ಸಮಸ್ಯಯ 
ಪರಿಹಾರದ ಮೂಲವನ್ನರಿಯದೇ ಪ್ರಧಾನಮಂತ್ರಿಗಳಿಂದ 
ಮೊದಲ್ಗೊಂಡು ಸಾಮಾನ್ಯನವರೆವಿಗೂ ಗಂಗಾ-ಕಾವೇರಿ ನದಿ 
ಜೋಡಣೆಯ ಬಗ್ಗೆ ಮಾತಾಡಲು ಹೂರಟಿದ್ದೇವೆ. ಇದರ 
ಸಾಧಕ-ಬಾಧಕಗಳನ್ನು ಕುರಿತು ಚಿಂತನೆ ಅಗತ್ಯ. 

ಒಂದು ನದಿಯ ಪಾತ್ರವನ್ನು ನಾವು ಬೇರೆ ಬೇರೆ ಕಡೆ 
ತಿರುಗಿಸಿದಾಗ ಆ ನದಿಯನ್ನು ಅವಲಂಬಿಸಿರುವಂತಹ ೬೦ ರಿಂದ 
೭೦ ಜಾತಿಯ ಮೀನು ಸಂಕುಲಗಳು ಅಲ್ಲಿ ಮಾತ್ರ ಸಂತಾನಾಭಿವೃದ್ದಿ 
ಮಾಡಿಕೊಳ್ಳಲು ಸಾಧ್ಯವಿರುತ್ತದೆ. ಬೇರೆ ಕಡೆ ತಿರುಗಿಸಿದಾಗ 
ಸಂತಾನಾಭಿವೃದ್ದಿಗೆ ಪೆಟ್ಟು ಬೀಳುತ್ತದೆ. ನದಿ ಎನ್ನುವುದು ಒಂದು 
ಜೀವಂತವಾದ ಪ್ರಕೃತಿಯ ಸೃಷ್ಟಿ ಎಂಬುದನ್ನು ನಾವು 
ಮರೆಯಬಾರದು. ನಾವು ಎಷ್ಟೊಂದು ಕೊಳಚೆ ನೀರನ್ನು ಬಿಡುತ್ತೇವೆ. 
ಅದನ್ನೆಲ್ಲ ಶುದ್ಧಿ ಮಾಡಿಕೊಂಡು ಒಳ್ಳೆಯ ನೀರಾಗಿ ಹರಿಯುವಂತೆ 
ಮಾಡುತ್ತದೆ. ಒಂದು ಲೀಟರ್‌ ಕೊಳಚೆ ನೀರನ್ನು ಶುದ್ಧಿ ಮಾಡಲು 
೨೫ರಿಂದ ೫೦ ರೂ.ಗಳಷ್ಟು ವೆಚ್ಚ ವಾಗುವುದು. ಆದರೆ 
ನದಿಯಲ್ಲಿರತಕ್ಕಂತಹ ಜೈವಿಕ ವ್ಯವಸ್ಥ ಅದ್ಭುತವಾದದ್ದು. ಪ್ರಕೃತಿ 
ಮನುಷ್ಯನಿಗೆ ಕೊಟ್ಟ ಬಳುವಳಿಯಾಗಿದೆ. 

ನೀರಿನಲ್ಲಿಯೂ. ಸಹ, ಪ್ರಾಣವಾಯು ಇಂತಿಷ್ಟು 
ಪ್ರಮಾಣದಲ್ಲಿರಬೇಕೆಂಬ ಪ್ರಕೃತಿ ನಿಯಮವಿದೆ. ನದಿ 
ಪಾತ್ರದಲ್ಲಿ ರುವ ಸಸ್ಕಸಂಕುಲಗಳ ನೀರಿನ ಪ್ರಮಾಣಕ್ಕನುಗುಣವಾಗಿ 
ಪ್ರಾಣವಾಯುವನ 


"ಷ್ಟು 


ಬ 
ಸ್ನ 


ಯಲ್ಲಪ್ಪರೆಡ್ಡಿಯವರು ನಾಡಿನ ಹಿರಿಯ ಪರಿಸರ ಚಿಂತಕರು ಮತ್ತು ಹೋರಾಟಗಾರರು. ಪ್ರ 
ಹೊಣೆಗಾರಿಕೆಯ ಕೆಲವು ಅರ್ಥಪೂರ್ಣ ಮಾತುಗಳನ್ನು ಮಂಡಿಸಿದ್ದಾರೆ. 


ಡ್‌ 


ಉತ್ಪನ್ನ ಮಾಡಿಕೊಂಡು ನೀರನ್ನು ಶುದ್ಧ 


ಮಾಡುವ ವ್ಯವಸ್ಥೆ- 
ಯನ್ನು ಹೂಂದಿರು- 
ತ್ರದೆ. ಹಾಗೆಯೇ 
ನದಿಯನ್ನು ರಕ್ಷಣ 
ಮಾಡುವ ಜವಾಬ್ದಾರಿ 
ಜೈವಿಕರಾಶಿಗಳಿಗಿದೆ. 
ಈ ರೀತಿಯ 
ಬೇರೆ ಕಡೆಗೆ 
ತಿರುಗಿಸಿದಾಗ ಆ 
ನೀರನ್ನು ದ್ದಿ 
ಮಾಡುವುದಕ್ಕೆ ಎಷ್ಟು ವೆಚ್ಚ ಮಾಡಬೇಕಾಗುತ್ತದೆಂಬುದನ್ನು 
ಯೋಚಿಸಬೇಕಾಗುತ್ತದೆ. ಹಾಗೆಯೇ ಇದರಿಂದ ಆಗಿರುವ 
ಅನಾಹುತಗಳನ್ನು ತಪ್ಪಿಸದಿದ್ದರೆ ಮುಂದೆ ಬಾರಿ ದಂಡವನ್ನೇ 
ತೆರಬೇಕಾಗುತ್ತದೆ. ನದಿಗಳನ್ನು ಅವಲಂಬಿಸಿರುವಂತಹ 
ಕೋಟ್ಯಾನುಕೋಟಿ ಜೀವರಾಶಿಗಳಿದ್ದಾವೆ. ಪಕ್ಷಿಸಂಕುಲಗಳಿವೆ. 
ನೀರಿನ ಮೇಲೆಯೇ ಸಂತಾನಾಭಿವೃದ್ಧಿ ಮಾಡುವಂತಹ ಪಕ್ಷಿಗಳಿವೆ. 
ನದಿಗಳು ಕೇವಲ ನಮಗೋಸ್ಕ ಕೀ ಸೃಷ್ಟಿಯಾದದ್ದಲ್ಲ. ಶ್ರೀಮಂತ 
ಬದುಕಿಗೆ ಮಾರು ಹೋಗಿ ದುಂಡಾವರ್ತಿ ಕೆಲಸಗಳಿಗೆ ಬಳಸುತ್ತ 
ವ್ಯಯ ಮಾಡುತ್ತ ಬಾರಿ ತೊಂದರೆಯನ್ನೇ ಅನುಭವಿಸಬೇಕಾಗುತ್ತದೆ. 
ನದಿ ಜೋಡಣೆಗಳಿಂದ ನಮ್ಮಲ್ಲಿ ಶಾಶ್ವತವಾಗಿ ಬರಗಾಲವನ್ನು 
ನಿವಾರಣೆ ಮಾಡಬಹುದು ಎಂಬ ಕಲ್ಪನೆ ಇದೆ. ಆದರೆ ಅದು ಸುಳ್ಳು. 
ಬರಗಾಲವನ್ನು ನಿಜವಾಗಿಯೂ ನಿವಾರಣೆ ಮಾಡಲು 
ಸಾಧ್ಯವಾಗುವುದು ಮಳಗಾಲದ ನೀರನ್ನು ಸರಿಯಾದ ರೀತಿಯಲ್ಲಿ 
ಶೇಖರಿಸಿಕೊಂಡಾಗ ಮಾತ್ರ. ಯಾಕೆಂದರೆ ಇಂದು ನಾವು ನೀರನ್ನು 
ಸೃಷ್ಟಿ ಮಾಡಲು ಆಗುವುದಿಲ್ಲ. ಗಂಗಾ ನದಿಯಲ್ಲಿ, ಹಿಮಾಲಯದ 
ಹಿಮಗಡ್ಡೆಗಳು ಕರಗಿ ನೀರಾಗಿ ಗಂಗಾನದಿಯಾಗಿ ಹರಿಯುತ್ತಿದೆ. ಆ 
ಗಂಗಾನದಿಯೂ ಸಹ ಕೇವಲ ಇನ್ನು ೨೫-೩೦ ವರ್ಷಗಳಲ್ಲಿ ಕರಗಿ 
ನೀರಾಗಿ ಹರಿದು ಅದು ಬತ್ತಿ ಹೋಗುವ ಸಾಧ್ಯತೆ ಇದೆ. ಅದು 
ಜೀವಂತ ನದಿಯಾಗಿ ಉಳಿಯಲು ಸಾಧ್ಯವಿಲ್ಲ. ಯಾಕೆಂದರೆ ಜಗತ್ತಿನ 
ವಾತಾವರಣದ ತಾಪಮಾನ ಬದಲಾಗುವುದರಿಂದ, ತೀವ್ರ ಉಷ್ಣತೆ 
ಅತಿಯಾಗುವುದರಿಂದ ಆ ಹಿಮಗಡ್ಡಿಯ ಪ್ರದೇಶ 
ಕಡಿಮೆಯಾಗುತ್ತಿದೆ. ಆ ಹಿಮಗಡ್ಡೆಗಳು ನದಿಯ ಮೂಲವೂ ಕೂಡ. 


ಸ್ತುತ ಲೇಖನದಲ್ಲಿ ನಮ್ಮ ಒಟ್ಟು ಜಲಸಮಸ್ಯೆ 


ನೆಲದ ಮಾತು 


ಆದ್ದರಿಂದ ಬರಗಾಲದ ಬಗ್ಗೆ ಹೆಚ್ಚು 
ಚಿಂತನ ಶೀಲರಾಗಬೇಕಾಗಿದೆ. 
ಅಂಟಾರ್ಟಿಕ್‌ ಪ್ರದೇಶದಲ್ಲೂ 
ಹಿಮಗಡ್ಡೆಗಳು ಕಡಿಮೆಯಾಗುತ್ತಿವೆ. ಈ 
ಪ್ರದೇಶವೂ ಸಹ ಮುಂದಿನ ದಿನಗಳಲ್ಲಿ 
ಜೀವಂತವಾಗಿ ಕಾಣಸಿಗುವುದು 
ಸಾಧ್ಯವಿಲ್ಲ. 

ನದಿ ಜೋಡಣಗಳಿಂದ ೧೫೦ 
ಮಿಲಿಯನ್‌ ಹೆಕ್ಟೇರ್‌ ಭೂಪ್ರದೇಶವನ್ನು 
ನೀರಾವರಿಗೆ ಉಪಯೋಗಿಸಬಹುದು 
ಎಂಬ ಅಂಕಿಅಂಶವನ್ನು ಕೊಟ್ಟಿದ್ದಾರೆ. 
ಆದರೆ ನಾವು ಈಗಾಗಲೇ ೧೫೦ 
ಮಿಲಿಯನ್‌ ಹೆಕ್ಟೇರ್‌ ಭೂಪ್ರದೇಶದ ಶೇ. 
೨೦ರಷ್ಟು 
ಬಳಸಿಕೊಂಡಿದ್ದೇವೆ. ಇತ್ತೀಚಿನ 
ಆರ್ಥಿಕಸಮೀಕ್ಷಯ ಪ್ರಕಾರ ಪಂಜಾಬ್‌ ಮತ್ತು ಹರಿಯಾಣ, ಅತಿ 
ಮುಂದುವರಿದ ರಾಜ್ಯಗಳಾಗಿದ್ದವು. ಅತಿ ಹೆಚ್ಚು ಗೋಧಿಯನ್ನು 
ಉತ್ಪನ್ನ ಮಾಡುವ ರಾಜ್ಯಗಳಾಗಿದ್ದವು. ಆದರೆ ಇಂದು ಆ ಭೂಮಿ 
ಬಂಜರಾಗಿದೆ. ತನ್ನ ಉತ್ಪಾದನಾ ಶಕ್ತಿಯನ್ನು ಕಳೆದುಕೊಂಡಿದೆ. 
ಫಲವತ್ತತೆಯನ್ನು ಕಳೆದುಕೊಂಡು ಬಂಜರುಭೂಮಿಯಾಗಿ 
ಮಾರ್ಪಾಡಾಗಿದೆ. ೧೫೦ ಮಿಲಿಯನ್‌ ಹೆಕ್ಟೇರ್‌ ಭೂಮಿಗೆ ನೀರು 
ಕೂಡಲು ಹೋಗುತ್ತೇವೆ ಎನ್ನುವಾಗ, ಯಾವ ಭೂಮಿ 
ಲಾಯಕ್ಕಾದದ್ದು ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. 

ಭೂಮಿಗೆ ನೀರು ಕೊಟ್ಟಾಕ್ಷಣ ಅದು ಬಹಳ ಅನುಪಯುಕ್ತ 
ಭೂಮಿಯಾಗಿ ಮಾರ್ಪಡುತ್ತದೆ. ಕೆಲವು ಭೂಮಿ ಒಂದೆರಡು 
ವರ್ಷಗಳ ನಂತರ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. "ವೆಟ್‌ 
ಡೆಸರ್ಟ್‌'ಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ದೃಷ್ಟಿಯಿಂದಯಾವ 
ಆಧಾರದ ಮೇಲೆ ೧೫೦ ಮಿಲಿಯನ್‌ ಹೆಕ್ಟೇರ್‌ ಭೂಮಿಯನ್ನು 
ನೀರಾವರಿಗೆ ಪರಿವರ್ಶಿಸುತ್ತೇವೆ ಎಂದು ಹೇಳಲು ಹೊರಟಿದ್ದಾರೆ. 
ಈಗಾಗಲೇ ನಾವು ಬಳಸಿರುವ ನೀರಾವರಿ ಭೂಮಿ ಶೇ. ೨೫ ರಿಂದ 
೩೦ರಷ್ಟು ತನ್ನ ಸತ್ವವನ್ನು ಕಳೆದುಕೊಂಡು ಸರ್ವನಾಶವಾಗಿದೆ. 
ಆದ್ದರಿಂದ ಮಳೆಯಿಂದ ಬರುವ ನೀರನ್ನು ಜಾಣ್ಮೆಯಿಂದ 
ಉಪಯೋಗಿಸುವುದು ಬಹಳ ಮುಖ್ಯ. ಮಳೆಯ ನೀರಿನಿಂದ ಯಾವ 
ಕ್ರಮದಲ್ಲಿ ಉತ್ಪಾದನೆ ಮಾಡಬಹುದು ಎನ್ನುವುದನ್ನು ನಮ್ಮಲ್ಲಿ 
ರಾಜೇಂದ್ರಸಿಂಗ್‌ಜೀ, ತರುಣ ಭಾರತಿಯವರು, ಅಣ್ಣ 
ಹಜಾರೆಯಂಥ ಮಹಾನುಭಾವರು ಉತ್ತಮ ಮಾದರಿಗಳನ್ನು ನಮ್ಮ 
ಮುಂದ ಇಟ್ಟಿದ್ದಾರೆ. ಹಾಗೆಯೇ ರೈತರನ್ನು ಸಾಲದ ದವಡೆಯಿಂದ 
ಪಾರುಮಾಡಬಹುದಾದ ಹಾದಿಗಳನ್ನು ತೋರಿಸುತ್ತಿದ್ದಾರೆ. 

ಇಂದು ಗಂಗಾ ಕಾವೇರಿ ನದಿಗಳ ಜೋಡಣೆಯಿಂದ 

ರ 


ಭೂಮಿಯನ್ನು ಡಾ. ರಾಜೇಂದ್ರ ಸಿಂಗ್‌ 


ವೈಜ್ಞಾನಿಕ ಮಾಹಿತಿ ದೊರಕಿಲ್ಲ. ಭೂಮಿಯ 
ಬಗ್ಗೆಯೂ ಸರಿಯಾದ ಮಾಹಿತಿಯಿಲ್ಲ. ನಡೆದು 
ಹೋದ ಸಂಗತಿಗಳನ್ನು ಕುರಿತು ಕರಾರುವಕ್ಕಾದ 
ಅಂಕಿಅಂಶಗಳಿಲ್ಲ. ಯಾವ ಭೂಮಿಗೆ ಎಷ್ಟು ನೀರು 
ಬಳಸಬೇಕು ಎಂಬುದು ಗೊತ್ತಿಲ್ಲ. ಹಾಗೆಯೇ 
ನದಿಗಳ ಜೋಡಣೆಯಿಂದ ೩೦,೦೦೦ ಮೆಗಾ 
ವ್ಯಾಟ್‌ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೇವೆ 
ಎಂದು ಹೇಳುತ್ತೇವೆ. ಆದರೆ ನೀರನ್ನು ಪಂಪ್‌ 
ಮಾಡಲು ಎಷ್ಟು ವಿದ್ಯುತ್‌ ಬೇಕು ಎಂಬ ನಿರ್ದಿಷ್ಟ 
ಮಾಹಿತಿ ಇಲ್ಲ. ಉತ್ಪನ್ನವಾಗುವುದು ಮಾತ್ರ 
ಹೇಳಲು ಹೊರಟಿದ್ದಾರೆ. 


ಸುಪ್ರೀಂ ಕೋರ್ಟ್‌ನಲ್ಲಿ ಯಾರೋ 
ಪಿಟಿಷನ್‌ ಅರ್ಜಿ ಕೊಟ್ಟರು. ಅದರ ಆಧಾರದ 
ಲೆ ೧೦ ವರ್ಷಗಳ ಒಳಗೆ ಈ 
ಯೋಜನೆಯನ್ನು ಮುಗಿಸಬೇಕು ಎಂದು ತೀರ್ಪು 
ಕೊಟ್ಟಿದೆ. ನಮ್ಮ ದೇಶದ ಬಗ್ಗೆ ಮುಂದಾಲೋಚನೆಯಿಲ್ಲದೆ ಕೆಲವು 
ದುಷ್ಟ ಶಕ್ತಿಗಳು ರೂಪಿಸಿದ ತಂತ್ರವಿದು. ಗುತ್ತಿಗೆದಾರರ ಲಾಬಿ, 
ಸ್ಥಳೀಯರ ಲಾಬಿ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದೆ. ಇವರೆಲ್ಲರೂ 
ಜಾಣ್ಮೆಯಿಂದ ವ್ಯವಸ್ಥೆ ರೂಪಿಸಿಕೊಂಡು ಸುಪ್ರೀಂ ಕೋರ್ಟ್‌ನಲ್ಲಿ 
ಪಿಟಿಷನ್‌ ಹಾಕಿಸಿದರು. ಸುಪ್ರೀಂ ಕೋರ್ಟ್‌ನ ಈ ತೀರ್ಪನ್ನು. 
ಓದಿದ್ದೇನೆ. ಬಹಳ ಬುದ್ದಿವಂತಿಕೆಯಿಂದ ಜಡ್ಜ್‌ ಮೆಂಟನ್ನು 
ನೀಡಿದ್ದಾರೆ. ಹಾಗೆಯೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದರು. ರಾಜ್ಯ 
ಸರ್ಕಾರಗಳಿಗೂ ಪತ್ರ ಬರೆದರು. ಆದರೆ ಇಲ್ಲಿಯವರೆವಿಗೂಯಾವ 
ರಾಜ್ಯ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಲು ಹೋಗಿಲ್ಲ. ಒಂದು 
ರೀತಿಯಲ್ಲಿ ಅವೈಜ್ಞಾನಿಕ ತೀರ್ಪನ್ನು ನೀಡಿದ್ದಾರೆ ಅನ್ನಿಸುತ್ತಿದೆ. ಇಂಥ 
ತೀರ್ಪುಗಳನ್ನು ರಾಜ್ಯಸರ್ಕಾರಗಳ ಮೇಲೆ ಒರಿದ್ದಾರೆ. ಸುಪ್ರೀಂ 
ಕೋರ್ಟ್‌ ಹೇಳಿದೆ; ನಾವು ಮಾಡುತ್ತಿದ್ದೇವೆ ಎ೦ದು ಜಾಣ್ಮೆಯಿಂದ 
ಸಂಬಂಧಪಟ್ಟ ಸಚಿವಾಲಯ ಜಾರಿಕೊಳ್ಳು ಆದೆ. ಎಲ್ಲಿಂದ, ಹೇಗೆ 
ಮತ್ತು ಹಣ ಹೇಗೆ ತರುತ್ತೀರಿ? ಮನೆ ಮಠ ಕಳೆದುಕೊಂಡವರಿಗೆ 
ಪುನರ್ವಸತಿ ಕಲ್ಪಿಸುವುದನ್ನು ಕುರಿತು, ನಂತರ ಎಷ್ಟು ಗ್ರಾಮಗಳು 
ಮುಳುಗಡೆಯಾಗುತ್ತದೆ. ಈಗಾಗಲೇ ಉತ್ಪನ್ನ ಮಾಡಿಕೊಂಡು 
ಲಕ್ಷಾಂತರ ಮಂದಿಯ ಜೀವನವನ್ನು ಕಿತ್ತುಕೊಳ್ಳುತ್ತಿದ್ದೇವೆ 
ಅನ್ನಿಸುತ್ತಿದೆ. ಇದನ್ನು ಸುಪ್ರೀಂ ಕೋರ್ಟ್‌ನ ತೀರ್ಪಿಗೆ ಗೌರವ 
ಸೂಚಿಸುತ್ತಲೇ ಹೇಳಬೇಕಾಗಿದೆ. ಯಾಕೆಂದರೆ ವಾಸ್ತವಿಕ ಜಗತ್ತಿನ 
ಬಗ್ಗೆ ಚರ್ಚಿಸುತ್ತ ತಜ್ಞರ ಅಭಿಪ್ರಾಯವನ್ನು ಮೂಡಿಸಬೇಕಾಗಿತ್ತು. 
ಕಾವೇರಿ ನದಿಯಿಂದ ತಮಿಳುನಾಡು ಮತ್ತು ಕರ್ನಾಟಕ 
ಎದುರಿಸುತ್ತಿರುವ ಸಮಸ್ಯಗಳು ನಮ್ಮ ಮುಂದಿವೆ. ಇಂಥ ನದಿ 
ನೀರಿನ ವಿವಾದಗಳನ್ನು ರಾಜ್ಯರಾಜ್ಯಗಳ ನಡುವೆ ಮತ್ತಷ್ಟು ಜಾಸ್ತಿ 
ಮಾಡಿದ ಹಾಗೆ ಆಗುತ್ತದೆ. ಇದರ ಜೊತೆಗೆ ದೊಡ್ಡ ದುರಂತವೆಂದರೆ 
ಒಟ್ಟು ಪರಿಸರದ ಏರುಪೇರಿನ ವಿಷಯದಲ್ಲಿ ಸಾಕಷ್ಟು 
ದುಷ್ಪರಿಣಾಮಗಳು ಆಗುತ್ತವೆ. ಮತ್ತೂಂದು ಮುಖ್ಯ ವಿಷಯ : ಈ 
ಯೋಜನೆಗೆ ಆಗುವ ಒಟ್ಟು ವೆಚ್ಚ ೫ ಲಕ್ಷ ೭೫ ಸಾವಿರ ಕೋಟಿ 
ರೂ.ಗಳು ಎಂದು ಅಂದಾಜು ಮಾಡಿದ್ದಾರೆ. 


ನೆಲದ ಮಾತು 


ಇಷ್ಟೊಂದು ಹಣವನ್ನು ಈ ಬಡ ದೇಶದ ಮೇಲೆ ವ್ಯಯ 
ಮಾಡಿ, ಏನೇನೂ ಉತ್ಪಾದನೆಯಿಲ್ಲದೆ ನಾವು ಮತ್ತಷ್ಟು ಸಂಕಷ್ಟಕ್ಕೆ 
ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ೧೭ ನದಿಗಳ 
ಜೋಡಣೆಯಾಗುತ್ತದೆ ಎಂದು ಹೇಳುತ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳ 
ಪರಿಕಲ್ಪನೆಯಲ್ಲಿ ಮಾತಾಡುತ್ತಾರೆ. ಆದರೆ ಇವೆರಡನ್ನು ಒಂದೇ 
ರೀತಿಯಲ್ಲಿ ಸಮೀಕರಿಸಿ ಮಾತಾಡುವುದು ತಪ್ಪ. ನಮ್ಮ ರಾಷ್ಟ್ರದಲ್ಲಿ 
ಎಂಟು ಸಾವಿರ ಕಿ.ಮೀ. ಸಮುದ್ರ ಆವರಿಸಿದೆ. ಇದಕ್ಕೆ ಮಳೆಯ 
ನೀರು ಹೋ 
ಸಮುದ್ರವನ್ನು ಸೇರಲೇ 
ಬೇಕು. ಒಂದು 
ಪ್ರಮಾಣದಲ್ಲಿ ಸೇರದೆ 
ಹೋದರೆ ಉಪ್ಪು ನೀರು 
ಭೂಮಿಯನ್ನು ಆವರಿಸಿ 
ಕೊಂಡು ಬಿಡುತ್ತದೆ. 
ಇದನ್ನು ಅತ್ಯಂತ 
ಎಚ್ಚರಿಕೆಯಿಂದ ನಿರ್ವ- 
ಹಿಸಬೇಕು. ಯಾಕೆಂದರ 
ನದಿಗಳ ಮೂಲಕ, ಸಣ್ಣ 
ಪುಟ್ಟ ತೊರೆಗಳ ಮೂಲಕ 
ಈ ಸಿಹಿನೀರು ಸಮುದ್ರಕ್ಕೆ 
ಸೇರುವುದರಿಂದ ಉಪ್ಪ 
ನೀರು ಆವರಿಸಿಕೊಳ್ಳು- 
ವುದನ್ನು ತಡೆಯುತ್ತದೆ. 
ಉಪ್ಪು ನೀರನ್ನು 
ಸಿಹಿನೀರಾಗಿ ಪರಿವರ್ತಿಸಬೇಕಾದರೆ ಒಂದು ಲೀಟರ್‌ಗೆ ೧೦ರಿಂದ 
೨೫ ರೂ.ವರೆವಿಗೂ ವೆಚ್ಚವಾಗುತ್ತದೆ. ಇಂದು ಸಮುದ್ರ 
ಮೀನುಗಾರಿಕೆಯಿಂದ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ. ನಿರುದ್ಯೋಗ 
ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿದೆ: ಏನೂ ವೆಚ್ಚ ಮಾಡದೆ 
ಇಷ್ಟೊಂದು ಆದಾಯವನ್ನು ಪಡೆಯುತ್ತಿದ್ದೇವೆ. ಅದರ 
ಬಾಗಿಲುಗಳನ್ನು ಮುಚ್ಚಲು ಹೋಗಬಾರದು. ಒಂದು ವ್ಯವಸ್ಥೆಯನ್ನು 
ನಾಶಮಾಡಿ ಇನ್ನೊಂದನ್ನು ಉದ್ದಾರ ಮಾಡುತ್ತೇವೆ ಎಂದು 
ಹೊರಡುವುದು ತಪ್ಪು. ಈಗಾಗಲೇ ಅಣ್ಣಾಮಲೈ 
ವಿಶ್ವವಿದ್ಯಾಲಯದವರು ಅಧ್ಯಯನ ನಡೆಸಿದ್ದಾರೆ. ಸಮುದ್ರಕ್ಕೆ 
ಹೊಸನೀರು ಹೋಗದಿದ್ದರೆ; ಪ್ರಾಣವಾಯುವಿಗೆ 
ಸಮಸ್ಯೆಯಾಗುತ್ತಿದೆ. "ವೆಸ್ಟ್‌ 6 ಕೋಸ್ಟ್‌'ನ ಈ ಅಧ್ಯಯನ ತುಂಬ 


ಆರಾ ರಾರು 
ಇಟಟ ಎ CV 


೨೦,೦೦೦ ಮರಳು ಚೀಲಗ 


ನದಿಯ 


"೨,೦೦೦ ಎಕರೆ ಕೃಷಿಭೂಮಿ ುಗೆನೀರುಣಿಸುವಯ 


ಮಹತ್ವಪೂರ್ಣವಾದದ್ದು. ನದಿಯ ನೀರು ಸಮುದ್ರಕ್ಕೆ ಸೇರಿದಾಗ 
ಆಕ್ಸಿಜನನ್ನು ಕಾಯ್ದುಕೊಳ್ಳಲು ಮತ್ತು ಜೀವರಾಶಿಗಳ- 
ನ್ನುಳಿಸಿಕೊಳ್ಳಲು ಸಾಧ್ಯ. 


ನದಿಜೋಡಣೆಗಳ ವಿಷಯದಲ್ಲಿ ನಮ್ಮ ದೇಶಕ್ಕೂ ನೇಪಾಳ, 
ಭೂತಾನ್‌ ಹಾಗೂ ಬಾಂಗ್ಲಾ ದೇಶಕ್ಕೂ ಸಂಬಂಧವಿದೆ. 
ಇದ್ಯಾವುದನ್ನೂ ಚರ್ಚೆ ಮಾಡದೆ ಮುಂದುವರಿಯಲಾಗುವುದಿಲ್ಲ. 
ಸಾಕಷ್ಟು ಅರಣ್ಯ ಪ್ರದೇಶ ನಾಶವಾಗುತ್ತದೆ. ವನ್ಯಮೃಗಗಳ ಸಂಕುಲ 
ನಾಶವಾಗುತ್ತದೆ. ಕಾಡು 


ನದಿಗಳಿಗೆ. ತಾಯಿಯ 
ಸ್ಥಾನದಲ್ಲಿ ಕೆಲಸ 
ಮಾಡುತ್ತಿರುತ್ತ್‌ದ'. 


ಹಿರಿಯರು ಹೇಳುತ್ತಾರೆ: 
ಕಾಡು ಇದ್ದರೆ ಮಳೆ, 
ಮಳೆಯಾದರೆ ನದಿ. ನದಿಗಳ 
ಜೋಡಣೆ ನೆಪದಲ್ಲಿ ಖಾಸಗಿ 
ಮನೋಪಲಿಯವರು ತಮ್ಮ 
ಕ್ರೂರ ಹಸ್ತಗಳನ್ನು 
ಭದ್ರಪಡಿಸಿಕೊಳ್ಳುತ್ತವೆ. ರೈತ 
ಪ್ರತಿಬಾರಿ ನೀರಿಗೆ ಬೆಲೆ ತೆತ್ತು 
ಕೊಂಡುಕೊಳ್ಳುವ ಸಂದರ್ಭ 
ವನ್ನು ತಂದುಕೊಡಬಾರದು. 
ಈಗಾಗಲೇ ನಮ್ಮ ಕೈಗೆ 
ತೆಗೆದುಕೊಂಡಿರುವ 
ಜಲಾಶಯಗಳ ನಗ್ನ 
ಪೂರ್ಣಗೊಳಿಸಬೇಕಾದರೆ ೧೫ ಸಾವಿರ ಕೋಟಿ ಬೇಕಾಗುತ್ತದೆ. 
ಇದರ ಜೊತೆಗೆ ನೀರಿಗಾಗಿ ಹೊಸ ಹೊಸ ಆಂತರಿಕ ಯುದ್ದಗಳನ್ನು 
ನಿರ್ಮಾಣ ಮಾಡಿಕೊಳ್ಳಬಾರದು. ನೀರಿನ ಅಸಮತೋಲನದಿಂದ 
ಮತ್ತಷ್ಟು ಸಾಮಾಜಿಕ ಅವ್ಯವಸ್ಥೆ ಹೆಚ್ಚಾಗಬಹುದು. ಈಗ ನದಿಗಳ 
ಇಂಟರ್‌ ಲಿಂಕಿಂಗ್‌ ನೆಪದಲ್ಲಿ ನೇತ್ರಾವತಿಯನ್ನು ಸೇರಿಸುತ್ತಿದ್ದೇವೆ. 
ಇದರಿಂದ ಪರಿಸರದ ಅಸಮತೋಲನದ ಜೊತೆಗೆ ಆಂತರಿಕ 
ಒಳಗುದಿಗಳನ್ನು ಎದುರಿಸಬೇಕಾಗುತ್ತದೆ. ಕರ್ನಾಟಕದ ಐಕ್ಕತೆಗೆ 
ಧಕ್ಕೆಯಾಗುತ್ತ ದೆ. 


ನ್ಗ 
ಬ 


ತ್ಪ. 


ಎರು ಸಾಕ 
ಆ 


ಡೆಗ ದು ಹಳ್ಳಿಗಳ 


ಲ 


ces) 
ನ, ಹದಿ 


£2 


ತಾನು ಅಸ್ತಿತ್ವಕ್ಕೆ ಬಂದುದು ಹೇಗೆಂದು ಸ್‌ ಜೀವಿಗೆ ಗೊತ್ತಾದರೆ ಆ ಜೀವಿ ಬೌದ್ದಿಕ ಪ್ರೌ 


ಎಂದೇ ಅರ್ಥ. ಹಾಗೆಂದು ರಿಚರ್ಡ್‌ ಡಾವ್ಕಿನ್ಸ್‌ "ದಿ ಸೆಲ್ರಿಶ್‌ ಜೀನ್‌' ಎಂಬ ಗ್ರಂಥದಲ್ಲಿ ಹೇಳಿದ್ದಾ 


ಹ 
ಊಉಃ 


- ಪ್ರೊ. ಮಾಧವ ಗಾಡ್ಗೀಳ್‌ 


ನೆಲದ ಮಾತು 


43 


ಶಿವಪುರದ ರೈತರು ನದಿಯನ್ನೇ ನಿಲ್ಲಿಸಿದರು... 


ನೂರು ಜನ ರೈತರು ತಲಾ ೩೦೦ ರೂಪಾಯಿಗಳೊಂದಿಗೆ 
ಒಂದೆಡೆ, ಒಂದೇ ಉದ್ದೇಶಕ್ಕಾಗಿ ಸೇರಿದರೆ ಏನಾಗುತ್ತದೆ? -ನಾಡಿನ 
ದೊಡ್ಡ ನದಿಯೊಂದಕ್ಕೆ ತಾತ್ಕಾಲಿಕ ಅಡ್ಡಗಟ್ಟೆಯೊಂದು 
ಸಿದ್ದವಾಗುತ್ತದೆ! 

ಆಶ್ಚರ್ಯ ಆಗುತ್ತದೆಯೆ? ಆದರೆ ಕೊಪ್ಪಳ ಜಿಲ್ಲೆ ಶಿವಪುರ 
ಎಂಬ ಪುಟ್ಟಗ್ರಾಮವೊಂದರ ರೈತರು ಅಂಥದೊಂದು ಸಾಧನೆಯನ್ನು 
ಸದ್ದಿಲ್ಲದೆ ಮಾಡಿದ್ದಾರೆ. ಗ್ರಾಮದ ಪಕ್ಕದಲ್ಲಿ ವ್ಯರ್ಥವಾಗಿ ಹರಿದು 
ಹೋಗುತ್ತಿದ್ದ ತುಂಗಭದ್ರೆಯನ್ನು ಇನ್ನಾರು ತಿಂಗಳವರೆಗೆ 
ಬಿರುಸಿನಿಂದ ಹರಿಯದಂತೆ ಕಟ್ಟಿ ಹಾಕಿದ್ದಾರೆ. 


ಆರೀತಿ ನಿಂತ ತುಂಗಭದ್ರ ಪುಟ್ಟ ಗ್ರಾಮ ಶಿವಪುರಕ್ಕಷ್ಟ ಅಲ್ಲ, 


_ 


ಸುತ್ತಲಿನ ಗ್ರಾಮಗಳಾದ ಬಂಡಿ ಹರ್ಲಾಪುರ, ಮಹಮದ್‌ ನಗರ, ' 


ಹತ್ತವಟ್ಟಿ, ನಾರಾಯಣ- 
ಪೇಟೆ, ಬಸಾಪುರ, ಅಯೋಧ್ಯೆ, ರಾಜಾರಾಂ ಪೇಟೆಯಂಥ ಒಟ್ಟು 
ಹದಿನೈದು ಹಳ್ಳಿಗಳ ೨,೦೦೦ ಎಕರೆ ಪ್ರದೇಶದಲ್ಲಿ ಮುಂದಿನ ನಾಲ್ಕು 
ತಿಂಗಳುಗಳ ಕಾಲ ಹಸಿರು ಉಕ್ಕಿಸುತ್ತಾಳೆ. ಜೊತೆಗೆ ದನ ಕರುಗಳಿಗೆ 
ಹಾಗೂ ಲಕ್ಷಾಂತರ ಹಕ್ಕಿಪಕ್ಷಿಗಳಿಗೆ ಕುಡಿಯುವ ನೀರನ್ನು ಸಹ. 
ಶಿವಪುರದ ಹತ್ತಿರ ತುಂಗಭದ್ರಗೆ ಅಣಕಟ್ಟೊಂದನ್ನು ಕಟ್ಟುವ 
ಪ್ರಯತ್ನ ನಿನ್ನೆ ಮೊನ್ನೆಯದಲ್ಲ. ಹಂಪಿಯಲ್ಲಿ ವಿಜಯನಗರದ 
ಅರಸರು ಅಂಥದೊಂದು ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. 
ಅವರ ಪ್ರಯತ್ನಕ್ಕೆ ಸಾಕ್ಷಿ ಎನ್ನುವಂತೆ ಶಿವಪುರ ಬಳಿಯಲ್ಲಿ ನದಿ 
ಪಾತ್ರದ ಬಂಡೆಗಳಿಗೆ ದೊಡ್ಡ ಗಾತ್ರದ ಚೌಕಾಕಾರದ ರಂದ್ರಗಳನ್ನು 
ಕೊರೆಯಲಾಗಿದೆ. ಈ ರಂಧ್ರಗಳಲ್ಲಿ ಕಲ್ಲಿನ ಕಂಬಗಳನ್ನು ನೆಟ್ಟು, 


ಕಲ್ಲಿನ ಹಲಗೆಗಳನ್ನು ಜೋಡಿಸಿ, ನದಿ ದಂಡೆಯ ಮೆಕ್ಕಲು ಮಣ್ಣನ್ನು 
ಬಳಸಿ ನದಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಪ್ರಯತ್ನಗಳು ಮೊದ ' 


ಮೊದಲು ನಡೆದವು. ಆದರೆ ಮಳೆಗಾಲದಲ್ಲಿ ನದಿ ರಭಸದಿಂದ 
ಹರಿಯುವುದರಿಂದ (ಆಗ ತುಂಗಭದ್ರಗೆ ಅಣೆಕಟ್ಟು ಇದ್ದಿಲ್ಲ) ಪ್ರತಿ 
ವರ್ಷ ಈ ಕೆಲಸ ಮಾಡಬೇಕಾಗುತ್ತಿತ್ತು. 

ಮುಂದೆ ಬ್ರಿಟಿಷರ ಕಾಲದಲ್ಲಿ, ನದಿ ಪಾತ್ರದಿಂದ ಐದು ಅಡಿ 
ಎತ್ತರದ ಅಡ್ಡಗಟ್ಟೆ ನಿರ್ಮಿಸಲಾಯಿತು. ಮೂರು ಕೋಡಿಗಳಾಗಿ 
ಹರಿದ ತುಂಗಭದ್ರೆಯ ಎರಡು ಕಡೆ ಈ ಕಟ್ಟೆ ಭದ್ರವಾಗಿದೆ. 
ತಗ್ಗಾಗಿರುವ ಕಡೆ ನೀರು ರಭಸದಿಂದ ಹರಿಯುವುದರಿಂದ ಅಲ್ಲಿ 
ಕೇವಲ ಬುನಾದಿಯಲ್ಲಿ ಮಾತ್ರ ಕಾಂಕ್ರೀಟ್‌ ಇದೆ. 

ಸ್ವಾತಂತ್ರ್ಯಾನಂತರ ಕೊಂಚ ಮೇಲ್ಭಾಗದ ಎರಡು ಕೋಡಿಗಳಿಗೆ 
ಬಲವಾದ ಕಟ್ಟೆ ಕಟ್ಟಲಾಯಿತಾದರೂ ನೀರು ರಭಸದಿಂದ ಹರಿಯುವ 
ಮೂರನೆಯ ಕೋಡಿಯನ್ನು ಹಾಗೇ ಉಳಿಸಲಾಯಿತು. ಅದೊಂದು 
ಪೂಣೀವಾಗಿದ್ದರೆ ಸಂಪೂರ್ಣ ಬ್ಯಾರೇಜ್‌ (ಅಡ್ಡಗಟ್ಟೆ) 
ನಿರ್ಮಾಣವಾದಂತಾಗಿ ಅಂದಾಜು ಇಪ್ಪತೈದು ಹಳ್ಳಿಗಳ ಜನ 
ವರ್ಷದಲ್ಲಿ ಮೂರು ಬೆಳೆಗಳನ್ನು ಬೆಳೆಯುವುದು ಸಾಧ್ಯವಾಗಿತ್ತು. 
ಆದರೆ ನಿಗೂಢವಾಗಿ ಉಳಿದ ಕೆಲ ಕಾರಣಗಳಿಂದಾಗಿ ಮೂರನೆಯ 


44 


- ಚಾಮರಾಜ ಸವಡಿ 


ಕೋಡಿಗೆ ಕಟ್ಟೆ ಕಟ್ಟುವುದು ಆಗಲೇ ಇಲ್ಲ. 

ಆದರೆ ರೈತರ ಉತ್ಸಾಹಕ್ಕೆ ಕೊನೆಯಿಲ್ಲ. ಸರ್ಕಾರ ಸಹಾಯಕ್ಕೆ 
ಬರದಿದ್ದರೆ ಏನಾಯಿತು? ನಾವೇ ತಾತ್ಕಾಲಿಕವಾಗಿ ತಡೆ ಗೋಡೆ 
ನಿರ್ಮಿಸೋಣ ಎಂದು ಅವರು ಒಂದಾದರು. ಜಮೀನಿರುವ ಪ್ರತಿ 
ರೈತನೂ ಎಕರೆಗೆ ರೂ. ೩೦೦ರಂತೆ ಚಂದಾ ಹಾಕಿಕೊಂಡು, ಮಣ್ಣು 
ಎತ್ತುವ ಯಂತ್ರಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಮರಳು ಚೀಲಗಳ 
ಅಡ್ಡಗಟ್ಟೆ ನಿರ್ಮಿಸುವ ಕೆಲಸ ಪ್ರಾರಂಭಿಸಿದರು. 

ಅಂದಾಜು ೨೦,೦೦೦ ಚೀಲಗಳನ್ನು ಬಳಸಿ ಮೂರನೇ 
ಕೋಡಿಯ ಬಾಕಿ ಭಾಗವನ್ನು ಉಳಿದ ಎರಡು ಕೋಡಿಗಳ ಉತ್ತರಕ್ಕೆ 
ಸಮನಾಗುವಂತೆ ನಿರ್ಮಿಸಿದರು. ಇದರಿಂದಾಗಿ ರೈತರು ಮಳಗಾಲ 
ಬರುವ ತನಕ ನೀರಿಗಾಗಿ ಚಿಂತಿಸುವ ಅಗತ್ಯ ಬೀಳುವುದಿಲ್ಲ. 

ಅಡ್ಡಗಟ್ಟೆ ನಿರ್ಮಾಣವಾಗಿ ಒಂದು ತಿಂಗಳೂ ಕಳೆದಿಲ್ಲ. 
ಆಗಲೇ ಮೂರು ಕಿ.ಮೀ. ಉದ್ದಕ್ಕೆ ನೀರು ನಿಂತಿದೆ. ೨,೦೦೦ ಎಕರೆ 
ಪ್ರದೇಶದಲ್ಲಿ ಎರಡನೆ ಬೆಳೆಯನ್ನು ಬೆಳೆಯಲು ಸಿದ್ಧತೆಗಳು ನಡೆದಿವೆ. 
ಈ ಬಾರಿ ಮಳೆ ಇಲ್ಲದೇ ಅಣೆಕಟ್ಟು ಬೇಗ ಖಾಲಿ ಆಗಿದ್ದರಿಂದ ಒಂದೇ 
ಬೆಳೆಗೆ ಸಮಾಧಾನ ಪಟ್ಟುಕೊಳ್ಳಬೇಕಾದ ತುಂಗಭದ್ರ ಅಚ್ಚುಕಟ್ಟು 
ಪ್ರದೇಶದ ರೈತರು, ಶಿವಪುರದ ರೈತರ" ಮರಳು ಕಟ್ಟೆಯ ಪವಾಡ' 
ಕಂಡು ಅಚ್ಚರಿಪಡುತ್ತಿದ್ದಾರೆ. 

ಯೋಜನೆಯಲ್ಲಿ ಪಾಲ್ಗೊಂಡ ಶಿವಪುರದ ಸುಬ್ಬಾರೆಡ್ಡಿ, 
ಗ್ರಾ.ಪಂ. ಸದಸ್ಯ ರಾಜಾಸಾಬ ಮುಂತಾದವರು "ಅಡ್ಡಗಟ್ಟೆ 
ಪೂರ್ತಿಯಾಗಿ ಕಾರ್ಯ ನಿರ್ವಹಿಸಲು ಇನ್ನೂ ಎರಡು ಲಕ್ಷ 
ರೂಪಾಯಿಗಳಾದರೂ ಬೇಕು' ಎನ್ನುತ್ತಾರೆ. ರಾಯರ ಕಾಲದ 
ಕಾಲುವೆಗಳಲ್ಲಿ ಹೂಳು ತುಂಬಿದ್ದರಿಂದ ನೀರು ಸರಿಯಾಗಿ 
ಹರಿಯುತ್ತಿಲ್ಲ. ನೀರಾವರಿ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆಗೆ 
ಕೈ ಜೋಡಿಸಿದರೆ ವಿಜಯನಗರ ಕಾಲುವೆಯನ್ನು ದುರಸ್ತಿ 
ಮಾಡುವುದು ಸುಲಭ. ಆಗ ಇನ್ನೊಂದಿಷ್ಟು ಎಕರೆ ಪ್ರದೇಶಕ್ಕೆ ನೀರು 
ದೊರಕುತ್ತದೆ. ಆದರೆ ಅಂಥ ಲಕ್ಷಣಗಳು ಕಂಡು ಬರದ್ದರಿಂದ 
"ನಾವೇ ಆ ಕೆಲಸ ಮಾಡಲು ಯೋಚಿಸುತ್ತಿದ್ದೇವೆ. ಕನಿಷ್ಠ ಇನ್ನೊಂದು 
ಬೆಳೆಯನ್ನಾದರೂ ಬೆಳೆಯಲು ಸಾಧ್ಯವಾಗುತ್ತದೆಯಲ್ಲಾ ಎಂಬ 
ಸಂತೋಷದಲ್ಲಿ ಒಟ್ಟು ಐದು ವಿಜಯನಗರ ಕಾಲುವೆಗಳ 
ಪುನರುದ್ಧಾರ ಮಾಡಲು ವಿಚಾರಿಸುತ್ತಿದ್ದೇವೆ' ಎನ್ನುತ್ತಾರೆ. 

ಇಷ್ಟೊತ್ತಿಗೆ ಕಲ್ಲು ಬಂಡೆಗಳ ಸಂದಿಯಲ್ಲಿ ಕಣ್ಮರೆಯಾಗಬೇಕಿದ್ದ 
ತುಂಗಭದ್ರ ಶಿವಪುರ ರೈತರ ಪ್ರಯತ್ನದಿಂದಾಗಿ ಮಡುಗಟ್ಟಿ 
ನಿಂತಿದ್ದಾಳೆ. ಎಕರೆಗೆ ರೂ.೩೦೦ ಕೊಟ್ಟ ರೈತ, ಆ ಹಣವನ್ನು ಎರಡು 
ಕಂಬಳಿ ಹಾಸುವಷ್ಟು ಜಾಕಡಲ್ಲಿ ಶಗೆಯಬಲ್ಲ ಎಂಬ ವಿಶ್ವಾಸ 
ಹೊಂದಿದ್ದಾನೆ. ತುಂಗಭದ್ರೆ ಇಲ್ಲಿ ನೀರನ್ನಷ್ಟೇ ಅಲ್ಲ, 
ಆತ್ಮವಿಶ್ವಾಸವನ್ನೂ ಉಕ್ಕಿಸುತ್ತಿದ್ದಾಳೆ. 


ಖಿ 


ನಿ 
ಕೃಪ : ಪ್ರಜಾವಾ 


ನೆಲದ ಮಾತು 


ವಿವಾದದ ಕರಿನೆರಳಿನತ್ರ ತಿರುಗುವಳೆ ನೇತ್ರಾವತಿ? 


ಕರ್ನಾಟಕದ ಗಡಿಯಾಚೆ ಹರಿಯುವ ನದಿಗಳು ವಿವಾದಕ್ಕೆ 
ಸಿಲುಕುವುದು ನಿನ್ನೆ ಮೊನ್ನೆಯ ವಿಷಯವಲ್ಲ. ಆದರೆ ರಾಜ್ಯದ 
ಗಡಿಯೊಳಗೆ ತನ್ನ ಪಾಡಿಗೆ ತಾನು ಹರಿದುಕೊಂಡಿದ್ದ ನೇತ್ರಾವತಿ ನದಿ 
ಈಗ ವಿವಾದದ ಸುಳಿಗೆ ಸಿಲುಕುತ್ತಿದೆ. ಪಶ್ಚಿಮ ಘಟ್ಟದ 
ಕುದುರೆಮುಖ ಅಭಯಾರಣ್ಯದಲ್ಲಿನ "ಎಳನೀರು ಘಾಟಿ'ಯಲ್ಲಿ 
ಹುಟ್ಟಿ ಅಸಂಖ್ಯ ರುರಿ, ಹೊಳೆ, ತೋಡುಗಳನ್ನು ತನ್ನ ತೆಕ್ಕೆಗೆ 
ತೆಗೆದುಕೊಳ್ಳುತ್ತ ಸಾಗುವನೇತ್ರಾವತಿಗೆನದಿಯ ಸ್ವರೂಪ ಬರುವುದು 
ಧರ್ಮಸ್ಟಳದಲ್ಲಿಯೇ. ಅಲ್ಲಿಂದ ಮುಂದೆ ಒಂದು ನೂರು 
ಕಿ.ಮೀ.ನಷ್ಟು ಹರಿದು ತುಸುತುಸುವಾಗಿ ಸಮುದ್ರದ ಪಾಲಾಗುತ್ತದೆ. 
ನಮ್ಮ ನೀರಾವರಿ ಯೋಜನೆಗಳಲ್ಲಿ ಕಾವೇರಿ, ಕೃಷ್ಣ ನದಿಗಳಿಗೆ 
ಬೃಹತ್‌ ಮೊತ್ತದ ಹಣ ತೊಡಗಿಸಲಾಗಿದೆ. ಆದರೆ ಈ ಎರಡೂ 
ನದಿಗಳು ಪಕ್ಕದ ರಾಜ್ಯಗಳಿಗೂ ಹೋಗುತ್ತವಾದ್ದರಿಂದ ತೊಡಗಿಸಿದ 
ಬಂಡವಾಳಕ್ಕೆ ತಕ್ಕಂತೆ ನೀರನ್ನು ಬಸಿದುಕೊಳ್ಳಲು ಸಾಧ್ಯವಿಲ್ಲ. 
ಎರಡೂ ನದಿಗಳು ಕೋರ್ಟಿನ ಕಟ್ಟೆ ಹತ್ತಿ ವಿವಾದಕ್ಕೆ 
ಗ್ರಾಸವಾಗಿಹೋಗಿವೆ. 


ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ತನ್ನದೊಂದು ಸ್ವತಂತ್ರ 
ನದಿಯೊಂದನ್ನು ಹುಡುಕುತ್ತಿರುವಾಗ ಕಣ್ಣಿಗೆ ಬಿದ್ದದ್ದು ನೇತ್ರಾವತಿ. 
ಇದರ ನೀರನ್ನು ಎಷ್ಟೇ ಬಳಸಿಕೊಂಡರೂ ಇತರ ರಾಜ್ಯಗಳ ತಂಟೆ 
ತಕರಾರು ಇರುವುದಿಲ್ಲ. 


ಇದೇ ಹಿನ್ನೆಲೆಯಲ್ಲಿ ನೇತ್ರಾವತಿಯನ್ನು ಪಶ್ಚಿಮದಿಂದ 
ಪೂರ್ವಕ್ಕೆ ತಿರುಗಿಸುವ ಯೋಜನೆ ರೂಪುಗೊಂಡಿದೆ. 


ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಅಧೀಕ್ಬಕ 
ಇಂಜಿನಿಯರ್‌ ತುಮಕೂರಿನ ಜಿ.ಎಸ್‌. ಪರಮಶಿವಯ್ಯನೇತೃತ್ವದ 
ಹತ್ತು ಜನರ ತಜ್ಞರ ಸಮಿತಿ ಅಧ್ಯಯನ ನಡೆಸಿ ವರದಿಯೊಂದನ್ನು 
ಸರ್ಕಾರಕ್ಕೆ ಸಲ್ಲಿಸಿತ್ತು. ಆ ವರದಿ ಈಗ ಧೂಳು ಕೊಡವಿಕೊಂಡು 
ಮೇಲೆ ಬರಲು ಕಾರಣವೂ ಇದೇ ಆಗಿದೆ. 


ಕರ್ನಾಟಕದ ನೀರಾವರಿ ಸಚಿವ ಹೆಚ್‌.ಕೆ. ಪಾಟೀಲರ 
ಹೇಳಿಕೆಯನ್ನು ನಂಬುವುದಾದರೆ, ಈ ಯೋಜನೆಯ ಸಮೀಕ್ಷಗಾಗಿ 
ಸರ್ಕಾರ ೧೫ ಕೋಟಿ ರೂಪಾಯಿ ತೆಗೆದಿರಿಸಿದೆ. ಅದರಲ್ಲಿ ಐದು 
ಕೋಟಿ ಬಿಡುಗಡೆಯೂ ಆಗಿದೆ. ವೈಮಾನಿಕ ಸಮೀಕ್ಷೆ ಇದೀಗ 


ನಡೆದಿದೆ. 


ವಾದಿ ಆರೇಜೆ ಪುತ್ತೂರು, ಪರಿಸರ ಚಿಂತಕರು ಮತ್ತು ಸೃ 


ದಿ 


- ವಾದಿ ಆರೇಜೆ, ಪುತ್ತೂರು 


"ನೇತ್ರಾವತಿ ತಿರುವು ಯೋಜನೆ'ಯ ವರದಿ ಏನು 
ಹೇಳುತ್ತದೆ? 


ಈ ಯೋಜನೆಯ ರೂವಾರಿ ಜಿ.ಎಸ್‌. ಪರಮಶಿವಯ್ಯ 
ಸರ್ಕಾರಕ್ಕೆ ಸಲ್ಲಿಸಿದ ವರದಿಯನ್ನು ನಾವು ಇಡಿಯಾಗಿ ಓದಿದೆವು. 
ಅದರಲ್ಲಿ ಹೆಚ್ಚಿನ ಪಾಲು ಪೂರ್ವ ಕರ್ನಾಟಕದ ನೀರಿನ ಅಗತ್ಯ 
ಎಷ್ಟಂಬುದರ ಅಂಕಿ ಸಂಖ್ಯೆಗಳೇ ಜಾಸ್ತಿ ಇವೆ ಹೂರತು, 
ನೇತ್ರಾವತಿಯನ್ನು ಅತ್ತ ತಿರುಗಿಸುವುದು ಹೇಗೆಂಬುದರ ಸ್ಪಷ್ಟ ವಿವರ 
ಇಲ್ಲ, ಸಾಧಕ-ಬಾಧಕಗಳ ಚರ್ಚೆಯಂತು ಇಲ್ಲವೇ ಇಲ್ಲ. 


ಇದರಲ್ಲಿ ಎರಡು "ಕಾಲುವೆ'ಗಳ ಪ್ರಸ್ತಾಪ ಇದೆ. ಇವು 
ಗುಡ್ಡಗಳ ನೆತ್ತಿಯ ಮಳೆನೀರನ್ನು ಸಂಗ್ರಹಿಸುವ ಕೃತಕ ಹಳ್ಳಗಳು. 
ನಕ್ಷೆಯ ಮೇಲೆ ಎರಡು ಗೆರೆಗಳನ್ನು ಹಾಕಿ ನೀವೂ ಇಂಥ ಹಳ್ಳ 
ತೋರಿಸಬಹುದು. ಕಾರ್ಕಳ ತಾಲ್ಲೂಕಿನ ಗಡಿಕಲ್ಲು ಗುಡ್ಡದಿಂದ 
ದಕ್ಷಿಣಕ್ಕೆ ಒಂದು ಅಂಕುಡೊಂಕು ಗೆರೆ ಎಳೆಯಿರಿ. ಅದು 
೧೫೦ ಕಿ.ಮೀ. ಉದ್ದದ ಒಂದು ಕಾಲುವೆ. ಹಾಗೇ ಸುಳ್ಳ ತಾಲ್ಲೂಕಿನ 
ಸುಬ್ರಹ್ಮಣ್ಯದ ಕುಮಾರ ಪರ್ವತ ಶ್ರೇಣಿಯಿಂದ ಉತ್ತರ ದಿಕ್ಕಿಗೆ 
ಇನ್ನೊಂದುಗೆರೆ ಎಳೆಯಿರಿ. ಅದು ೫೮ ಕಿ. ಮೀ. ಉದ್ದದ ಇನ್ನೊಂದು 
ಕಾಲುವೆ. ಈ ಎರಡೂ ಕಾಲುವೆಗಳು ಶಿಶಿಲ-ಶಿರಾಡಿ ಅರಣ್ಯದ 
ಎತ್ತಿನಹೊಳೆ ಪರ್ವತ ಶ್ರೇಣಿಯಲ್ಲಿ ಸೇರಬೇಕು. ಅಲ್ಲಿಂದ ಎರಡು 
ಗುಡ್ಡಗಳ ಸಂದಿಯಿಂದ ಒಂದು ಗೆರೆಯನ್ನು ಪೂರ್ವ ದಿಕ್ಕಿಗೆ 
ಎಳೆದುಬಿಡಿ. ಅದು ಪಶ್ಚಿಮಘಟ್ಟಗಳ ಶಿಖರವನ್ನು ದಾಟಿ 
ಬಯಲುಸೀಮೆಗೆ ಬರುತ್ತದೆ. ಮುಂದೆ ನಾಲೆ-ಉಪನಾಲೆ ಮೂಲಕ. 
ಕೋಲಾರದ ತನಕ ಏಳು ಜಿಲ್ಲೆಗಳ ೪೦ ತಾಲ್ಲೂಕುಗಳಿಗೆ ಗೆರೆ 
ಎಳೆಯಿರಿ. 


ತುಮಕೂರಿಗೆ ಹೋಗಿ ನಾವು ಪರಮಶಿವಯ್ಯನವರನ್ನು ಭೇಟಿ 
ಮಾಡಿ ವಿವರಣೆ ಕೇಳಿದಾಗ ಅವರು ಉತ್ಸಾಹದಿಂದ ಟೋಪೋ 
ಶೀಟ್‌ ಗಳ ನಕ್ಷೆಯನ್ನು ಹರಡಿಕೊಂಡು ಇದನ್ನೇ ನಮಗೆ 
ವಿವರಿಸುತ್ತಾರೆ. ಪಶ್ಚಿಮ ಘಟ್ಟದಲ್ಲಿರುವ ಗಶಿಕಲ್ಲುಗುಡ್ಡ 
ಸಮುದ್ರಮಟ್ಟದಿಂದ ೯೪೬ ಮೀಟರ್‌ ಎತ್ತರ ಇದೆ ತಾನೆ? ಆ ಎಲ್ಲಾ 
ಪರ್ವತಗಳ ಶಿಖರಗಳ ಮೇಲ್ಲುದಿಗಳನ್ನು ಜೋಡಿಸಿದರೆ "ಶೃಂಗ 
ರೇಖೆ' ಸಿಗುತ್ತದೆ. ಅಲ್ಲಿಂದ ೧೦೦ ಮೀಟರ್‌ನಷ್ಟು ಕೆಳಗೆ ಇನ್ನೊಂದು 
ಸಮಾನಾಂತರ ರೇಖೆಯನ್ನು ಚಿತ್ರಿಸಿರುವ ಅವರು" ಈ ದಾರಿಯಲ್ಲೇ 
ಕಾಲುವೆ ಹಾದು ಬರಬೇಕು ನೋಡಿ' ಎನ್ನುಶ್ತಾಶ. ಎರಡೂ 


ಜನಶೀಲ ಪತ್ರಕರ್ತರು. 


ನೆಲದ ಮಾತು 


ಕಾಲುವೆಗಳು ಒಟ್ಟಿಗೆ ಸೇರುವ ಆಸುಪಾಸಿನಲ್ಲಿ ೨೭ ಕಿರು 
ಜಲಾಶಯಗಳನ್ನು ನಿರ್ಮಿಸಿ ನೀರು ಸಂಗ್ರಹಿಸಬೇಕು. 


ಹೇಮಾವತಿಯ ಮೇಲೆ ನೇತ್ರಾವತಿ! 


ಇನ್ನೊಂದು ಎಂಜಿನಿಯರಿಂಗ್‌ ಸಾಹಸವನ್ನೂ ಅವರು 
ಬಣ್ಣಿಸುತ್ತಾರೆ. ಹಾಗೆ ಎರಡು ಕಡೆಗಳಿಂದ ಬಂದ ಕಾಲುವೆ ಒಟ್ಟಾಗಿ 
ಸೇರಿ ಸಕಲೇಶಪುರದ ಕಡೆ ಬರುತ್ತದೆ ತಾನೆ? ಅಲ್ಲಿ ೧೬ನೇ 
ಕಿ.ಮೀ.ನಲ್ಲಿ ಹೇಮಾವತಿ ನದಿ ಅಡ್ಡ ಬರುತ್ತದೆ. ಅದಕ್ಕೆ ಈ ನೀರು 
ಸೇರಲೇ ಕೂಡದು. ಏಕೆಂದರೆ ಹೇಮಾವತಿ ಕಾವೇರಿಯ ಉಪನದಿ. 
ಅದಕ್ಕೆನೇತ್ರಾವತಿಯ ನೀರು ಸೇರಿ ಹೋದರೆ ಮತ್ತೆ ಅದು ಕೋರ್ಟಿನ 
ಕಟಕಟೆಯನ್ನೇ ಹತ್ತುತ್ತದೆ. ಹಾಗೆ ಆಗಬಾರದು. ಹೇಮಾವತಿಯ 
ಮೇಲೆ ಬ್ರಿಜ್‌ ಕಟ್ಟಿ ನೇತ್ರಾವತಿಯನ್ನು ದಾಟಿಸಿ ಮುಂದೆ 
ತೆಗೆದುಕೊಂಡು ಬಜ 


೮ 
&L 


ಮಳಯ ನೀರು ಹೀಗೆ ನದಿಯಾಗಿ ಹರಿಯುವ ಮೊದಲೇ 
ತಿರುಗಿಸಿದರೆ ನೇತ್ರಾವತಿಯ ಪಾಡೇನು? ಪರಮಶಿವಯ್ಯ 
ಮಂಡಿಸುವ ವಾದದ ಪ್ರಕಾರ,"ಕಳೆದ ೩೦ ವರ್ಷಗಳಲ್ಲಿ ಪ್ರತಿವರ್ಷ 
ಸರಾಸರಿ ೪೫೦ ಟಿ.ಎಂ.ಸಿ. ನೀರು ನೇತ್ರಾವತಿಯಲ್ಲಿ ಹರಿದು 
ದ್ರ ಸೇರಿದೆ. ಇವರ ಯೋಜನೆ ಜಾರಿಗೆ ಬಂದರೆ ಪೂರ್ವ 
1 (ಕೇವಲ ೧೫೦ ಟಿ.ಎಂ.ಸಿ. ನೀರು ಮಾತ್ರ ಹೋಗುತ್ತದೆ. 
"ಮೂರನೇ ಎರಡಂಶ ನೀರು ಸ್‌ € ಹರಿದು ಸಮುದ್ರ 
ಸೇರುತ್ತದೆ' ಎನ್ನುತ್ತಾರೆ ಪರಮಶಿವಯ್ಯ. 


ಠ್‌ 


ಸರಿ, ನೇತ್ರಾವತಿಯ ತುಸು ನೀರನ್ನು ಒಯ್ದರೆ ತಪ್ಪಿಲ್ಲ ಎಂದೇ 


40 


ಭಾವಿಸೋಣ. ಹೇಗೆ ಒಯ್ಯುತ್ತಾರೆ? ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ 
ಓಡಾಡಿದ ಅನುಭವ ಇಲ್ಲದೆ ಕೇವಲ ಟೋಪೋ ಶೀಟ್‌ ಗಳ 
ಆಧಾರದಿಂದಲೇ ಈ ಯೋಜನೆ ತಯಾರಿಸಲಾಗಿದೆ. 


ಟ್ಬಗಳ ಆ ಅರಣ್ಯದಲ್ಲಿ ವಾಸಿಸುವ ಮಲೆಕುಡಿಯರ 


ಎಲ್ಯಣ್ಣನನ್ನು ಭೇಟಿ ಮಾಡೋಣ ಬನ್ನಿ. ಈ ಉದ್ದೇಶಿತ ಕಾಲುವೆ 


ಹಾದು ಹೋಗುವ ನೆರಿಯ ಅರಣ್ಯ ಪ್ರದೇಶದ 
ಕೊಲೋಡಿಯಲ್ಲಿರುವ ಎಲ್ಕಣ್ಣ, ಈ ದಟ್ಟ ಕಾಡಿನ ಶಿಖರಗಳಲ್ಲಿ 
ಅಡ್ಡಾಡಿ ಅದರ ಒಳ-ಹೊರ ಮ್‌ ಸವ 


ಹತ್ತು ಹೊಳೆಗಳು ಸೇರಿ ನೇತ್ರಾವತಿ ರೂಪಗೊಳ್ಳುತ್ತದೆ. 
ಯಾವುದದು ಹತ್ತು ಹೊಳೆ? ಎಲ್ಯಣ್ಣ ಬೆರಳು ಮಡಿಚುತ್ತಾ 
ಹೋಗುತ್ತಾರೆ... ಕುದುರೆಮುಖದಿಂದ ಬರುವ ಎಳನೀರು ಹೊಳ, 
ಬಂಡಾಜೆ ಅಬ್ಬಿಯಿಂದ ಬರುವ ಬಂಡಾಜೆ ಹೊಳೆ, 


. ನೀರನ್ನೂ ಅಪಾರ ಪೋಷಕಾಂಶಗಳನ್ನೂ ಪಶ್ಚಿಮದ 
ಲಿಗೆ ಸೇರಿಸುವ ನೇತ್ರಾವತಿ ಕಡಲ ಸೇರುವ ತವಕದಲ್ಲಿ 


ಮಧುಗುಂಡಿಯಿಂದ ಚಾರ್ಮಡಿ ಘಾಟಿನಲ್ಲಿ ಬರುವ ಮೃತ್ಯುಂಜಯ 
ಹೊಳೆ, ಬಾಂಜಾರು ಮಲೆಯಿಂದ ಬರುವ ಸುನಾಲ ಹೊಳೆ, 
ಇಳಿಮಲೆಯಿಂದ ಬರುವ ನೆರಿಯಾ ಹೂಳೆ, ಎತ್ತಿನಭುಜ 
ಕಣಿವೆಯಿಂದ ಬರುವ ಶಿಶಿಲದ ಕಪಿಲಾ ಹೊಳೆ, ಶಿರಾಡಿ ಘಾಟಿಯ 
ಮಗ್ಗುಲಲ್ಲಿ ಬರುವ ಗುಂಡ್ಯ ಹೊಳೆ, ಕುಮಾರ ಪರ್ವತದಿಂದ ಬರುವ 
ಕುಮಾರಧಾರಾ, ಸರಪಾಡಿ ಅರಣ್ಯದಿಂದ ಬರುವ ಸರಪಾಡಿ ಹೂಳ 
ಹೀಗೆ ಹತ್ತು ಹೂಳೆಗಳು ಅಲ್ಲಲ್ಲಿ ಸೇರಿ ಕೂನೆಗೆ ಅದು 
ನೇತ್ರಾವತಿಯಾಗುತ್ತದೆ. ಗಡಿಕಲ್ಲುಗುಡ್ಡ, ಬಲ್ಲಾಳರಾಯನದುರ್ಗ, 
ಕುದುರೆಮುಖ, ಎಳನೀರು ಘಾಟಿ, ಬಂಡಾಜೆ, ಚಾಮು 


ನೆಲದ ಮಾತು 


ಏರುಕಲ್ಲು, ಮಾಮಿಕಲ್ಲು, ಮಿಂಚುಕಲ್ಲು, ಬಾಂಜಾರು ಮಲೆ, 
ಇಳಿಮಲೆ, ಅಂಬಟಿ ಮಲೆ, ಬಾರಿಮಲೆ, ಅಮೇದಿಕಲ್ಲು, ಅಣಿಕಲ್ಲು, 
ನಿಶಾನೆಗುಡ್ಡ, ಬೈರಾಪುರ ಘಾಟ್‌, ಎಡಕುಮೇರಿ, ಬಿಸಲೇಘಾಟ್‌, 
ಕುಮಾರ ಪರ್ವತ ಇಲ್ಲೆಲ್ಲ ಈ ಯೋಜನೆಯ ಹೆಸರಲ್ಲಿ ಜೆಸಿಬಿ, 
ಬುಲ್ಡೋಜರ್‌ನಂತಹ ದೈತ್ಯಯಂತ್ರಗಳು ಹರಿದಾಡುವವೆಂದರೆ 
ಇದು ಇಡೀ ನೇತ್ರಾವತಿ ಕಣಿವೆಯನ್ನೇ ಮುಳುಗಿಸುವ ಯೋಜನೆ 
ಎನ್ನುತ್ತಾರೆ ಎಲ್ಯಣ್ಣ. 


ಇದು ಕಾರ್ಯಗತವಾದರೆ ಎಲ್ಯಣ್ಣನ ಅನೇಕ ಪರಿಚಿತ 
ಕೃಷಿಕಮಿತ್ರರು ಕವಡೆ ಕಾಸು ಪರಿಹಾರ ಸಿಗದೆ ಬೀದಿಗೆ ಬೀಳುತ್ತಾರೆ. 
ಏಕೆಂದರೆ ಅವರ ಕೃಷಿಭೂಮಿಗೆ ದಾಖಲೆಗಳೇ ಇಲ್ಲ. 


"ಇದೊಂದು ಕಾರ್ಯಸಾಧುವಲ್ಲದ ಯೋಜನೆ' ಎನ್ನುತ್ತಾರೆ. 
ಬೆಳ್ತಂಗಡಿಯ ಪರಿಸರತಜ್ಞ ರಂಜನ್‌ರಾವ್‌ ಯರ್ಡೂರು. ರಸ್ತೆ, 
ರೈಲು, ಪೈಪ್‌ಲೈನ್‌ ಹೆಸರಲ್ಲಿ ಪಶ್ಚಿಮ ಘಟ್ಟವನ್ನು ಉದ್ದುದ್ದ 
ಸೀಳಿಕೊಂಡು ಹೋಗುವ ಯೋಜನೆಗಳು ಈವರೆಗೆ ಬಂದಿದ್ದವು. 
"ಈಗ ಬಂದಿರುವ ಈ ಯೋಜನೆ ಇಡೀ ನೇತ್ರಾವತಿ ಕೊಳ್ಳವನ್ನೇ 
ಅಡ್ಡಡ್ಡವಾಗಿ ಬುಲ್ಡೋಜರ್‌ನಿಂದ ಸಪಾಟು ಮಾಡುವಂತಹದು' 
ಎನ್ನುತ್ತಾರೆ ಅವರು. 


ಈಚೆಗಷ್ಟ ನಿಧನರಾದ ಪರಿಸರ ಹೋರಾಟಗಾರ ಶಂಪಾ 
ದೈತೋಟ ಈ ಯೋಜನೆಯ ವಿವರ ಕೇಳಿ 
ಕೆಂಡಾಮಂಡಲವಾಗಿದ್ದರು. 


ಗುರುವಾಯನಕೆರೆಯ"ನಾಗರಿಕ ಸೇವಾ ಟ್ರಸ್ಟ್‌'. ಉಡುಪಿಯ 
"ವೈಲ್ಡ್‌ ಲೈಫ್‌ ಫಸ್ಟ್‌' ಸಂಘಟನೆಗಳೂ ಈ ಯೋಜನೆಯ ವಿರುದ್ದ 
ಧ್ವನಿ ಎತ್ತಲಾರಂಭಿಸಿವೆ. 


ನೇತ್ರಾವತಿಯ ನೀರು ಸಮುದ್ರ ಸೇರಿ "ವ್ಯರ್ಥವಾಗುತ್ತದೆ' 
ಎಂಬ ವಿಚಾರವೇ ಅವೈಜ್ಞಾನಿಕ. ಅದು ತನ್ನೊಳಗೆ ಅಪಾರ 
ಪೋಶಕಾಂಶಗಳನ್ನೂ ಸಮುದ್ರಕ್ಕೆ ಕೊಂಡೊಯ್ಯುತ್ತದೆ. ಅಂಥ 
ಪೋಷಕವಸ್ತುಗಳು ಸಿಕ್ಕರೆ ಮಾತ್ರ ಸಮುದ್ರದ ಉತ್ಪನ್ನ ಹೆಚ್ಚುತ್ತದೆ. 
ಈಗಾಗಲೇ ಕಾಳಿ, ಶರಾವತಿ, ಚಕ್ರಾಗಳಿಗೆ ತಡೆಯೊಡ್ಡಿ, ಘಟ್ಟದ 
ಪೋಷಕಾಂಶಗಳೆಲ್ಲ ಸಾಗರಕ್ಕೆ ಸೇರದಂತೆ ತಡೆಹಿಡಿದಿದ್ದೇವೆ. 


ಜೀವ ವೈವಿಧ್ಯ ಅಪಾರವಾಗಿರುವ ಪ್ರಪಂಚದ ಅಪರೂಪದ 
೧೮ ತಾಣಗಳಲ್ಲಿ ಒಂದಾಗಿರುವ ಪಶ್ಚಿಮ ಘಟ್ಟದಲ್ಲಿ ದೈತ್ಯ ಯಂತ್ರಗಳ 
ನಗ್ನ ನರ್ತನ ನಡೆಸಿ ನೀರು ತಿರುಗಿಸಬೇಕೆ? ಬಿದ್ದ ತರಗಲೆಯನ್ನೂ 
ಎತ್ತಬಾರದೆನ್ನುವ ಅಭಯಾರಣ್ಯದ ಕಾನೂನು-ನಿಯಮಗಳು 
ಇಲ್ಲೇನು ಹೇಳುತ್ತವೆ? ೧೫೦ ಟಿ.ಎಂ.ಸಿ. ನೀರನ್ನು ಹೊರಗೆ 
ಸಾಗಿಸುವುದೆಂದರೆ ಒಂದು ಚಿಕ್ಕ ಕಾಲುವೆ ಎಲ್ಲಿ ಸಾಕಾಗುತ್ತದೆ? 
ನದಿಯ ಮೂರನೇ ಒಂದರಷ್ಟು ದೊಡ್ಡದಾದ ಕಾಲುವೆಯನ್ನಲ್ಲದೇ 
ಆ ಘಾಟಿಯಲ್ಲಿ ತೋಡಬೇಕಾದ್ದು? ಅಷ್ಟು ಭಾರೀ ಒತ್ತಡದ ನೀರನ್ನು 
ತಡೆಹಿಡಿಯಲು ಹೋಗಿ ಭೂಕುಸಿತ ಉಂಟಾದರೆ? 


ನೆಲದ ಮಾತು 


ಇವು ನೇತ್ರಾವತಿಯ ಮೇಲೆ ಕಣ್ಣು ಹಾಕಿದ ಪರಿಣತರು 
ಉತ್ತರಿಸಬೇಕಾದ ಪ್ರಶ್ನೆಗಳು. 


ನೀರಾವರಿ ತಜ್ಞ ಪರಮಶಿವಯ್ಯ ಏನನ್ನುತ್ತಾರೆ? 


ಪ್ರಶ್ನೆ: ಇದು ಬರೀ ನಕಾಶೆಯ ಮೇಲಿನ ಯೋಜನೆ; 
ಕಾರ್ಯಗತವಾಗದು ಎಂಬ ಟೀಕೆ ಇದೆಯಲ್ಲ? 


ಪರಮಶಿವಯ್ಯ : ನಾನು ತಯಾರಿಸಿದ ಯೋಜನೆಗಳಲ್ಲೆಲ್ಲ 
ಇದು ಅತ್ಯುತ್ತ ಮ ಯೋಜನೆ; ಹಿಂದೆ ಹೇಮಾವತಿ, ವರುಣಾ ನಾಲೆ 
ಯೋಜನೆಗಳನ್ನು ತಯಾರಿಸಿದಾಗೂ ಇದೇ ಟೀಕೆ ಬಂದಿತ್ತು. 
ಇದಕ್ಕೆಲ್ಲ ಜಗ್ಗುವವ ನಾನಲ್ಲ; ತಾಂತ್ರಿಕವಾಗಿ ಹೇಗೆ ಸಾಧುವಲ್ಲ 
ಎಂದು ನೇರ ಚರ್ಚೆಗೆ ಬರಲಿ. ಪಶ್ಚಿಮಘಟ್ಟದ ೨೫ಕ್ಕೂ ಹೆಚ್ಚು 
ಸ್ಥಳಗಳಿಗೆ ಹೋಗಿ ಅಲ್ಲಿನ ಜನತೆಯ ಜತೆ ಚರ್ಚಿಸಿ ಯೋಜನೆ 
ಸಿದ್ಧ ವಾಗಿದೆ. 


ಕೆಲವು. ನೀರಾವರಿ ಎಂಜಿನಿಯರುಗಳೇ ಟೀಕೆ 


ಮಾಡಿದಂತಿದೆಯಲ್ಲ? 


ಇಲಾಖೆಯ ಬಹುತೇಕ ಮುಂದಿಗೆ ಯೋಜನೆಯ 
ಗಂಧಗಾಳಿಯೂ ಗೊತ್ತಿಲ್ಲ. ಸುಮ್ಮನೇ ಅಪಪ್ರಚಾರ 
ಮಾಡುತ್ತಿದ್ದಾರೆ. ಸುಮಾರು ೫೦೦ ಚದರ ಕಿ.ಮೀ. ವ್ಯಾಪ್ತಿಯಲ್ಲಿ 
೫೦ಕ್ಕೂ ಹಚ್ಚು ಚೆಕ್‌ ಡ್ಯಾಂ ಕಟ್ಟುವ ಮೂಲಕ ನೀರು 
ಹರಿಸಲಾಗುತ್ತಿದೆ. ಕಚ್ಚಾ ಕಾಲುವೆಯಲ್ಲಿ ಸೆಕೆಂಡ್‌ ಗೆ ನಾಲ್ಕು ಅಡಿ 
ಹಾಗೂ ಲೈನಿಂಗ್‌ ಬಳಿಕ ಸೆಕೆಂಡ್‌ ಗೆ ಎಂಟು ಅಡಿ ಹರಿಯಲಿದೆ. 


ಇದು ಅಷ್ಟಲ್ಲ ಅನುಕೂಲಕರ ಹಾಗು ಸುರಕ್ಷಿತ ಇದ್ದರೆ 
ವಿರೋಧ ಯಾಕೆ ಬರಬೇಕು? 


ಪರಿಸರ ಅಸಮತೋಲನವಾಗುತ್ತದೆ ಎಂಬ ಕಾರಣಕ್ಕೆ 
ವಿರೋಧ ಇರುತ್ತದೆ. ಆದರೆ ಇಲ್ಲಿ ಮುಳುಗಡೆ ತೀರಾ ನಗಣ್ಯ ಹಾಗೂ 
ಬಹುತೇಕ ಕೃಷಿ ಪ್ರದೇಶಗಳು ಅರಣ್ಯ ಅತಿಕ್ರಮಣದ ಪ್ರದೇಶ. 


ಸಮುದ್ರಕ್ಕೆ ನೈಸರ್ಗಿಕವಾಗಿ ಹರಿಯುವ ಲವಣಾಂಶ, ಇತರ 
ಪೋಷಕಾಂಶಗಳು ಕಡಿಮೆಯಾಗಿ: ಜಲಚರಗಳಿಗೆ 
ಹಾನಿಯಾಗುವುದಿಲ್ಲವೇ? 


ಖಂಡಿತಾ ಇಲ್ಲ. ಸಮುದ್ರಕ್ಕೆ ಹರಿಯುವ ೫೫೦ ಟಿ.ಎಂ.ಸಿ. 
ನೀರಿನ ಪೈಕಿ ಕೇವಲ ೧೪೩ ಟಿ.ಎಂ.ಸಿ. ನೀರು ಮಾತ್ರ 
ಬಳಸಲಾಗುತ್ತದೆ. ಜತೆಗೆ ಅನಿವಾರ್ಯವಾದಲ್ಲಿ ಚೆಕ್‌ ಡ್ಯಾಂಗಳಿಂದ 
ಬೇಸಿಗೆಯಲ್ಲಿ ನೇತ್ರಾವತಿಗೆ ನೀರು ಹರಿಸಿದರೆ ಕೆಳಭಾಗದ ಜನತೆಯ 
ಕುಡಿಯುವ ನೀರಿನ ಬವಣೆಯನ್ನೂ ನೀಗಿಸಲು ಅವಕಾಶವಿದೆ. 
ಮಧ್ಯಕರ್ನಾಟಕದ ಜಿಲ್ಲೆಗಳಿಗೆ ಪರ್ಯಾಯ ನೀರಿನ ಮೂಲವೇ 

ಇಲ್ಲ. 
೨9 


41 


ನದಿ ಜೋಡಣೆ ಪರಿಹಾರವೆ? 


ಕೆಲವು ವಾರಗಳ ಹಿಂದೆ ಕಾವೇರಿ ವಿಷಯ ಕುದಿಯುವ 
ಬಿಂದುವನ್ನು ತಲುಪಿ, ಭಾವೋದ್ರೇಕಕ್ಕೆ ಕಾರಣವಾಗಿತ್ತು. ಬಹಳಷ್ಟು 
ಜನ ಅದರ ರಾಜಕೀಯ ಲಾಭ ಪಡೆಯಲು ಯತ್ನಿಸಿದರು. ರೈತರು 
ತಮ್ಮ ಬದುಕಿಗಾಗಿ ಹೊಡೆದಾಡುತ್ತಿದ್ದರೆ, ಕೆಲವರು ಇದಕ್ಕೆ ಭಾಷಾ 
ವಿವಾದದ ರೂಪ ಕೊಟ್ಟು ಪ್ರಚಾರ ಪಡೆದರು. ನಮ್ಮಂಥ ಕೆಲವರು 
ಜಲವಿಜ್ಞಾನದ ಬಗೆಗಿನ ನಮ್ಮ ತಾಂತ್ರಿಕ ಶಬ್ದಭಂಡಾರವನ್ನು 
ಹೆಚ್ಚಿಸಿಕೊಂಡೆವು. ಕರ್ನಾಟಕವನ್ನು ತಲ್ಲಗೊಳಿಸಿದ ಈ ವಿವಾದದಲ್ಲಿ 
ಕೆಲವರು ಆಸ್ತಿ-ಪಾಸ್ತಿ ಮತ್ತು ಜೀವಾನಾಧಾರಗಳನ್ನು 
ಕಳೆದುಕೊಂಡರೆ, ಇನ್ನು ಕೆಲವರು ಪ್ರಾಣವನ್ನೇ 
ಕಳೆದುಕೊಳ್ಳಬೇಕಾಯಿತು. ಇದರ ಮುಂದೆ ವೀರಪ್ಪನ್‌ನ ಅಪಹರಣ 
ಪ್ರಹಸನವೂ ಕಳಾಹೀನವೆನಿಸಿತು. 

ಕಾವೇರಿ ನೀರನ್ನು ಉಳಿಸುವ ನೆಪದಲ್ಲಿ ಪಾದಯಾತ್ರೆಗಳು, 
ರ್ಯಾಲಿಗಳು, ಪ್ರತಿಭಟನೆಗಳು ಬೇಕಾದಷ್ಟು ನಡೆದವು. ಕರ್ನಾಟಕ 
ಮತ್ತು ತಮಿಳುನಾಡು ರಾಜ್ಯ ಸರಕಾರಗಳು ಈ 
ರಾಜಕೀಯದಾಟದಲ್ಲಿ ಲಾಭ ನಷ್ಟ ಎರಡನ್ನೂ ಕಂಡವು. ಸಮಸ್ಯೆಗೆ 
ಪರಿಹಾರ ಮಾತ್ರ ಕಾಣಲಾಗಲಿಲ್ಲ. ಕೆಲವರ ಬಳಿ ಈ ಜ್ವಲಂತ 
ಸಮಸ್ಯೆಗೊಂದು ಮಹಾನ್‌ ಪರಿಹಾರವಿದೆ. ಅದೇನೆಂದರೆ ದೇಶದ 
ಪ್ರಮುಖ ನದಿಗಳ ಜೋಡಣೆ. ಏಪ್ರಿಲ್‌ ನಲ್ಲಿ ಈ ಮಹಾಯೋಜನೆ 
ಆರಂಭವಾಗುವುದೆಂದೂ ಇದೀಗ ಪ್ರಕಟಿಸಲಾಗಿದೆ. ಆದರೆ ಕೇವಲ 
ನದಿಗಳ ಜೋಡಣೆಯಿಂದ ನಮ್ಮ ನದಿಗಳಲ್ಲಿ ಸದಾ ನೀರು 
ಹರಿಯುವುದೇ? 

ನದಿಗಳ ಜೋಡಣೆ, ತಮಿಳುನಾಡಿಗೆ ನೀರು ಬಿಡದಿರುವುದು 
ಇವೆರಡರ ಆಚೆಗೆ ಯಾರೂ ಆಲೋಚಿಸುತ್ತಿಲ್ಲ. ನೀರಿನ ಸಮಸ್ಯೆಯ 
ಹಿಂದಿನ ಕಾರಣದ ಬಗೆಗಾಗಲೀ, ಅಥವಾ ಭವಿಷ್ಯದಲ್ಲಿ ಈ ಸಮಸ್ಯ 
ಉದ್ಭವಿಸದಿರುವಂತೆ ಮಾಡುವುದರ ಬಗೆಗಾಗಲೀ ನಾವ್ಯಾರೂ 
ವಿವೇಚಿಸುತ್ತಿಲ್ಲ. ಬಿದ್ದಿರುವ ಮಳೆಯ ಪ್ರಮಾಣ ಕಡಿಮೆ 
ಎಂಬುದನ್ನಂತೂ ಎಲ್ಲರೂ ಒಪ್ಪತ್ತಾರೆ. ಆದರೆ ಈ ಸಮಸ್ಯೆಯ 
ನಿಜವಾದ ಕಾರಣ, ನಮ್ಮ ಜೀವನದಿಗಳಿಗೆ ಜನ್ಮ ನೀಡುವ ಪ್ರದೇಶಗಳ 
ನಾಶ ಹಾಗೂ ಬೇಜವಾಬ್ದಾರಿಯುತ ಶೋಷಣೆ. ನಮ್ಮ ಬಹಳಷ್ಟು 
ನದಿಗಳು ನಮ್ಮದೇ ರಾಜ್ಯದ ಕೆಲವು ಅನಾಮಿಕ ಕಾಡುಗಳಲ್ಲಿ 
ಹುಟ್ಟುತ್ತವೆ. ನಮ್ಮ ಪ್ರಮುಖ ನದಿ, ಉಪನದಿಗಳ ಉಗಮಸ್ಥಾನದ 
ಪಟ್ಟಿ ತೆಗೆದರೆ ನಮ್ಮ ಕಾಡುಗಳನ್ನು ಸಂರಕ್ಷಿಸುವ ಅಗತ್ಯದ 
ಅರಿವಾಗುತ್ತದೆ. ಈ ವಿವಾದದ ಕೇಂದ್ರಬಿಂದುವಾದ ಕಾವೇರಿ, 
ಕೂಡಗಿನ ತಲಕಾವೇರಿ ವನ್ಯಜೀವಿಧಾಮದಲ್ಲಿ ಉಗಮವಾಗುತ್ತದೆ. 
ಆ ಕಾಡುಗಳನ್ನು ಉಳಿಸಬೇಕೆಂದು ನಮ್ಮಲ್ಲಿ ಎಷ್ಟು ಜನ 


ಯೋಚಿಸುತ್ತಿದ್ದೇವೆ? ಸದ್ಯದ ಬೆಳೆಗಳನ್ನಷ್ಟ ಉಳಿಸಿಕೊಳ್ಳಲು 


ರರಿಸರಚಿಂತಕರು ಮತ್ತು ಲೇಖಕರು. 


-ಸಂಜಯ್‌ ಗುಬ್ಬಿ 


ಪ್ರಯತ್ನಿಸುತ್ತಿರುವ ನಾವು ಸಮೀಪ ದೃಷ್ಟಿದೋಷದಿಂದ 
ಬಳಲುತ್ತಿದ್ದೇವೆ; ಭವಿಷ್ಯದತ್ತ ನಮ್ಮ ಗಮನವೇ ಇಲ್ಲ. 

ಇತ್ತೀಚೆಗೆ ಸರ್ವೋಚ್ಛ ನ್ಯಾಯಾಲಯ ನೀಡಿದ ತೀರ್ಪು, ನಮ್ಮ 
ಪ್ರಮುಖನದಿಗಳಾದ ಭದ್ರಾ, ತುಂಗಾ, ನೇತ್ರಾವತಿಗಳನ್ನು ಉಳಿಸಿತು. 
ಈ ನದಿಗಳು ತೇವಭರಿತ ನಿತ್ಯಹರಿದ್ವರ್ಣದ ಕಾಡುಗಳಲ್ಲೊಂದಾದ 
ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಟ್ಟುತ್ತವೆ. 
ಕುದುರೆಮುಖ ವಿಶ್ವದ ೨೫ ಅತ್ಯುತ್ತಮ ಜೀವ ವೈವಿಧ್ಯ ಕೇಂದ್ರಗಳಲ್ಲಿ 
ಒಂದು. ಈ ನದಿಗಳ ಹಲವಾರು ಉಪನದಿಗಳೂ ಇದೇ ಕಾಡಿನಲ್ಲಿ 
ಹುಟ್ಟುತ್ತವೆ. ವನ್ಯಜೀವಿಗಳನ್ನು ಉಳಿಸಬೇಕೆಂಬ ಕೂಗು, ನಮ್ಮ 
ಜೀವನದಿಗಳ ಆಶ್ರಯತಾಣಗಳಾಗಿರುವ ಕಾಡುಗಳನ್ನು 
ಉಳಿಸಬೇಕೆಂಬ ವಿಷಯದೊಂದಿಗೆ ಬೇರ್ಪಡಿಸಲಾಗದಂತೆ 
ತಳಕುಹಾಕಿಕೊಂಡಿದೆ. ಆದರ ಈ ಕೂಗು ಹೆಚ್ಚಾದಂತೆಲ್ಲಾ ಅದನ್ನು 
ಬುದ್ಧಿಜೀವಿಗಳ ಗೊಣಗಾಟ ಎಂದು ಟೀಕಿಸಲಾಗುತ್ತಿದೆ. 

ಭದ್ರಾ ಹುಲಿಧಾಮದಲ್ಲಿ ಉಗಮಿಸುವ ಭದ್ರಾನದಿಯ ಮುಖ್ಯ 
ಉಪನದಿಗಳೆಂದರೆ ಸೋಮವಾಹಿನಿ, ತಡಬೇಹಳ್ಳ, ವಾಟೇಹಳ್ಳ, 
ಭದ್ರಾ ಹುಲಿಧಾಮದ ಭಾಗವೇ ಆದ ಬಾಬಾಬುಡನ್ನಿರಿಯ 
ಹುಲ್ಲುಗಾವಲುಗಳು ತುಂಗಭದ್ರಾ ನದಿಯ ಮತ್ತೊಂದು 
ಉಪನದಿಯಾದ ವೇದಾವತಿ ನದಿಗೆ ಜನ್ಮ ಕೊಡುತ್ತವೆ. ಕಾವೇರಿಯ 
ಪ್ರಮುಖ ಉಪನದಿಯಾದ ಲಕ್ಷ್ಮಣತೀರ್ಥ ದಕ್ಷಿಣ ಕೊಡಗಿನ 
ಬ್ರಹ್ಮಗಿರಿ ವನ್ನಧಾಮದಲ್ಲಿ ಹುಟ್ಟುತ್ತದೆ. ಕಾವೇರಿಯ ಮತ್ತೊಂದು 
ಉಪನದಿ ಹಾರಂಗಿಯ ಉಗಮವಾಗುವುದು, ಪುಷ್ಪಗಿರಿ 
ವನ್ಯಜೀವಿಧಾಮದಲ್ಲಿ. ಮಹಾದಾಯಿ ಮತ್ತು ಕಾಳಿ ನದಿಗಳು 
ಹುಟ್ಟುವುದೆಲ್ಲಿ? ಬೆಳಗಾಂ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಪಶ್ಚಿಮ 
ಘಟ್ಟಗಳ ಕಾಡುಗಳಲ್ಲಿ. ಹೀಗೆ ಪಶ್ಚಿಮ ಘಟ್ಟಗಳ ಕಾಡುಗಳಿಂದ 
ಹುಟ್ಟುವ ನದಿಗಳ ಪಟ್ಟಿ ದೊಡ್ಡದಿದೆ. 

ಈ ವಾಸ್ತವಗಳು ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು, 
ನದಿ ಪರಿಣತರು, ನ್ಯಾಯಾಂಗ ಮತ್ತು ಸಾಮಾನ್ಯ ಜನ - ಎಲ್ಲರಿಗೂ 
ಅರ್ಥವಾಗಬೇಕು. 

ಉದ್ದುದ್ದ ಬಾಷಣಗಳಿಗಿಂತ, ಆಗದ ಹೋಗದ, 
ದೂರದೃಷ್ಟಿಯಿಲ್ಲದ ಪರಿಹಾರಗಳಿಗಿಂತ ಈ ನದಿ ಮೂಲಗಳನ್ನು 
ಉಳಿಸಿ ರಕ್ಷಿಸುವತ್ತ ಗಮನ ಹರಿಸುವುದು ಲೇಸು. ನಮ್ಮ 
ವಿಷಯದಲ್ಲಿ ನದಿಮೂಲಗಳೆಂದರೆ ಅವುಗಳನ್ನು 
ಒಡಲಲ್ಲಿಟ್ಟುಕೊಂಡಿರುವ ಅಭಯಾರಣ್ಯಗಳೇ ಆಗಿವೆ. 
ಹೋರನೋಟಕ್ಕೆ ಅರಣ್ಯದಲ್ಲಿರುವ ಆನೆ, ಹುಲಿ, ಸಿಂಗಳೀಕಗಳ 
ಸಂರಕ್ಷಣೆಯಂತೆ ಕಾಣುವ ಇದು ರಾಯಚೂರು ಅಥವಾ 


ನೆಲದ ಮಾತು 


ತುಮಕೂರಿನಲ್ಲಿ ವಾಸಿಸುವ ಜನಗಳಿಗೆ ತಮಗೆ ಸಂಬಂಧಿಸಿದ್ದೇನಲ್ಲ 
ಅನ್ನಿಸಬಹುದು. ಆದರೆ ಜಲಾನಯನ ಪ್ರದೇಶಗಳ ದೃಷ್ಟಿಯಿಂದ ಈ 
ಕಾಡುಗಳಿಗಿರುವ ಮೌಲ್ಯ ಲೆಕ್ಕಕ್ಕೆ ಸಿಗದ್ದು ಮತ್ತು ಅದು ಎಲ್ಲರಿಗೂ 
ಸಂಬಂಧಿಸಿದ್ದು. ಒಮ್ಮೆ ನಾಶವಾದ ಕಾಡುಗಳು ಎಂದೆಂದಿಗೂ 
ಅಳಿದಂತೆಯೇ. ಯಾವ ವೈಜ್ಞಾನಿಕ ಜ್ಞಾನ, ಆರ್ಥಿಕ ಬಲ, 
ಅರಣ್ಯಾಭಿವೃದ್ಧಿಗಳೂ ನಮ್ಮ ನದಿಗಳನ್ನು ಮರಳಿ ತರಲಾರವು. 
ಹಲವು ದಶಕಗಳಿಂದ ನಮ್ಮದು ಕೃಷಿ ಅವಲಂಬಿತ ಸಮಾಜ ಮತ್ತು 
ಬಹುಶಃ ಮುಂದಕ್ಕೂ ಅದು ಹಾಗೆಯೇ ಉಳಿಯಲಿದೆ. ಈ ನದಿ, 
ತೊರೆ, ಹಳ್ಳಗಳನ್ನು ನಾವು ಕನಿಷ್ಠ ನಮ್ಮ ದೇಶದ ಆಹಾರ ಮತ್ತು 
ನೀರಿನ ಅವಶ್ಯಕತೆಗಾಗಿಯಾದರೂ ರಕ್ಷಿಸಬೇಕು. 

ಇತ್ತೀಚೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ 
ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಸುಪ್ರೀಂಕೋರ್ಟು ಕೊಟ್ಟ ತೀರ್ಪು 
ಉಳಿಸಿದ್ದು, ವಿನಾಶದ ಅಂಚಿನಲ್ಲಿದ್ದ ಕೆಲವು ಕೋತಿ ಹಾಗೂ ಪಕ್ಷಿ 
ಸಂತತಿಗಳನ್ನಷ್ಟೇ ಅಲ್ಲ. ಈ ಪ್ರದೇಶದಲ್ಲಿ ಹುಟ್ಟುವ ನದಿಗಳನ್ನೇ 
ಅವಲಂಬಿಸಿ ಬದುಕುವ ಕರ್ನಾಟಕ ಮತ್ತು ಆಂದ್ರದ ರೈತರ 
ಜೀವನವನ್ನೂ ಅದು ರಕ್ಷಿಸಿದೆ. ಒಂದು ಅಂದಾಜಿನ ಪ್ರಕಾರ ಭದ್ರಾ 
ಎಡದಂಡೆ ನಾಲೆಯ ರೈತರ ವಾರ್ಷಿಕ ಉತ್ಪನ್ನಗಳ ಬೆಲೆಯೇ 
ಕುದುರೆಮುಖ ಗಣಿಗಾರಿಕೆ ಸಂಸ್ಥೆಯ ವಾರ್ಷಿಕ ಆದಾಯಕ್ಕಿಂತ 
೯ ಪಟ್ಟು ಹೆಚ್ಚಾಗಿದೆ. ಳದ 

ಭದ್ರಾ ನದಿ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ೮೩೦೦ ಹೆಕ್ಟೇರ್‌ 
ಕೃಷಿ ಭೂಮಿಗೆ ನೀರು ಒದಗಿಸುತ್ತದೆ. ಒಟ್ಟು ೮ ಜಿಲ್ಲೆಗಳ ೩೮ ಲಕ್ಷ 
ಹೆಕ್ಟೇರ್‌ ಭೂಮಿ ಈ ನದಿಯಿಂದ ನೀರು ಪಡೆಯುತ್ತದೆ. ನಮಗೆ 
ಕುದುರೆಮುಖದ ಕಾಡುಗಳನ್ನು ಉಳಿಸಲು ಇದಕ್ಕಿಂತ ಉತ್ತಮ 
ಕಾರಣ ಬೇಕೆ? ಕಬ್ಬಿಣದ ಅದಿರು ನಮ್ಮ ದೇಶದಲ್ಲಿ ಬೇಕಾದಷ್ಟು 
ಕಡೆ ಸಿಗುತ್ತದೆ. ಗಣಿಗಾರಿಕೆಯನ್ನು ಎಲ್ಲಿಯಾದರೂ ಮಾಡಬಹುದು. 
ಆದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ೩ ಪ್ರಮುಖ 
ನದಿಗಳು ಹುಟ್ಟುತ್ತವೆ. ನಿಸರ್ಗದ ಸಮತೋಲನ ಆರ್ಥಿಕತೆಗೆಯಾವ 
ಪರ್ಯಾಯವೂ ಇಲ್ಲ. ಈಗ ಬೇಕಾದ್ದು ಮಿತವ್ಯಯವೇ ಹೊರತು 
ಹೊಟ್ಟೆಬಾಕತನವಲ್ಲ. 

ದುರದೃಷ್ಟವೆಂದರೆ, ನಾವು ನೀರನ್ನು ನೆನೆಸಿಕೊಳ್ಳುವುದು ಎರಡು 
ಸಂದರ್ಭಗಳಲ್ಲಿ ಮಾತ್ರ; ನೀರು ಹೆಚ್ಚಾದಾಗ (ಪ್ರವಾಹ) ಅಥವಾ 
ತೀರ ಕಡಿಮೆಯಾದಾಗ (ಬರ). ಉಳಿದ ಸಮಯಗಳಲ್ಲಿ ಈ 
ಜೀವಮೂಲಕ್ಕೆ ನಾವು ಸೂಕ್ತ ಮನ್ನಣೆ ನೀಡುತ್ತಿಲ್ಲ. ಈ ನದಿಗಳನ್ನು 
ನಮ್ಮ ಹಕ್ಕು ಎಂಬಂತೆ ಸದರದಿಂದ ಕಾಣುತ್ತೇವೆ. ನಮಗೋಸ್ಕರ 
ಹರಿಯುವ ಈ ನದಿಗಳನ್ನು ಎಷ್ಟೊಂದು ಅಜ್ಞಾತ ಅರಣ್ಯ ರಕ್ಷಕರು, 
ವನ್ಯಜೀವಿ ಸಂರಕ್ಷಕರ ಪ್ರಯತ್ನಗಳು ಕಾಪಾಡುತ್ತಿವೆ ಎಂದು ನಮ್ಮಲ್ಲಿ 
ಎಷ್ಟು ಜನ ಯೋಚಿಸುತ್ತೇವೆ? ಈ ಕಾಡುಗಳಿಂದ ಹರಿವ ನೀರನ್ನು 
ಉಪಯೋಗಿಸುವ ನಾವೆಲ್ಲ ಕರ್ನಾಟಕ ಅರಣ್ಯ ಇಲಾಖೆಯನ್ನು 
ನಮ್ಮ ರಕ್ಷಕನೆಂದು ತಿಳಿಯಬೇಕು. ಆ ಇಲಾಖೆಯ ಬಗ್ಗೆ ಬಹಳಷ್ಟು 
ತಪ್ಪು ತಿಳುವಳಿಕೆಗಳಿವೆ. ಅಲ್ಲಿ ಲಂಚಕೋರರಿರಬಹುದು. 
ಕೆಲವೊಮ್ಮ ಇಲಾಖೆ, ಜನಗಳ ವಿರುದ್ಧವಾಗಿ ವರ್ತಿಸಿರಬಹುದು. 


ನೆಲದ ಮಾತು 


ಆದರೆ ಈ ನ್ಯೂನತೆಯ ನಡುವೆಯೂ ಅವರು ನಮ್ಮ ನದಿಗಳನ್ನು 
ರಕ್ಷಿಸಿದ್ದಾರೆ. ಇದೆಲ್ಲಾ ಸಾಧ್ಯವಾಗಿದ್ದು ಕೆಲವು ಕಟ್ಟುನಿಟ್ಟಿನ ವನ್ಯಜೀವಿ 
ಕಾನೂನುಗಳು ನಮ್ಮ ಸಂವಿಧಾನದಲ್ಲಿರುವುದರಿಂದ. ಒಟ್ಟಾರೆ 
ಕತೆಯ ನೀತಿ ಏನೆಂದರೆ ನಮಗೆ ಬದುಕುಳಿಯುವ ನಿಜವಾದ 
ಆಸೆಯಿದ್ದರೆ ದೇಶದ ಭೂಭಾಗದ ಶೇ. ೩ರಷ್ಟಿರುವ 
ಅಭಯಾರಣ್ಯಗಳನ್ನು ಯಾವುದೇ ಬೆಲೆ ತೆತ್ತಾದರೂ ರಕ್ಷಿಸಬೇಕು. 


ಕೆಲವು ಸಾಮಾಜಿಕ ಕಾರ್ಯಕರ್ತರು ಈ ಪ್ರದೇಶಗಳನ್ನು 
ರಾಷ್ಟ್ರೀಯ ಉದ್ಯಾನವನ ಅಥವಾ ವನ್ಯಜೀವಿಧಾಮಗಳನ್ನಾಗಿ 
ಉಳಿಸುವುದನ್ನು ವಿರೋಧಿಸುತ್ತಾರೆ. ಈ ಪ್ರದೇಶಗಳು ಮಾನವನ 
ಕಲ್ಯಾಣಕ್ಕೆ ಅತ್ಯಂತ ಅವಶ್ಯಕ. ಹಣದ ದುರಾಸೆಯಿಂದ ನಡೆಯುವ 
ಅನಿರ್ಬಂಧಿತ ಅಭಿವೃದ್ದಿಯನ್ನು ದೂರವಿರಿಸುವುದಕ್ಕೆ 
ಅಭಯಾರಣ್ಯಗಳು ಅವಶ್ಯಕ ಎಂಬುದು ಇವರಿಗೇಕೆ 
ಅರ್ಥವಾಗುವುದಿಲ್ಲ? ಈ ಸಂದರ್ಭಗಳಲ್ಲಿ ವನ್ಯಜೀವಿ ಕಾಯ್ದೆಗಳು 
ನಮಗೆ ವರವಾಗಿವೆ. ಕರ್ನಾಟಕದಲ್ಲಿ ಸುಮಾರು ೬೦೦೦ ಚ.ಕಿ.ಮೀ. 
ವಿಸ್ತೀರ್ಣದ ಭೂಮಿಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು 
ವನ್ಯಜೀವಿಧಾಮಗಳಿವೆ. ಇದು ರಾಜ್ಯದ ಒಟ್ಟು ವಿಸ್ತೀರ್ಣವಾದ 
೧,೯೧,೭೯೧ ಚ.ಕಿ.ಮೀ. ನ ಶೇ. ೩.೫ರಷ್ಟು. ಇದು ಹಾಸನ 
ಜಿಲ್ಲೆಯ ಗಾತ್ರಕ್ಕಿಂತ ಕಡಿಮೆ. ನಮ್ಮ ಜೀವನದಿಗಳ 
ಉಳಿವಿಗಾಗಿಯಾದರೂ ಈ ಸಣ್ಣ ಪ್ರದೇಶವನ್ನು ರಕ್ಷಿಸಲಾಗದೆ? 


ನಮ್ಮ ರಾಜಕೀಯ ನಾಯಕರಾಗಲೀ, ರೈತ 
ಮುಖಂಡರಾಗಲಿ ಕಾರ್ಯಸಾಧುವಾದ, ದೀರ್ಥಕಾಲಿಕ 
ಪರಿಹಾರವನ್ನು ಕುರಿತು ಯೋಚಿಸಿಲ್ಲ. ಯಾವ ನಿರ್ಣಾಯಕರೂ 
ಜಲಾನಯನ ಪ್ರದೇಶಗಳನ್ನು ರಕ್ಷಿಸುವ ವಿಷಯವನ್ನು 
ಗಂಭೀರವಾಗಿ ತೆಗೆದುಕೊಂಡಂತಿಲ್ಲ. ತಕ್ಷಣದ ರಾಜಕೀಯ 
ಲಾಭಕ್ಕಿಂತ ನೀರಿನ ಮೂಲಗಳನ್ನು ಉಳಿಸುವುದು ಹೆಚ್ಚು ಮುಖ್ಯ 
ಎಂದು ನಾವು ತಿಳಿದುಕೊಳ್ಳಬೇಕು. ಕಾವೇರಿ ನೀರನ್ನು 
ಉಪಯೋಗಿಸುವ ಬಹಳಷ್ಟು ಜನ, ಅದರಲ್ಲೂ ಈ ಜೀವನದಿಯ 
ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲದ ಬೆಂಗಳೂರಿಗರು ಈ 
ಸಮಯದಲ್ಲಿ ನಿಷ್ಕಿಯರಾಗಿಬಿಟ್ಟಿದ್ದಾರೆ. ಪ್ರಮುಖ ನದಿಗಳ 
ಜೋಡಣೆ ಈ ನದಿಗಳಿಗೆ ನಿರಂತರ ನೀರಿನ ಭರವಸೆ 
ನೀಡುತ್ತದೆಯೆ? ಕೇವಲ ದೊಡ್ಡ ಕಾಲುವೆ ಅಥವಾ ಪೈಪ್‌ಲೈನ್‌ 
ಯೋಜನೆಗಳು ನಮ್ಮ ನಗರಗಳಿಗೆ ನೀರನ್ನು ತರುತ್ತವೆಯೇ? 

ಕಾವೇರಿ ಮತ್ತು ಅದರ ಸುತ್ತಲೂ ಇರುವ ಕಾಡುಗಳನ್ನು 
ರಕ್ಷಿಸುವುದೊಂದೇ ತಮಗಿರುವ ದಾರಿ ಎಂಬುದನ್ನು 
ಬೆಂಗಳೂರಿಗರು ಅರಿತುಕೊಳ್ಳಬೇಕು. ಹಾಗೆಯೇ ಹೇಮಾವತಿ 
ನದಿಯ ಉಗಮಸ್ಥಾನವಾದ ಬಲ್ಲಾಳರಾಯನದುರ್ಗದ 
ಕಾಡುಗಳ ಸಮಗ್ರತೆಯಿಂದಷ್ಟೆ ತಮ್ಮ ಮನೆಯ ನಲ್ಲಿಗಳಲ್ಲಿ 
ಗಾಳಿಯ ಬದಲು ನೀರು ಹರಿಯಲು ಸಾಧ್ಯ ಎಂಬುದು 
ತುಮಕೂರಿನ ನಾಗರಿಕರಿಗೆ ಅರ್ಥವಾಗಬೇಕು. 


(ಕೃಪೆ : ವಿಜಯ ಕರ್ನಾಟಕ) 
ಈ 
49 


ನಮ್ಮ ಕೆರೆಗಳ ನಿರ್ವಹಣೆ 


ಕರ್ನಾಟಕದ ಪರಿಸರಕ್ಕೆ ಅದರ ನಿವಾಸಿಗಳಿಂದ ನೀಡಿರುವ 
ಅಮೂಲ್ಯವಾದ ಕೊಡುಗೆಯೆಂದರೆ ಕೆರೆ, ಕುಂಟೆಗಳೆಂದು 
ಹೇಳಬಹುದು. . ಚೋಳ, ಚಾಳುಕ್ಯರ ಆಡಳಿತದಿಂದ 
ಟಿಪ್ಪುಸುಲ್ತಾನ್‌ವರೆಗೂ ಪ್ರತಿಯೊಂದು ಆಡಳಿತವೂ ತನ್ನದೇ ಆದ 
ರೀತಿಯಲ್ಲಿ ಕೆರೆಗಳನ್ನು ನಿರ್ಮಿಸುವುದರ ಮೂಲಕ ಹೆಚ್ಚು ಕಡಿಮೆ 
ಪ್ರತಿಯೊಂದು ಗ್ರಾಮಕ್ಕೂ ಒಂದಕ್ಕಿಂತ ಹಚ್ಚಿನ ಕೆರೆ ಬರುವಂತೆ 


ನಿರ್ಮಿಸಲಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಕರ್ನಾಟಕದಲ್ಲಿ 


ಸುಮಾರು ೨೭,೦೦೦ ರೆವಿನ್ಯೂ ಗ್ರಾಮಗಳಿದ್ದರೆ, ಕೆರೆಗಳ ಸಂಖ್ಯೆ 


ಇರುವುದು ೪೪,೪೮೧. ಅಂದರೆ, ಪ್ರತಿಯೊಂದು ಗ್ರಾಮಕ್ಕೂ ಹಚ್ಚು 


ಕಡಿಮೆ ಒಂದಕ್ಕಿಂತ ಹೆಚ್ಚಾಗಿ ಕೆರೆ ಇರಲೂ ಸಾಧ್ಯ. 


"ಕೆರೆ' ಎಂದ ತಕ್ಷಣ, ಅದು ಕೇವಲ ನೀರು ಸಂಗ್ರಹಣೆಗಾಗಿ 
ನಿರ್ಮಿಸಲಾಗಿರುವ "ಒಡ್ಡು' ಎಂಬ ಭಾವನೆ ಬರುತ್ತದೆ. ಆದರೆ ಕೆರೆ 
ಎನ್ನುವುದು ಹನಿ ಹನಿ ಮಳೆಯನ್ನು ಸಂಗ್ರಹಿಸುವ, ವೈಜ್ಞಾನಿಕವಾಗಿ 
ಆಯಾ ಪರಿಸರಕ್ಕೆ ತಕ್ಕಂತೆ ಉಪಯೋಗಿಸುವ ಹಾಗು ನೀರನ್ನು 
ಸಂರಕ್ಷಿಸುವ ವ್ಯವಸ್ಥ ಯಾಗಿದೆ. ವ್ಯವಸ್ಥ ಎಂದಾಗ ಅದು ಭೌತಿಕ 
ಹಾಗೂ ಬ ವ್ಯವಸ್ಥೆ ಗಳೆರಡನ್ನೂ ಒಳಗೊಂಡಿದೆ. ಅದು 
ಭೌತಿಕವಾಗಿ RE ಪ್ರದೇಶದಲ್ಲಿ ಬೀಳುವ ಒಂದೊಂದು 
ಹನಿಯು ಪೋಲಾಗದಂತೆ ಶೇಖರಿಸುವ ವ್ಯವಸ್ಥೆ ಯಾಗಿದೆ. ಹಾಗೆ 
ಶೇಖರಿಸಿದ ನೀರನ್ನು ಉತ್ತಮವಾಗಿ ಸಂರಕ್ಷಿ ಸುವ ಹಾಗೂ 
ಉಪಯೋಗಿಸುವ ವ್ಯವಸ್ಥೆ ಸಾಮಾಜಿಕ ವ್ಯವ ಸ್ಪೆಯಾಗಿದೆ. ಈ 
ಲೇಖನದಲ್ಲಿ ಈ ವ್ಯವಸ್ಥೆ ಗಳರಡನ್ನೂ ಚಿತ್ರಿ ಶ್ರಿಸುಪುದರೊಂದಿಗೆ, 
ಇಂದಿನ ವಸ್ತುಸಿತಿಯನ್ನು "ಚಿತ್ರಿಸಲು ಪ್ರಯತ್ನಿ ಸಲಾಗುತ್ತದೆ. 


ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ನೀರು ಸಂಗ್ರಹಣೆಗಾಗಿ 
ನಿರ್ಮಿಸಲಾಗಿರುವ "ಒಡ್ಡ'ನ್ನು ಕೆರೆಯೆಂದು 
ಉಪಯೋಗಿಸಲಾಗುತ್ತದೆ. ಅತಿ ಕಡಿಮೆ ಮಳೆ ಬರುವ 
ಪ್ರದೇಶಗಳಲ್ಲಿ ಬೀಳುವ ಪ್ರತಿಯೊಂದು ಹನಿ ನೀರನ್ನು ಬಿ 
ಜಾಗದಿಂದ ಹಿಡಿದು, ಕೆರೆಯಲ್ಲಿ ಸಂಗ್ರಹಿಸಿ, ಹಾಗೆ ಸಂಗ್ರಹಿಸಿ 
ನೀರನ್ನು ಬಳಸಿಕೊಳ್ಳಲು ನಿರ್ಮಿಸಿರುವ ವ್ಯವಸ್ಥಯ ಕರೆ 
ಎನ್ನಿ ಸಿಕೊಳ್ಳುತ್ತ ಕ ಹ ವ್ಯವಸ್ಥೆ ಯನ್ನು ಭಾಜಿ ಭಾಗಗಳಾಗಿ 
ಚೂರಾದ: a ಜಲಾನಯನ, 
ಎರಡನೆಯದಾಗಿ ಕೆರೆಯ ಅಂಗಳ ಹಾಗು ಮೂರನೆಯದಾಗಿ 
"ಅಚ್ಚುಕಟ್ಟು'. ಈ ಒಂದೊಂದು ಭಾಗದಲ್ಲೂ ಮಳೆ ನೀರಿನ 
ಶೇಖರಣೆ, ಸಂರಕ್ಷಣೆ ಹಾಗು ಬಳಕೆಯ ಬಗ್ಗೆ ಮಹತ್ವ 
ನೀಡಲಾಗುತ್ತದೆ. 


ಪ್ರೊ. ಸೋಮಶೇಖರ 


ಪರಿಸರ ಮತ್ತು ನೀರಾವರಿಯ ನ 


೨೦ 


- ಪ್ರೊ. ಸೋಮಶೇಖರರೆಡ್ಡಿ 


ಯಾವ ಭೌಗೋಳಿಕ ಪ್ರದೇಶದಿಂದ ಕೆರೆಗೆ ನೀರು 
ಹಲಿದುಬರುತ್ತದೊ ಅದನ್ನು "ಜಲಾನಯನ' ವೆಂದು ಹಾಗು "ನೀರು 
ನೇತ್ತಿ' ಎಂದು ಕರೆಯಲಾಗುತ್ತದೆ. ಈ ನೀರು ನೇತ್ರಿಯಲ್ಲಿ 
ಭೌಗೋಳಿಕ ವೈಶಿಷ್ಟ್ಯತೆಗೆ ತಕ್ಕನಾಗಿ ಅದರ ಉಪಯೋಗವನ್ನು 
ತೀರ್ಮಾನಿಸುವುದರೊಂದಿಗೆ ಅಲ್ಲಿ ಬಿದ್ದ ಪ್ರತಿಯೊಂದು ನೀರು 
ಹನಿಯನ್ನು ಶೇಖರಿಸುವ ಬಗೆ ಕಾಳಜಿ ವಹಿಸಲಾಗಿತ್ತು. ಈ ನೀರು 
ನೇತ್ತಿ ಅತಿ ಹೆಚ್ಚಾಗಿ ಇಳಿಜಾರಾಗಿದ್ದರೆ, ನೀರು ಹರಿದು ಬರುವ 
ರಭಸಕ್ಕೆ ಮಣ್ಣು ಸವಕಳಿ ಹೆಚ್ಚಾಗುವ ಸಾಧ್ಯತೆ ಇದ್ದಲ್ಲಿ ಆ 
ಪ್ರದೇಶವನ್ನು "ಗೋಮಾಳ'ವೆಂತಲೂ ಅಥವ" ಸಮುದಾಯಕಾಡು' 
ಎಂತಲೂ ತೀರ್ಮಾನಿಸಿ, ಮಣ್ಣು ಸವಕಳಿಯನ್ನು ತಪ್ಪಿಸುತ್ತಿದ್ದರು. 

ನೀರು ನೇತ್ರಿ ಹೆಚ್ಚಿನ ಇಳಿಜಾರು ಇಲ್ಲದಿದ್ದಲ್ಲಿ ಆ ಪ್ರದೇಶವನ್ನು 
ಸಾಗುವಳಿಗೆ ಬಳಸಿಕೊಳ್ಳಲಾಗುತ್ತಿತ್ತು. ನೀರು ನೇತ್ತಿಯಲ್ಲಿ 
ಗುಡ್ಡಗಳು, ಬೆಟ್ಟಗಳು ಹೆಚ್ಚಾಗಿದ್ದಲ್ಲಿ ಅಲ್ಲಿಯೂ ಸಹ ನೀರು 
ಶೇಖರಣೆಗೆ ಬೇಕಾದ ವ್ಯವಸ್ಥೆ ಕಲ್ಪಿಸಲಾಗುತ್ತಿ ತ್ತು. ಈಗಲೂ 
ಸಾವನದುರ್ಗ ಮತ್ತು ದೇವರಾಯನದುರ್ಗಗಳಲ್ಲಿ ಇಂತಹ 
ವ್ಯವಸ್ಥೆಯನ್ನು ಕಾಣಬಹುದು. 


ಪ್ರತಿಯೊಂದು ನೀರುನೆತ್ತಿಯಲ್ಲಿಯೂ ಆಯಾ ಭೌಗೋಳಿಕ 
ಲಕ್ಷಣಗಳಿಗೆ ತಕ್ಕ ನೀರು ಶೇಖರಣೆ ಸೌಲಭ್ಯವನ್ನು 
ನಿರ್ಧರಿಸುತ್ತಿದ್ದರು. ನೀರುನೆತ್ತಿಯನ್ನು ಗೋಮಾಳ ಅಥವಾ 
ಸಮುದಾಯದ ಕಾಡೆಂದು ತೀರ್ಮಾನಿಸಿದ್ದಾರೆ. ಅಲ್ಲಿ ಬೀಳುವ 
ಪ್ರತಿಯೊಂದು ಹನಿಯನ್ನೂ ಭೂಮಿಯಲ್ಲಿ ಹಿಂಗಿಸಲಿಕ್ಕೆ ಹುಲ್ಲು, 
ತರಗು ಮತ್ತು ಮರಗಳು ಸಹಾಯವಾಗುತ್ತಿದ್ದವು. ಅಂತಹ 
ಸ್ಥಳಗಳಿಂದ ಹರಿದು ಬಂದ ನೀರನ್ನು ಕುಂಟೆಗಳಲ್ಲಿ ತುಂಬಿಡುತ್ತಿದ್ದರು. 
ಇಂದಿಗೂ ಯಾವುದೇ ಹಳ್ಳಿ ತೆಗೆದುಕೊಂಡರೂ, ಹಿಂದೆ 
ಗೋಮಾಳವಿದ್ದ ಪ್ರದೇಶಗಳಲ್ಲಿ ಈ ಕುಂಟೆಗಳು ಇದ್ದವು 
ಅನ್ನುವುದಕ್ಕೆ ಪುರಾವೆಗಳು ಸಿಕ್ಕುತ್ತವೆ. ಗೋಮಾಳದಲ್ಲಿ ಮೇಯುವ 
ದನಗಳಿಗೆ ಬೇಸಿಗೆಯಲ್ಲೂ ನೀರು ಸಿಕ್ಕಬೇಕೆಂಬ ಕಾರಣಕ್ಕೆ ಈ 
ು೦ಟೆಗಳ ಸುತ್ತ ದೊಡ್ಡ ಮರಗಳನ್ನು (ಸಾಮಾನ್ಯವಾಗಿ ಮಾವು) 
ಬೆಳೆಯುತ್ತಿದ್ದರು. ಈ ಮರಗಳ ನೆರಳಿನಿಂದಾಗಿ ನೀರು 
"ಅವಿ'ಯಾಗುವುದನ್ನು ನಿಯಂತ್ರಿಸಬಹುದಾಗಿತ್ತು ಮತ್ತು ನೀರು 
ಕುಡಿದು ಬೇಸಿಗೆಯಲ್ಲಿ ಈ ಮರಗಳ ಕೆಳಗೆ ವಿಶ್ರಮಿಸಬಹುದಿತ್ತು. 


ಸಾಮಾನ್ಯವಾಗಿ "ನೀರುನೆತ್ತಿ'ಯನ್ನು ಬೇಸಾಯಕ್ಕೆ ಬಳಸಿದ್ದರೆ, 
ಪ್ರತಿಜೊಂದೂ ಹೊಲದಿಂದಲೂ ಹರಿದು ಬರುವ ನೀರನ್ನು, 


ರರೆಡ್ಡಿ ಮ » ಬೆಂಗಳೂರಿನ ಇನ್ಸ್‌ಟ್ಯೂಟ್‌ ಆಫ್‌ ಮ್ಯಾನೇಜ್‌ ಮೆಂಟ್‌ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಈಗಾಗಲೇ 
ಮ್ಮ ಕೆರೆಕಟ್ಟೆಗಳ ಬಗ್ಗೆ ಸಾಕಷ್ಟು ಕೆಲಸ ಮಾಡಿ ಹೆಸರು ಮಾಡಿರುವಂಥವರು. 


-ಸಂ. 


ನೆಲದ ಮಾತು 


ಕಾಲುವೆಗಳ ಮೂಲಕ ಹರಿದು ಬಿಟ್ಟು ಕುಂಟೆಗೆ ಸೇರುವಂತೆ 
ಮಾಡುತ್ತಿದ್ದರು. ಇಂದಿಗೂ ಕೆಲವು ಗ್ರಾಮಗಳಲ್ಲಿ ಹೊಲಗಳ ನಡುವೆ 
ಇಂತಹ ಕಾಲುವೆಗಳನ್ನು ಗಮನಿಸಬಹುದು. 


ಸಾಮಾನ್ಯವಾಗಿ ರಾಜರು ಅಥವಾ ಅತಿ ಶ್ರೀಮಂತರು 
ಕೆರೆಗಳನ್ನು ಕಟ್ಟಿದ್ದರೆ ಬಡವರು ಅದರಲ್ಲೂ ಮಹಿಳೆಯರು ಈ 
ಕುಂಟೆಗಳ ರಚನೆಗೆ ದಾನಿಗಳಾಗುತ್ತಿದ್ದರು. ಅಲ್ಲಲ್ಲಿ ಉಳಿದಿರುವ 
ಕುಂಟೆಗಳ ಹೆಸರುಗಳನ್ನು ಗಮನಿಸಿದರೆ, ಕುಂಟೆಗಳ ನಿರ್ಮಾಣದಲ್ಲಿ 
ಮಹಿಳೆಯ ಪಾತ್ರ ಗಮನಕ್ಕೆ ಬರುತ್ತದೆ. 


ಕುಂಟೆಗಳಿಂದ ಹರಿದು ಬಂದ ನೀರನ್ನು, ಉತ್ತರ 
ಕರ್ನಾಟಕದಲ್ಲಿ ಅದರಲ್ಲೂ ರಾಯಚೂರಜಿಲ್ಲೆಯಲ್ಲಿ, ಅತಿ ಹೆಚ್ಚಾಗಿ 
"ಕಟ್ಟೆಗಳಿಗೆ' ಸಾಗು ಹಾಕುತ್ತಿದ್ದರು. ಈ ಕಟ್ಟೆಗಳು ಕೆರೆಯ 
ಆಕಾರವಿದ್ದು ಸಂಪೂರ್ಣ ಮಣ್ಣಿನ ಕಟ್ಟಿ ಹೊಂದಿದ್ದು, ತೂಬು ಇಲ್ಲದೆ 
ಇರುತ್ತಿದ್ದವು. ಇದರ ಉದ್ದೇಶ ಕಟ್ಟೆಯ ನೀರು ಬೇಸಾಯಕ್ಕಿಲ್ಲವೆಂದು 
ತಿಳಿಸುವುದಕ್ಕೆ, ಜೋಪು ನೀರಿನಿಂದ ಬೇಸಾಯ ಮಾಡಬಹುದಿತ್ತು. 

ಕಟ್ಟೆಯಿಂದ ಅಥವಾ ಕುಂಟೆಗಳಿಂದ ಕರೆಗೆ ನೀರು 
ಹರಿದುಹೋಗಲು ಕಾಲುವೆಗಳಿದ್ದು, ಆ ಕಾಲುವೆಗಳ ಇಕ್ಕೆಡೆಗಳಲ್ಲಿ 
ಹೊಂಗೆ ಮತ್ತು ಇನ್ನಿತರ ಮರಗಳನ್ನು ನೆಟ್ಟು ಮಣ್ಣು 
ಸವಕಳಿಯಾಗುವುದನ್ನು ತಪ್ಪಿಸುತ್ತಿದ್ದರು. ಇಂತಹ ಕಾಲುವೆಗಳು 
ಕೆರೆಯನ್ನು ಸೇರುತ್ತಿದ್ದ ಸಮೀಪದಲ್ಲಿ ತೋಪನ್ನು ಬಳೆಸುತ್ತಿದ್ದರು. 
ಈ ಎಲ್ಲಾ ಮರಗಳಿಂದ ಬಿದ್ದ ಎಲೆ, ಕಾಯಿ ಮತ್ತು ಹಣ್ಣು ಕೆರೆಯ 
ಮಣ್ಣು ಫಲವತ್ತಾಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತಿದ್ದವು. 


ಕೆರೆಯ ಅಂಗಳ ಸಾಮಾನ್ಯವಾಗಿ "ಸಾಸರ್‌' ಆಕಾರದಲ್ಲಿದ್ದು 
ಬೇಸಿಗೆ ಕಾಲದಲ್ಲೂ ನೀರು ಉಳಿಸಿಕೊಳ್ಳುವುದಕ್ಕೆಂದು ತೂಬಿಗೆ 
ಎಟುಕದಂತೆ ಅಳವನ್ನು ಹೊಂದಿದ್ದವು. ಬೇಸಿಗೆ ಕಾಲದಲ್ಲಿ ಈ 
ಅಂಗಳಗಳು ಹುಲ್ಲುಗಾವಲುಗಳಾಗುತ್ತಿದ್ದವು. ಬರ ಬಂದರೆ 
ಸಾಮುದಾಯಿಕವಾಗಿ ಅಂಗಳವನ್ನು ಉತ್ತು ಬರ ಪರಿಹಾರಕ್ಕೆಂದು 
ಬೆಳೆ ಬೆಳೆಯುತ್ತಿದ್ದರು. ತುಮಕೂರು ಮತ್ತು ರಾಯಚೂರು 
ಜಿಲ್ಲೆಗಳಲ್ಲಿ ಇಂದಿಗೂ ಈ ವ್ಯವಸ್ಥೆಯನ್ನು ಕಾಣಬಹುದು. 
ಯಾರಾದರೂ ಯಾವುದೇ ಕಾರಣಗಳಿಂದ ಬೆಳೆಯನ್ನು 
ಕಳೆದುಕೊಂಡಿದ್ದರೆ, ಅಂತಹವರು ಸಮುದಾಯದ ಓಡ್ಡಿಗೆ ಮೇರೆಗೆ 
ಅಂಗಳದಲ್ಲಿ ಬೆಳೆ ಬೆಳೆದುಕೊಳ್ಳಬಹುದಿತ್ತು. 

ಕೆರೆಯ ಅಂಗಳದ ಎರಡು ಕಡೆಯಲ್ಲೂ ಮರಗಳನ್ನು 
ಬೆಳೆಯುತ್ತಿದ್ದುದರಿಂದ ಅವುಗಳ ನೆರಳಿನಿಂದಾಗಿ ಕೆರೆಯಲ್ಲಿ ನೀರು 
ಆವಿಯಾಗುವುದನ್ನು ತಪ್ಪಿಸಲಾಗುತ್ತಿತ್ತು. ಈ ಮರಗಳು 
ಸಾಮಾನ್ಯವಾಗಿ ಸಮುದಾಯ ಸ್ವತ್ತಾಗಿತ್ತು. 

ಕೆರೆಗೆ ಪ್ರಮುಖವಾದದ್ದು "ಒಡ್ಡು' ಅಥವ "ಕಟ್ಟೆ'. ಇದು 
ಸಾಮಾನ್ಯವಾಗಿ ಯಾವುದೇ ಸಿಮೆಂಟ್‌ ಅಥವಾ ಉಕ್ಕು 
ಉಪಯೋಗಿಸದೆ ಕಟ್ಟಲಾಗಿರುತ್ತದೆ. ಕೆರೆ ಆಳವಾಗಿದ್ದರೆ ಕುದುರ 
ಲಾಳದ ಆಕಾರದಲ್ಲಿರುತ್ತದೆ. ಆಳ ಕಡಿಮೆ ಇದ್ದಲ್ಲಿ ಇದು ಹಾವಿನ 


ನೆಲದ ಮಾತು 


ಆಕಾರದಲ್ಲಿರುತ್ತದೆ. ಕೆರೆಯ ಅಂಗಳದ ಕಡೆಗೆ ಇರುವ ಕಟ್ಟೆಯ ಭಾಗ 
ಕಲ್ಲಿನಿಂದ ಕಟ್ಟಿದ್ದು, ಕಲ್ಲುಗಳ ನಡುವೆ ಇತರ ಕಲ್ಲುಗಳಿಗಿಂತ ಎತ್ತರಕ್ಕೆ 
ಕೆಲವು ಕಲ್ಲುಗಳು ಇದ್ದು ಇವು ಮೆಟ್ಟಲಿನಂತೆ ಕೆಲಸ ಮಾಡುತ್ತವೆ. 


ಈ ಕಲ್ಲಿನ ನಡುವೆ ಇರುವ ರಂಧ್ರವು ಏಡಿ, ಮೀನು 
ಮುಂತಾದವು ವಾಸಿಸಲು ಅನುಕೂಲವಾಗಿರುತ್ತವೆ. 


ಕಲವು ಕೆರೆಗಳ ಕಟ್ಟೆಯನ್ನು ಅಂಗಳದೊಳಕ್ಕೆ ಬಾಗುವಂತೆ 
ಮಾಡುವುದರಿಂದಾಗಿ ಮಹಿಳೆಯರಿಗೆ ಸ್ನಾನ ಹಾಗೂ ಬಟ್ಟೆ 
ಒಗೆಯಲಿಕ್ಕೆ ಪ್ರತ್ಯೇಕ ಜಾಗ ಕಲ್ಪಿಸಿದಂತಾಗುತ್ತದೆ. 


ಕಟ್ಟೆಯ ಹಿಂಬದಿ ಎಂದರೆ ಅಚ್ಚುಕಟ್ಟು ಕಡೆಗಿರುವ ಭಾಗ 
ಸಾಮಾನ್ಯವಾಗಿ ಮರಗಿಡಗಳಿಂದ ಇರುತ್ತಿತ್ತು. ಇದನ್ನು 
ಇಂಜಿನಿಯರ್‌ ಗಳು ಒಪ್ಪದಿದ್ದರೂ, ಈ ಮರಗಿಡಗಳು ಅನೇಕ 
ಸಾಮಾಜಿಕ ಸವಲತ್ತುಗಳನ್ನು ಪೂರೈಸುತ್ತಿದ್ದವು. ಬಡವರಿಗೆ 
ಉರುವಲು, ಹಸಿರೆಲೆ ಗೊಬ್ಬರ ನೀಡುವುದರೊಂದಿಗೆ, ಹಣ್ಣು 
ಹಂಪಲುಗಳನ್ನು ನೀಡುತ್ತಿದ್ದವು. ಅನೇಕ ಪಕ್ಷಿಗಳಿಗೆ ಇವು ಆಶ್ರಯ 
ನೀಡುವುದರಿಂದ ಕೃಷಿಯಲ್ಲಿ ಹುಳ-ಹುಪ್ಪಟೆಗಳ ಭಾದೆಯನ್ನು 
ನಿವಾರಿಸುತ್ತಿದ್ದವು. 

ಅಚ್ಚುಕಟ್ಟುವಿನಲ್ಲಿ ಬೆಳೆ ಬೆಳೆಯುತ್ತಿದ್ದ ರೀತಿ ಕೆರೆಯಲ್ಲಿ 
ಶೇಖರಣೆಯಾದ ನೀರಿನಾಧಾರದ ಮೇಲೆ ಕಡಿಮೆ ಮಳೆ 
ಪ್ರದೇಶಗಳಾದ ಮಾಲೂರು, ಮುಳಬಾಗಿಲು, ಶಿರಾ, ಕೊರಟಗೆರೆ 
ಮತ್ತು ಚಳ್ಳಕೆರೆ ತಾಲ್ಲೂಕುಗಳಲ್ಲಿ ಮಳೆಗಾಲದಲ್ಲಿ ಅತಿ ಕಡಿಮೆ 
ನೀರಿನ ಬಳಕೆಗೆ ಹೆಚ್ಚಿನ ಪ್ರಾಶಸ್ತ್ಯಕೊಡುತ್ತಿದ್ದರು. "ದೊಡ್ಡಬಭತ್ತ'ವನ್ನು 
ಮಳೆ ಆಶ್ರಯದಲ್ಲಿ ತೆನೆ ಬರುವವರೆಗೂ ಬೆಳೆದು, ಕೇವಲ ಮೂರು 
ಅಥವ ನಾಲ್ಕು ನೀರಾವರಿಯಿಂದ ಬೆಳೆ ಬೆಳೆದುಕೊಳ್ಳುತ್ತಿದ್ದರು. 
ಆದರೆ ಬೇಸಿಗೆ ಬೆಳೆ ಬೆಳೆಯಬೇಕಾದಲ್ಲಿ ಸಮುದಾಯ ಹೆಚ್ಚಿನ ಪಾತ್ರ 
ವಹಿಸುತ್ತಿದ್ದವು. 

ನೀರಿನ ಶೇಖರಣೆಯನ್ನು ಗಮನಕ್ಕೆ ತೆಗೆದುಕೊಂಡು ಬೆಳ 
ಬೆಳೆಯಬೇಕೆ, ಬೇಡವೆ? ಬೆಳೆದರೆ ಯಾವ ಬೆಳ, ಎಷ್ಟು ಎಕರೆಯಲ್ಲಿ 
ಎಂಬ ತೀರ್ಮಾನವನ್ನೂ ಸಮುದಾಯ ನಿರ್ಧರಿಸುವಾಗ 
ಸಮುದಾಯದ ಬೇಡಿಕೆಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ 
ನೀಡಲಾಗುತ್ತಿತ್ತು. ಅಂತಹ ಬೇಡಿಕೆಗಳಲ್ಲಿ ದನಕರುಗಳಿಂದ ಬೇಡಿಕೆ 
ಹೆಚ್ಚಿನ ಪ್ರಾಧಾನ್ಯ ಪಡೆಯುತ್ತಿತ್ತು. 

ಶೇಖರಣೆಯಾದ ನೀರಿಗೆ ಅನುಗುಣವಾಗಿ ಬೆಳೆ 
ಬೆಳೆಯುವುದರಲ್ಲಿ ಸಮುದಾಯಗಳು ಅನೇಕ ವಿಧಾನಗಳನ್ನು 
ರೂಪಿಸಿಕೊಂಡಿದ್ದವು. ಇದರಲ್ಲಿ ಚಿಂತಾಮಣಿ ತಾಲ್ಲೂಕು 
ಬೋಡಂಪಲ್ಲಿ ಮತ್ತು ಮುಳಬಾಗಲಿನ ಪಕ್ಕದ ಹಳ್ಳಿಯಲ್ಲಿ 
ಅನುಸರಿಸುತ್ತಿರುವ "ದಾಮೋಸಿ' ಎನ್ನುವ ಪದ್ಧಶಿ. ಈ ಪದ್ಧಶಿ 
ಅನುಸಾರ ಶೇಖರಣೆಗನುಸಾರವಾಗಿ ಸೂಕ್ತವಾದ 
ಆಯ್ದುಕೊಂಡಂಶಹ ಜಮೀನಿನಲ್ಲೇ ಅಚ್ಚುಕಟ್ಟಿನ ರೈತರೆಲ್ಲರೂ ಭತ್ತ 
ಬೆಳೆಯುತ್ತಾರೆ. ಆಯ್ಕೆಯಾದ ಜಮೀನು ಯಾರ ಒಡೆತನಕ್ಕೆ 


51 


ಸೇರಿದ್ದರೂ, ಆ ಬೆಲೆ ಕಾಲಕ್ಕೆ ಅದನ್ನು ಸಮುದಾಯದ 
ಭೂಮಿಯೆಂದು ಪರಿಗಣಿಸಲಾಗುತ್ತದೆ. 


ಕೋಲಾರದ ದೇವರಾಯನದುರ್ಗದಲ್ಲಿ ಕೆರೆಯಲ್ಲಿ ನೀರು 
ಅರ್ಧದಷ್ಟು ಶೇಖರಣೆಯಾಗಿದ್ದರೆ, ಕೇವಲ ಅರ್ಧದಷ್ಟು 
ಅಚ್ಚುಕಟ್ಟಿನಲ್ಲಿ ಬೇಸಾಯ ಮಾಡಿ, ಆ ಭಾಗದಲ್ಲೇ ಎಲ್ಲ ರೈತರೂ 
ಒಟ್ಟುಗೂಡಿ ಭತ್ತ ಬೆಳೆಯುತ್ತಿದ್ದರು. ತುಮಕೂರಿನ 
ಗಟ್ಟಲಗೊಲ್ಲಹಳ್ಳಿ, ಮತ್ತು ಕುರಮಕೋಟೆಯಲ್ಲಿ ಕೆರೆಯಲ್ಲಿ 
ಶೇಖರಣೆಯಾದ ನೀರಿಗನುಸಾರವಾಗಿ ಪ್ರತಿಯೊಂದು ಎಕರೆಗೆ 
"ಶೇರಿನಂತೆ' ನಿರ್ಧರಿಸಿ, ಬೆಳೆ ಆಯ್ಕೆಯ ಮತ್ತು ವಿಸ್ತಾರದ 
ಸ್ವಾತಂತ್ರ್ಯವನ್ನು ರೈತರಿಗೆ ನೀಡುತ್ತಿದ್ದರು. 

ಬೆಳೆ ಬೆಳೆಯುವುದರಲ್ಲಿ ಸಮುದಾಯಗಳು ವ್ಯಕ್ತಪಡಿಸುತ್ತಿದ್ದ 
ವೈವಿಧ್ಯತೆಯೊಂದಿಗೆ, ಶೇಖರಣೆಯಾದ ನೀರನ್ನು ಬೆಳೆಗಳಿಗೆ ಹಂಚುವ 
ವಿಧಾನಗಳಲ್ಲಿ ಅನೇಕ ವೈವಿಧ್ಯತೆಯನ್ನು ಸಮುದಾಯಗಳು 
ರೂಪಿಸಿಕೊಂಡಿವೆ. ಈ ವಿಧಾನಗಳು ನೀರನ್ನು ಸಮಾನವಾಗಿ ಎಲ್ಲಾ 
ರೈತರಿಗೆ ಹಂಚುವ ಉದ್ದೇಶದೊಂದಿಗೆ, ಅತಿ ಕಡಿಮೆ ನೀರನ್ನು 
ಉಪಯೋಗಿಸಿ ಉತ್ತಮ ಬೆಳೆಯನ್ನು ಬೆಳೆಯುವ ಉದ್ದೇಶ 
ಹೊಂದಿರುತ್ತದೆ. 


ಇಂತಹ ಪದ್ದತಿಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ತಳಕು 
ಗ್ರಾಮದವರು ವಿಶಿಷ್ಟವಾದ ಪದ್ದತಿಯನ್ನು ಅನುಸರಿಸುತ್ತಾರೆ. ಇಲ್ಲಿ 
ಯಾವುದೇ ಬೆಳೆಗೆ ಕೇವಲ ಮಣ್ಣಿ ನ ತೇವಾಂಶ ಕಾಪಾಡಲು ನೀರಾವರಿ 
ಎಷ್ಟು ಬೇಕೊ ಅಷ್ಟೆ ನೀರನ್ನು ಹರಿಸುತ್ತಾರೆ. ಯಾವುದೇ ಕಾರಣಕ್ಕೂ 
ಗದ್ದೆಯಲ್ಲಿ ನಿಂತ ನೀರಿಗೆ ಅವಕಾಶವಿಲ್ಲ. ಅದೇ ತಾಲ್ಲೂಕಿನ 
ಪರಶುರಾಮಪುರದ ಹಳೆಕೆರೆಯ ಅಚ್ಚುಕಟ್ಟಿನಲ್ಲಿ ಹಾಗು ಅದರ 
ಸುತ್ತಮುತ್ತಲಿರುವ ಅನೇಕ ಗ್ರಾಮಗಳಲ್ಲಿ ವಿಶಿಷ್ಟವಾದ 
ಪದ್ಧತಿಯಾದ ಹಂತವನ್ನು ನೀರು ವಿತರಣೆಗಾಗಿ ಬಳಸುತ್ತಾರೆ. ಈ 
ಪದ್ದತಿ ನೀರಿನ ವಿತರಣೆಯಲ್ಲಿ ಪ್ರತಿಯೊಬ್ಬ ರೈತನ ಭಾಗವನ್ನು 
ನಿರ್ಧರಿಸುವುದರ ಮೂಲಕ ಕಲಹಗಳಿಗೆ ಅವಕಾಶವನ್ನು ತಪ್ಪಿಸಿದೆ 
ಹಾಗೂ ಸಮಾನತೆಗೆ ಅವಕಾಶ ನೀಡಿದೆ. ತೂಬಿನಿಂದ ಹಿಡಿದು ಪ್ರತಿ 
ಗದ್ದೆಯವರಿಗೆ ಒಂದು ರಾಜ ಕಾಲುವೆಯ ಹಾಗೂ ಒಂದು ಗದ್ದೆಗೆ 
ಹರಿಯಬೇಕಾದ ನೀರನ್ನು ಕಲ್ಲಿನಲ್ಲಿ ರಂಧ್ರ ಕೊರೆಯುವುದರ 
ಮೂಲಕ ವಿವರಿಸಲಾಗುತ್ತದೆ. 


ಕೊರಟಗೆರೆ ತಾಲ್ಲೂಕು ಗಟ್ಟಗೊಲ್ಲಹಳ್ಳಿ ಗ್ರಾಮದಲ್ಲಿ 
ಶೇಖರಣೆಯಾದ ನೀರನ್ನು ಒಂದು ಎಕರೆಗೆ ಎಷ್ಟು ಗಂಟೆ ನೀರು 
ಹರಿಯಬಹುದು ಎಂಬ ಆಧಾರದ ಮೇಲೆ ನೀರು ಹಾಯಿಸುತ್ತಾರೆ. 
ಇದೇ ಗ್ರಾಮ ಹಾಗು ಸುತ್ತಮುತ್ತಲ ಗ್ರಾಮಗಳಲ್ಲಿ ನೀರು ಹರಿಸಲು 
ವಿವಿಧ ರೀತಿಯ ಹಾಡುಗಳಿದ್ದವು ಎಂಬ ಪ್ರತೀತಿ ಇದೆ. 

ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡುವುದರಲ್ಲಿ 
ಮುಖ್ಯವಾದ ಪಾತ್ರ ವಹಿಸುತ್ತಿದ್ದವು"ನೀರುಗಂಟಿ'. ಸಾಮಾನ್ಯವಾಗಿ 
ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿಯಾದರೂನೀರು ಹಂಚಿಕೆ ವಿಷಯದಲ್ಲಿ 
ಆತನದ ಅಂತಿಮ ತೀರ್ಮಾನ. ಆತನ ಕೈಯಲ್ಲಿದ್ದ ಲಾಠಿ ಅದು 


ರಿಪ 


ಕೇವಲ ಬಿದರು ಕೋಲಾಗದೆ, ಅದು ಅಚ್ಚುಕಟ್ಟಿನ ಮೇಲಿನ 
ಒಡೆತನದ ಪ್ರತೀಕ. ಆನೇಕಲ್‌ ತಾಲ್ಲೂಕು ಸಕಲವಾರದ ಗ್ರಾಮದ 
ನುಜಂಗದಾಸನ ಕೆರೆಯ ಕಟ್ಟೆಗೆ ತೂತು ಬಿದ್ದು, ರಿಪೇರಿಯಾಗದೆ 
ಬಹಳ ವರ್ಷಗಳು ಕಳೆದು ಹೋದಾಗ, ಅಲ್ಲಿನ ನೀರುಕಂಟಿ ಶ್ರೀ 
ಮುನಿಸ್ವಾಮಿ, ಹೆನ್ನಾಗರಕ್ಕೆ ಪೂಜೆಗೆಂದು ಆಗಮಿಸಿದ ಮೈಸೂರು 
ಸಂಸ್ಥಾನದ ಮಹಾರಾಜರ ಹಾದಿಗೆ ಅಡ್ಡಲಾಗಿ ತನ್ನ ಲಾಟಿಯನ್ನು 
ಇಟ್ಟು ಮಹಾರಾಜರ ಗಮನ ಸೆಳೆದು, ಕೆರೆ ರಿಪೇರಿ 
ಮಾಡಿಸಿಕೊಂಡನಂತೆ. ಅದೇ ರೀತಿ, ಕುಣಿಗಲ್‌ ದೊಡ್ಡ ಕೆರೆಗೆ 
ಹನ್ನೆರಡು ಜನ ನೀರುಗಂಟಿಗಳಿದ್ದು ಅವರೆಲ್ಲರ ಹಿರಿಯನಿಗೆ 
ಅಚ್ಚುಕಟ್ಟಿಗೆ ಸೇರಿದ ಪ್ರತಿಯೊಂದು ಗ್ರಾಮದಲ್ಲಿ ನಡೆಯುತ್ತಿದ್ದ 
ಊರು ಹಬ್ಬಗಳಲ್ಲಿ ವಿಶಿಷ್ಟ ಸ್ಥಾನಮಾನವಿತ್ತು. 


ಸಾಮಾನ್ಯವಾಗಿ ಬೇಸಿಗೆಯ ಬಿಸಿಲಿನಲ್ಲಿ ನೀರು 
ಆವಿಯಾಗುವುದನ್ನು ತಪ್ಪಿಸಲು ಹಾಗು ಭೂ ಒಡೆಯರ ಅತಿ 
ಉತ್ಸಾಹವನ್ನು ತಡೆಯಲು ಸಾಮಾನ್ಯವಾಗಿ ನೀರುಗಂಟಿಗಳು ನೀರನ್ನು 
ಸಂಜೆ ಸಮಯದಲ್ಲಿ ಹಾಗೂ ರಾತ್ರಿ ವೇಳೆಯಲ್ಲಿ ನೀರು 
ಹಾಯಿಸುತ್ತಿದ್ದರು. ಯಾವುದೇ ರೈತ ಸ್ವತಂತ್ರವಾಗಿ ನೀರು 
ಹರಿಸುವಂತಿಲ್ಲ. ಹಾಗೆ ಹರಿಸಿದರೆ ಅವನಿಗೆ ಶಿಕ್ಷೆಯಾಗುತ್ತಿತ್ತು. 

ಅಚ್ಚುಕಟ್ಟುವಿನಲ್ಲಿ ಬೇಸಾಯ ನಡೆಯುತ್ತಿದ್ದ ಸಮಯದಲ್ಲಿ, 
ಅಚ್ಚುಕಟ್ಟಿನ- ಆಗು-ಹೋಗುಗಳಿಗೆ ನೀರುಗುಂಟಿಯೇ ಕಾರಣಕರ್ತ. 
ಆದುದರಿಂದ, ಯಾವುದೇ ವ್ಯಕ್ತಿಯ ಗುಮಾನಿ ಬಂದಲ್ಲಿ ನಡವಳಿಕೆ 
ಸಂಶಯವಾದಲ್ಲಿ ನೀರುಗುಂಟಿ ಅಂತಹವರನ್ನು ಅಚ್ಚುಕಟ್ಟಿನಲ್ಲಿ 
ಅವರ ನಡವಳಿಕೆಯನ್ನು ನಿಯಂತ್ರಿಸುವ ಅಥವಾ ಅಂತಹವರನ್ನು 
ಅಚ್ಚುಕಟ್ಟಿನಿಂದ ಹೊರಗೆ ಇಡುವ ಅಧಿಕಾರ ನೀರುಗಂಟಿಗಿತ್ತು. 


ಕರ್ನಾಟಕದ ಎಲ್ಲಾ ಕೆರೆಗಳಲ್ಲಿ ಯಾವ ರೈತನಿಗೆ ಆಗಲಿ ಪುಕ್ಕಟೆ 
ನೀರನ್ನೊದಗಿಸುವುದಿಲ್ಲ. ಆಯಾ ಕೆರೆಗೆ ಸಂಬಂಧಿಸಿದಂತ 
ಸಮುದಾಯವು ನಿರ್ಧರಿಸಿದ ರೀತಿಯನ್ನು ರೈತರು 
ತೊಡಗಿಸಿಕೊಂಡಾಗ ಮಾತ್ರ, ರೈತರು ಕೆರೆಯ ನೀರಿಗೆ ಹಕ್ಕನ್ನು 
ಪಡೆಯುತ್ತಾರೆ. ಕಾಲುವೆಗಳಲ್ಲಿ ಶೇಖರಣೆಯಾಗಿರುವ ಹೂಳನ್ನು 
ತೆಗೆಯುವುದು. ಇದರಲ್ಲಿ ಪ್ರಮುಖವಾದುದು ತೂಬಿನ ರಿಪೇರಿ, 
ಕಟ್ಟೆಯಲ್ಲಿನ ಸಣ್ಣ ಪುಟ್ಟ ರಿಪೇರಿಗಳು ಸಹ ಈ ಪಟ್ಟಿಯಲ್ಲಿ ಸೇರಿವೆ. 
ಯಾವುದೇ ರೈತನು ಈ ಕಾರ್ಯಗಳಲ್ಲಿ ಭಾಗವಹಿಸಬೇಕಾದರೆ ಅದು 
ನೀರುಗಂಟೀ ನಿರ್ಧರಿಸಿದ ದಿನ ಮತ್ತು ನಿರ್ಧರಿಸಿದ ಕಲಸ, 
ನಿರ್ಧರಿಸಿದ ದಿನದಂದು ನೀರಗಂಟಿ ತಮಟೆ ಬಾರಿಸಿ ಎಲ್ಲ ರೈತರನ್ನು 
ಕೆಲಸಕ್ಕೆ ಆಹ್ವಾನಿಸುತ್ತಾರೆ. ಎಲ್ಲಿಯವರೆಗೂ ನೀರುಗಂಟಿ ತಮಟೆ 
ಬಾರಿಸುತ್ತಿರುತ್ತಾರೋ ಅಲ್ಲಿಯವರೆಗೆ ರೈತರು ನಿರ್ಧರಿಸಲ್ಪಟ್ಟು 
ಕೆಲಸದಲ್ಲಿ ತೊಡಗಿರುತ್ತಾರೆ. ಕೆಲಸಕ್ಕೆ ಹಾಜರಾಗದ ರೈತರಿಗೆ ದಂಡ 
ವಿಧಿಸಲಾಗುತ್ತದೆ. ದಂಡ ತೆರದಿದ್ದ ರೈತರಿಗೆ ನೀರು ಸರಬರಾಜು 
ನಿಲ್ಲಿಸಲಾಗುತ್ತದೆ. ರೈತರು ತೆತ್ತ ದಂಡದಿಂದ ಸಂಬಂಧಪಟ್ಟ 
ಸಮುದಾಯಗಳು ಕೆರೆಗೆ ಅವಶ್ಯವೆನ್ನಿಸಿರುವ ಅನೇಕ ಕೆಲಸಗಳನ್ನು 
ನಿರ್ವಹಿಸಿದ್ದಾರೆ. 


ನೆಲದ ಮಾತು 


ಸಮುದಾಯದ ಮಹತ್ವದ ಪಾತ್ರವನ್ನು ಹೊಂದಿದ ಕೆರೆಗಳು 
ಕೇವಲ ನೀರನ್ನು ಸಂಗ್ರಹಿಸಿಡುವ ಸ್ಥಳವಾಗಿಲ್ಲದೆ, ಅದು ಒಂದು 
ಸಾಮಾಜಿಕ ಸಂಸ್ಥೆಯಾಗಿತ್ತು. ಸಮುದಾಯದ ರಚನೆಗೆ ತಕ್ಕನಾಗಿ 
ರೂಪಗೊಳ್ಳುತ್ತಿದ್ದ ಅಂತಹ ಸಂಸ್ಥೆಯ ಮೂಲಕ ಭೌತಿಕ 
ಅಡಚಣೆಗಳನ್ನು ಮೀರುವ ಶಕ್ತಿ ಸಾಮರ್ಥ್ಯ ಇಂತಹ ಸಂಸ್ಥೆಗಳಿಗೆ 
ಇರುತ್ತಿತ್ತು. ಇಂದಿನ ಪರಿಸ್ಥಿತಿಯಲ್ಲಿ ಕೋಲಾರ ಜಿಲ್ಲೆ ಅಂತರ್‌ 
ಜಲದ ಬಳಕೆ ಹೆಸರುವಾಸಿ. ಅಂತಹ ಜಿಲ್ಲೆಯಲ್ಲಿ ಇಂದಿಗೂ 
ತೋಡುಬಾವಿಗಳ ತುಂಬ ನೀರಿದೆ ಎಂದರೆ ಆಶ್ಚರ್ಯ. 
ಅಂತರಜಲವನ್ನು ಉಪಯೋಗಿಸಲು ಬೋರ್‌ ವೆಲ್‌ ಬೇಕಾಗಿಲ್ಲ. 


ನೆಲದ ಮಾತು 


ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕೆರೆಗಳ ನಿರ್ಮಾಣ ಮಾಡಿರುವ ಜನ ರಾಜೇಂದ್ರಸಿಂಗ್‌ ರವರ ನೇತೃತ್ವದಲ್ಲಿ ಪವಾಡ ಸದೃಶ 
ಕೆಲಸ ಮಾಡಿರುವುದರಿಂದ ಅರಾವಲಿ ಪರ್ವತ ಈಗ ಕಂದು ಬಣ್ಣ ಕಳೆದುಕೊಂಡು ಹಸಿರಿನಿಂದ ನಲಿಯುತ್ತಿದೆ. 


"ನೆಲದ ಮಾತಾ'ಗೆ ಶುಭಾಶಯಗಳು 


ಎಂ.ಆರ್‌.ಎಸ್‌. ಲ್ಯಾಂಡ್‌ ಡೆವಲಪರ್ಸ್‌ 
ಮತು 
ಎಂ.ಆರ್‌.ಎಷ್‌. ಗ್ರಾಫಿಕ್ಸ್‌ 


ಎಸ್‌. ಮಂಜುನಾಥರೆಡ್ಡಿ 


ನಂ. ಎ-೪, ೧ನೇ ಮುಖ್ಯರಸ್ತೆ, ಮಾರುತಿನಗರ, ಮಡಿವಾಳ, ಬೆಂಗಳೂರು - ೫೬೦ ೦೬೮. 


ದೂರವಾಣಿ : ೩೧೮೫೫೬೨೩ 


ಬೋರ್‌ ವೆಲ್‌ ಕೊರೆದರೂ೧೦೦ ಅಥವ೧೫೦ ಅಡಿಗಿಂತ ಆಳವಾಗಿ 
ಕೊರೆಯಬೇಕಿಲ್ಲವೆನ್ನುವುದು ಆಶ್ಚರ್ಯವಾಗಬಹುದು. ಆದರೂ 
ಇದು ಸತ್ಯ. ಕೋಲಾರ ಜಿಲ್ಲೆಯ ಉತ್ತನೂರು ಕೆರೆಗೆ 
ಸಂಬಂಧಪಟ್ಟಂತೆ ಹನ್ನೆರಡು ಕೆರೆಗಳಿವೆ. ಆ ಎಲ್ಲಾ ಕೆರೆಗಳಲ್ಲಿ 
ಇಂದಿಗೂ ಸಾಮಾಜಿಕ ಸಂಸ್ಥೆಗಳು ಕಾರ್ಯ ನಿರ್ವಹಿಸುತ್ತಿವೆ. ಪ್ರತಿ 
ವರ್ಷ ಹೇಗಾದರೂ ಒಂದು ಬೆಳೆ ತೆಗೆಯುತ್ತಾರೆ. ಭೂಜಲ 
ಸಮೃದ್ದಿಯಾಗಿದೆ. ಅದಕ್ಕೆಲ್ಲಾ ಕಾರಣ ಸಮುದಾಯಗಳೇ 
ರಚಿಸಿಕೊಂಡು ಸಂರಕ್ಷಿಸಿಕೊಂಡು ಬಂದಂತಹ ಸಂಸ್ಥೆಗಳು. ಕೆರೆಗಳು 
ಅಭಿವೃದ್ಧಿಯಾಗಬೇಕಾದರೆ ಸಾಮಾಜಿಕ ಸಂಸ್ಥೆಗಳು ಅವಶ್ಯಕ. 
ಅವಿಲ್ಲದೆ ಕೆರೆಯ ರಕ್ಷಣೆ ಅಸಾಧ್ಯ. 


- ಜಗನ್ನಾಥ ಜಮಾದಾರ 


* 


53 


ಕಾವೇರಿ ಜಲ ವಿವಾದ ಹಾಗೂ 
ಗಂಗಾ ಕಾವೇರಿ ಮಹಾಜಲ 


ಇತ್ತೀಚೆಗೆ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ 


ಕಾವೇರಿ ನದಿ ನೀರಿಗಾಗಿ ಹಲವು ಹಂತ ಹಾಗೂ ರೂಪದ 
ಚಳುವಳಿಗಳು ನಡೆದವು. ಚಳುವಳಿಗಳ ಈ ಪ್ರಮಾಣ ಹಾಗೂ 
ಸ್ವರೂಪಕ್ಕೆ ಮೂಲ ಕಾರಣ ೨೦೦೩ರಲ್ಲಿ ಆರಂಭವಾಗಿ 
೨೦೦೩ರಲ್ಲಿಯೂ ಮುಂದುವರೆದ ಮಳೆಯ ಕೊರತೆ. 
ಇದರಿಂದಾಗಿ ೨೦೦೩ ರಲ್ಲಿ ನೀರಿನ ಬಹಳ ದೊಡ್ಡ 
ಕೊರತೆಯುಂಟಾಯಿತು. ಅದರಿಂದಾಗಿ ಎರಡು ರಾಜ ಗಳ ನದೀ 
ಬಯಲಿನ ರೈತರು ಬೆಳೆ ತೆಗೆದುಕೊಳ್ಳಲಾಗಲಿಲ್ಲ. 


ಕರ್ನಾಟಕದ ರೈತರು ಮುಂಗಾರಿನ ಬೆಳೆಯನ್ನು ಕಷ್ಟಪಟ್ಟು 
ಬಹುತೇಕ ಪ್ರದೇಶದಲ್ಲಿ ಪಡೆದುಕೊಂಡರು. ಆದರೆ ಕೆಲವು ಕಡೆ 
ಮುಂಗಾರಿನ ಬೆಳೆಯೂ ಬರಲಿಲ್ಲ. ನೀರಿನ ತೀವ್ರ ಕೊರತೆಯ 
ನಡುವೆಯೂ, ಸರ್ಕಾರದಿಂದ ಬೇಸಿಗೆ ಬೆಳೆ ನಾಟಿ ಮಾಡಬೇಡಿ 
ಎಂಬ ಎಚ್ಚರಿಕೆಯ ನಡುವೆಯೂ ಬೇಸಿಗೆ ಬೆಳೆ ನಾಟಿ 
ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಯಿತು. ಕಬ್ಬಿನ ಬೆಳೆ ಬಹುತೇಕ 
ಒಣಗಿ ನಿಲ್ಲುವಂತಾಯಿತು. 


ತಮಿಳುನಾಡಿನ ರೈತರು ಮುಂಗಾರು ಹಿಂಗಾರು ಬೇಸಿಗೆ 
(ಕುರುವೈ, ಸಾಂಬಾ, ಬೇಸಿಗೆ) ಯಾವ ಬೆಳೆಗಳನ್ನು ಸರಿಯಾಗಿ 
ತೆಗೆದುಕೂಳ್ಳಲಾಗಲಿಲ್ಲ. ಕುರುವೈ ಹಾಗೂ ಬೇಸಿಗೆ ಬೆಳೆ 
ತೆಗೆದುಕೊಳ್ಳುವ ಪ್ರ ಪ್ರಶ್ನಯೇ ಉದ್ದ ವಿಸಲಿಲ್ಲ. ಸಾಂಬಾ ಬೆಳೆ ಅವರ 
ಪ್ರಮುಖ ಬೆಳೆ. ಅದನ್ನು ತಗೆದುಕೊಳ್ಳು ್ರಿವುದಕ್ಕಾಗಿ ಬಹಳ 
4 ಡಿದರೂ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ಸಾಂಬಾ ಬೆಳೆ ನಾಟಿ 
ಮಾಡಿದ್ದೇ ಬಹಳ ಕಡಿಮೆ ಪ್ರದೇಶದಲ್ಲಿ. ಅದರಲ್ಲಿಯೂ ಸಾಕಷ್ಟು 
ಒಣಗಿ ಹೋಗುವಂತಾಯಿತು. ಜಾಗತೀಕರಣದ ನೀತಿಗಳ 
ಅನುಸರಣೀಯ ಹಿನ್ನೆಲೆಯಲ್ಲಿ ಬೆಳೆಗಳ ಬೆಲೆ ಕುಸಿತದಿಂದಾಗಿ 
ಸಕ್ಕರೆ ಕಾರ್ಬಾನೆಗಳ ದುಸ್ಥಿತಿಯಿಂದಾಗಿ, ಎರಡೂ ರಾಜ್ಯಗಳ ಬೆಳೆ 
ಪರಿಸ್ಥಿತಿ ಬಗ್ಗ ಈ ಸತ್ಯವನ್ನು ಎರಡೂ ರಾಜ್ಯ ಗಳ ಜನತಗೆ 
ತಿಳಿಯಪಡಿಸಬೇಕು. ನಮ್ಮ ದುಸ್ಟಿತಿಯ ಉತ್ಪ್ರೇಕ್ಷೆ ಹಾಗೂ 
ಉಳಿದವರೆಲ್ಲಾ ಸುಭಿ ಕದಲ್ಲಿದ್ದಾರೆಂದು ಭ್ರಮಿಸುವುದು ಯಾರಿಗೂ 
ಪ್ರಯೋಜನವಾಗದ ಕೆಲಸ. 


ಕಾವೇರಿನದೀ ಬಯಲಿನ ನೀರಿನ ಹಂಚಿಕೆಯ ಪ್ರಶ್ನೆ ಕೇವಲ 
ರೈತರ, ಕೃಷಿಯ, ಕುಡಿಯುವ ನೀರಿನ ಪ್ರಶ್ನೆಯಷ್ಟೇ? 
ಬಳಲಿರುವ ರೈತರ ಮೇಲೆ ಬರಗಾಲದ ದುಸ್ಥಿತಿಯೂ ಸೇರಿ 


ಜಿ.ಎನ್‌. ನಾಗರಾಜ್‌ರವರು ಕರ್ನಾಟಕ ಮಾರ್ಕ್ಸ್‌ವಾದಿ ಕಮ್ಯು ನಿಸ್ಟ್‌ 


ಹೋರಾಟಗಾರರು. 


54 


- ಜಿ.ಎನ್‌. ನಾಗರಾಜ್‌ 
ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಇದೇ ಈ ಬಾರಿಯ ರೈತ 
ಚಳುವಳಿಯ ಬಿರುಸಿಗೆ ಪ್ರಮುಖ ಕಾರಣ. 


ಅದಕ್ಕೂ ಭಾಷೆಗೂ ಯಾವ ಸಂಬಂಧವೂ ಇಲ್ಲ. ಆದರೆ 
ಅನವಶ್ಯಕವಾಗಿ ಭಾಷೆಯ ಪ್ರಶ್ನೆಯನ್ನಾಗಿ ಕನ್ನಡ-ತಮಿಳು ಸಿನೆಮಾ 
ಟಿ.ವಿ.ಗಳ ಪ್ರಶ್ನೆಯನ್ನಾಗಿಸಿದ್ದು ಖೇಧಕರ ಹಾಗೂ ಖಂಡನೀಯ. 

ಈ ರೀತಿಯ ವಿರೂಪಕ್ಕೆ ಮುಖ್ಯ ಕಾರಣ ಎರಡು ಕಡೆಯ ರಾಜ್ಯ 
ಸರ್ಕಾರಗಳ ಮಂದದೃಷ್ಠಿ. ಹಾಗೂ ಕೇಂದ್ರ ಸರ್ಕಾರದ 
ಪಲಾಯನವಾದ. ರೈತರ ಹಾಗೂ ಒಟ್ಟಾರೆ ಜನತೆಯ ಕೋಪ ತಮ್ಮ 
ಮೇಲೆರಗುವುದನ್ನು ತಪ್ಪಿಸಿಕೊಳ್ಳಲು ಎರಡೂ ರಾಜ್ಯ ಸರ್ಕಾರಗಳು 
ಅಬ್ಬರದ ವೀರಾವೇಶದ ರಾಜಕೀಯ ಮಾಡಹೋಗಿ ಪೆಟ್ಟು 
ತಿನ್ನುವಂತಾಯಿತು. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 
ಕ್ರಿಯಾಶೀಲ ಪಾತ್ರ ವಹಿಸಿ ಎರಡೂ ರಾಜ್ಯಗಳ ವಾಸ್ತವಿಕ ದೃಷ್ಟಿಯನ್ನು 
ಮರೆತ ಈ ಆರ್ಭಟಗಳು ಭಾಷಾಂಧತೆಯನ್ನು ಉದ್ರೇಕಿಸಲು 
ಕಾರಣವಾಯಿತು. 


ಪರಿಹಾರ : 


ಕಾವೇರಿ ನೀರಿನ ಹಂಚಿಕೆ ಉಪಯೋಗ, ಕೊರತೆಯ 
ಸಮಸ್ಯೆಗಳಿಗೆ ಪರಿಹಾರವೇನು? ಎಂಬ ಪ್ರಶ್ನೆ ಇಡೀ ದೇಶದ ಮುಂದೆ 
ಬೃಹದಾಕಾರವಾಗಿ ನಿಂತಿದೆ. ೨೦೦೩ರಲ್ಲಿ ನೀರಿನ ಹಂಚಿಕೆ ಬೃಹತ್‌ 
ಸಮಸ್ಯಯಾದಾಗ ಏನು ಮಾಡಬಹುದಿತ್ತು? ಇಂತಹ 
ಸಂದರ್ಭಗಳಲ್ಲಿ ತಕ್ಷಣದ ಪರಿಹಾರವೇನು? ಇವು ಸದ್ಯದ 
ಪ್ರಶ್ನೆಗಳಂದರೆ ಈ ಸಮಸ್ಯೆಗೆ ದೀರ್ಥಕಾಲೀನ ಪರಿಹಾರವೇನು? 
ಎಂಬುದು ಮತ್ತೊಂದು. 


ತಕ್ಷಣಕ್ಕೆ ಏನು ಮಾಡಬಹುದಿತ್ತು? ಇಡೀ ಕಾವೇರಿ ನದಿ 
ಬಯಲು ಒಂದೇ ರಾಜ್ಯಕ್ಕೆ ಸೇರಿದ್ದರೆ ಆ ರಾಜ್ಯ ಸರ್ಕಾರ ನೀರಿನ 
ಹಂಚಿಕೆ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು? ಈ ದಿಸೆಯಲ್ಲಿ 


ಯೋಚಿಸಿದರೆ ಮಾತ್ರ ಸರಿಯಾದ ಪರಿಹಾರ ಮಾರ್ಗದೊರಕುವುದು. 


ನೀರಿನ ಕೊರತೆಯನ್ನು ಸಾಧ್ಯವಾದಷ್ಟು ಸರಿಯಾಗಿ ಅಂದಾಜಿಸಿ 
ಅದಕ್ಕೆ ತಕ್ಕಂತೆ ವಿವಿಧ ಅಣೆಕಟ್ಟುಗಳ ಬೆಳೆಯನ್ನು 
ಸೀಮಿತಗೊಳಿಸಬೇಕು. ನೀರಿನ ಕೊರತೆಯ ಬಗ್ಗೆ ವಾಸ್ತವಿಕ 
ವಿವರಗಳನ್ನು ಎಲ್ಲ ಅಣೆಕಟ್ಟುಗಳ ರೈತರಿಗೂ ವ್ಯಾಪಕವಾಗಿ 
ವಿವರಿಸಿದೆ. ಅದನ್ನು ನಿರ್ದಿಷ್ಟ ಕಾಲುವೆ, ಸರ್ವೆ ನಂಬರ್‌ಗಳಿಗೆ ಮಾತ್ರ 


ಪಕ್ಷದ ಮುಖಂಡರು. ಲೇಖಕರು ಮತ್ತು ಸೃಜನಶೀಲ 


- ಸುಂ. 


ನೆಲದ ಮಾತು 


ಅಲ್ಪ ನೀರಿನ ಬೆಳೆಗಳಿಗಾಗಿ ಮಾತ್ರ ನೀರು ಎಂಬ ಸೂತ್ರದಲ್ಲಿ 
ಯೋಜನೆ ರೂಪಿಸಿ ಜಾರಿಗೊಳಿಸಬೇಕು. ನೀರಿಲ್ಲದೆ ಬೆಳೆ 


ತೆಗೆಯಲಾಗದ ರೈತರಿಗೆ ಜೀವನಮಟ್ಟದ ಕನಿಷ್ಟ ಅವಶ್ಯಕತೆಗಳನ್ನು 
ಪೂರೈಸುವಂತೆ ಬರಪರಿಹಾರ ಕಾಮಗಾರಿಗಳು, ಅಗ್ಗದ ಬೆಲೆಯಲ್ಲಿ 


ಪಡಿತರ ನೀಡಿಕೆ, ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. 


ಈ ರೀತಿಯಲ್ಲಿ ಬೆಳೆಯನ್ನು ಮಿತಿಗೊಳಿಸುವಾಗ 
ಪಕ್ಷಪಾತವಿಲ್ಲದಂತೆ ಮಳೆ ಕೊರತೆಯ ಪ್ರಮಾಣ ಅನುಸರಿಸಿ ಪ್ರತಿ 
ಅಣೆಕಟ್ಟಿನ ಅಚ್ಚುಕಟ್ಟು ಪ್ರದೇಶಗಳ ನಿರ್ದಿಷ್ಟ ಶೇ. ಭಾಗಕ್ಕೆ ನೀರು 
ಎಂದು ತೀರ್ಮಾನಿಸಿ ಆ ಅಣೆಕಟ್ಟು ಯಾವ ಪ್ರದೇಶ, 
ರಾಜ್ಯದಲ್ಲಿದ್ದರೂ ಕೂಡ ಈ ಪ್ರಮಾಣದಲ್ಲಿ ವ್ಯತ್ಯಾ ಸವಾಗಬಾರದು. 
ಈ ಮೂಲಕ ಈ ಪರಿಹಾರ ನ್ಯಾ ಯಯುತವಾದದ್ದು ಎಂಬ ಭಾವನೆ 
ಸರ್ವತ್ರ ಮೂಡುವಂತಾಗಬೇಕು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ 
ವೈಜ್ಞಾನಿಕ ತರ್ಕಬದ್ಧ ಮಾರ್ಗಗಳಿಂದ ಪ್ರಾ ದೇಶಿಕ 
(ಮಂಡ್ಯ ಮೈಸೂರು) ರಾಜ್ಯಗಳ (ತಮಿಳುನಾಡು, ಕರ್ನಾಟಕ, 
ಕೇರಳ, ಪಾಂಡಿಚೆರಿ) -- ಹೆಚ್ಚಾಗಿ ಸಮಸ್ಯೆ ಗಳನ್ನು ಸೃಷ್ಟಿಸುತ್ತಿದೆ. 


ಶಾಶ್ಚತ ಪರಿಹಾರ - ಗಂಗಾ ಕಾವೇರಿ ಮಹಾಜಲ 


ಶಾಶ್ವತ ಪರಿಹಾರದ ಒಂದು ಮಾರ್ಗವಾಗಿ ಗಂಗಾ ಕಾವೇರಿ 
ಮಹಾಜಲವನ್ನು ಸೂಚಿಸಲಾಗಿದೆ. ಇದು ಹಲವು ದಶಕಗಳಿಂದ 
ಪ್ರಚಲಿತವಾಗಿದ್ದ ರೂ ಕೂಡ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ 
ಮಧ್ಯಪ್ರವೇಶ, ಕೇಂದ್ರ ಸರ್ಕಾರದ ಆಸಕ್ತಿಯಿಂದಾಗಿ ಅಧಿಕೃತತೆ 
ದೊರತಂತಾಗಿದೆ. ಈ ಯೋಜನೆ ಸಾಧ್ಯವೆ? ಈ ನದಿ ಬಯಲಿನ 
ರಾಜ್ಯಗಳ ಜನರ ಹಕ್ಕುಗಳ ತಾಕಲಾಟಗಳು, ಪರಿಸರದ ಮೇಲಿನ 
ಪರಿಣಾಮ, ಆರ್ಥಿಕವಾಗಿ ವೆಚ್ಚಹಾಗೂ ಅನುಕೂಲತೆಗಳ ನಡುವಿನ 
ಸಮತೋಲನ ಇವುಗಳನ್ನು ಪರಿಶೀಲಿಸಬೇಕಾಗಿದೆ. 
.  ಈಗಸದ್ಯಕ್ಕೆ ಕಾವೇರಿ ನದಿ ಬಯಲಿನ ನೀರಿನ ಕೊರತೆಯನ್ನು 
ಪೂರೈಸಲು ನೀರಿನ ಹೆಚ್ಚ ಳವಿರುವ ನದಿಗಳ ಜೊತೆಯಲ್ಲಿ ಜೋಡಣೆ 
ಮಾಡಬೇಕು. ಆದರೆ ಗಂಗಾ ನದಿಯಲ್ಲಿ ಅಂತಹ ಹೆಚ್ಚಳವಿದೆಯೇ? 
ಉತ್ತರ ಪ್ರದೇಶ ಹಾಗೂ ಬಿಹಾರ ರಾಜ್ಯಗಳು ಬಹು ಭಾಗ ಇನ್ನೂ 
ನೀರಾವರಿಯಾಗಿಲ್ಲ. ಆದ್ದರಿಂದ ಅಲ್ಲಿಯ ಜನತೆ ಗಂಗಾ ನದಿಯ 
ನೀರು ತಮಗೆ ಸಾಲದು ಎನ್ನುತ್ತಿದ್ದಾರೆ. ಫರಕ್ಕಾ ಅಣಕಟ್ಟಿನ 
ಸಂದರ್ಭದಲ್ಲಿ ಬಾಂಗ್ಲಾ ದೇಶದೊಡನೆ ಆದ ಒಪ್ಪಂದದ ಪ್ರಕಾರ 
ಬಾಂಗ್ಲಾ ದೇಶಕ್ಕೆ ನಿರ್ದಿಷ್ಟ ನೀರಿನ ಪ್ರಮಾಣದ ಹರಿವನ್ನು 
ಖಾತರಿಗೊಳಿಸಬೇಕಾಗಿದೆ. ಆದ್ದರಿಂದ ಗಂಗಾ ನದಿಯ ನೀರು 
ಕಾವೇರಿಗೆ ಬರುವಷ್ಟು ಹೆಚ್ಚಳವಿದೆಯೇ ಎಂಬ ಪ್ರಶ್ನ 
ಮೊದಲೇಳುತ್ತದೆ. ಭಾರತದ ನದಿಗಳಲ್ಲೆಲ್ಲಾ ನೀರಿನ ಸ್ಪಷ್ಟ 
ಹೆಚ್ಚಳವಿರುವುದು ಬ್ರಹ್ಮಪುತ್ರಾ ನದಿಯಲ್ಲಿ ಮಾತ್ರ. ಬ್ರಹ್ಮಪುತ್ರಾ 
ಹಾಗೂಗಂಗಾನದಿಗಳನ್ನು ಜೋಡಿಸಿ, ನಂತರ ಆ ಹೆಚ್ಚಳವನ್ನು ಇತರ 
ನದಿಗಳ ಮೂಲಕ ಹರಿಸಬೇಕಾಗಿದೆ. ಇಂತಹ ಸಾಧ್ಯತೆಗಳು ಕೂಡ 
ಇಂದು ನಿಚ್ಚಳವಾಗಿಲ್ಲ. ಬ್ರಹ್ಮಪುತ್ರಾ-ಗಂಗಾ ಜೋಡಣೆಗೆ ಎರಡು 
ಮಾರ್ಗಗಳನ್ನು ಸೂಚಿಸಲಾಗಿದೆ. ಬಾಂಗ್ಲಾ ದೇಶದ ಮೂಲಕ ಒಂದು 
ಮಾರ್ಗ. ಬಾಂಗ್ಲಾ ದೇಶ ಈ ಸೂಚನೆಯನ್ನು ಒಬ್ಬಿಲ್ಲ. 


ನೆಲದ ಮಾತು 


ಉಳಿಯುವುದು ಬಾಂಗ್ಲಾ ದೇಶದ ಮೇಲುಗಡೆ ಇರುವ ಕಿರಿದಾದ 
ಭಾರತದ ನೆಲದ ಮೂಲಕ ಮಾಡಬಹುದಾದ ಸಂಪರ್ಕ ವಿದ್ಯುತ್‌ 
ಉಪಯೋಗಿಸಿ ನೀರೆತ್ತುವ ಪ್ರಶ್ನೆ ಬರುವುದರಿಂದ ದೊಡ್ಡ ಪ್ರಮಾಣದ 
ನೀರನ್ನೆತ್ತುವುದು ವಿಪರೀತ ದುಬಾರಿಯಾಗುತ್ತದೆ. 

ಗಂಗಾ, ಬ್ರಹ್ಮಪುತ್ರಾ ನದಿಗಳ ನೀರಿನ ಲಭ್ಯತೆ, ಸಾಧ್ಯತೆಗಳ 
ವಿಷಯ ಹೀಗಾದರೆ, ಮಹಾನದಿ ಹಾಗೂ ೫ 8 ನದಿಗಳಲ್ಲಿ 
ನೀರಿನ ಹೆಚ್ಚಳವಿದೆ ಎಂಬುದನ್ನು ಬರಗಾಲಪೀಡಿತವಾದ ಒರಿಸ್ಸಾ, 
ಹಾಗೂ ಆಂಧ್ರಪ್ರದೇಶಗಳು ಒಪ್ಪುತ್ತಿಲ್ಲ. ಕಾವೇರಿಯವರೆಗೆ ಹರಿದು 
ಬರುವಷ್ಟು ನೀರಿನ ಹೆಚ್ಚಳ ಇರುವುದು ಇನ್ನೂ ಪ್ರಶ್ನಾರ್ಥಕವಾಗಿಯೇ 
ಇದೆ. 


ನದಿಬಯಲಿನ ಜನತೆಯ ಹಕ್ಕುಗಳು: 


ಇಲ್ಲಿಯವರೆಗೆ ವಿಶ್ವಾದ್ಯಂತ ಯಾವುದೇ ನದಿ ನೀರಿನ ಬಳಕೆಯ 
ಹಕ್ಕು ಆ ನದಿಯಲ್ಲಿನ ಜನರಿಗೆ ಮಾತ್ರ ಎನ್ನುವ ಸೂತ್ರ 
ಮಾನ್ಯವಾಗಿದೆ. ಆ ಸೂತ್ರದಂತೆಯೇ ಅಂತರಾಷ್ಟ್ರೀಯ ಹಾಗೂ 
ಅಂತರರಾಜ್ಯ ಜಲವಿವಾದಗಳು ಪರಿಹಾರ ಕಂಡಿರುವುದು. 
ಆದ್ದರಿಂದ ಆ ನದಿ ಬಯಲಿನ ಹೊರಗಿರುವ ಬೇರೊಂದು ನದಿ 
ಬಯಲಿನ ಜನತೆಗೆ ಹಕ್ಕಿನ ಪ್ರಶ್ನೆ ಉದ್ಭವಿಸುವುದಿಲ್ಲ. ಏನಿದ್ದರೂ 
ಸ್ವಇಚ್ಛೆಯಿಂದ ಒಂದು ನದಿಬಯಲಿನ ಮೇಲಿನ ನೀರಿನ ಹಕ್ಕ ನ್ನುಳ್ಳ 
ನ ಅದನ್ನು ಆಂಶಿಕವಾಗಿ ಬಿಟ್ಟುಕೊಟ್ಟರ ಮಾತ್ರ ನೀರಿನ 
ಅಂತರ್ನದಿ ಇ... ಸಾಧ್ಯ. ಯ ಕೃಷ್ಣಾ ನದಿಗಳಂತಹ 
ಒಂದು ನದಿಬಯಲಿನ ನೀರಿನ ಹಂಚಿಕೆಗೆ ಸಂಬಂಧಿಸಿಯೇ 
ಶತಮಾನಗಳ ಕಾಲ ಬಗೆಹರಿಯದ ವಿವಾದವಿರುವಾಗ ಇನ್ನೂ ಎಲ್ಲಾ 
ನದಿ ನೀರಿನ ಹಂಚಿಕೆ ವರ್ಗಾವಣೆ ಪ್ರಶ್ನೆ ಇನ್ನು ಎಷ್ಟು ಕಾಲ, ಯಾವ 
ರೂಪಗಳನ್ನೆಲ್ಲಾ ತಳೆಯಬಹುದೆಂದು ಹೇಳಬಲ್ಲವರಾರು? 


ಪರಿಸರದ ಪ್ರಶ್ನೆ: 

ಇದು ಮಾನವ ಸಮಾಜದ ಹಕ್ಕಿನ ಪ್ರಶ್ನೆಯಾಯಿತು. ಆದರೆ 
ಮಾನವ ಇಡೀ ಪ್ರಕೃತಿಯ ಒಂದು ಭಾಗ ಮಾತ್ರ. ಆದ್ದರಿಂದ 
ಹತ್ತಾರು ಸಾವಿರ ಕಿ.ಮೀ. ನೀರನ್ನು ವರ್ಗಾಯಿಸುವುದೆಂದರೆ ಅಲ್ಲಿನ 
ಪ್ರಕೃತಿ ವೈವಿಧ್ಯ, ಜೈವಿಕ ಪರಿಸರಕ್ಕೆ ಸಂಬಂಧಿಸಿದ ಸಂಕೀರ್ಣ ಪ್ರಶ್ನೆ. 
ಇದನ್ನು ೬.೬. ವಿಜ್ಞಾನಿ ಸಮುದಾಯ ಹ 
ಜನಸಮುದಾಯ ಒಟ್ಟಾಗಿ ಪರಿಶೀಲನೆ ನಡೆಸಿದ ನಂತರ ಮಾತ್ರವೆ 
ಸುಸ್ಥಿರ ಅಭಿವೃದ್ಧಿಗೆ ಯೋಗ್ಯ ವಾದ ನೀರಿನ ವರ್ಗಾವಣೆಯ ಬಗ್ಗೆ 
ಹ 8 


ಒಂದೇ ನಿಯಮವೆಂಬುದಿಲ್ಲ: 


ಅಂತರ್ನದಿ ಬಯಲುಗಳ ನಡುವೆ ನೀರಿನ ವರ್ಗಾವಣೆ 
ಆಗಲೇಬಾರದು ನನ್ನ ವಾದವಲ್ಲ. ಅಂತಹ ವರ್ಗಾವಣೆ ಸಾಧು 
ಹಾಗು ಸಾಧ್ಯ ಎರಡೂ ಇರುವಲ್ಲಿ ಖಂಡಿತ ಮಾಡಬಹುದು. ಮಾನವ 
ಸಮಾಜದ "ವಿಕಾಸದಲ್ಲಿ ಪ್ರಕೃತಿಯ ನಿಯಮಗಳನ್ನು ಅನುಸರಿಸಿ 
ಮಾನವ ಕೈಗೊಂಡ ಅನೇಕ ಮಾಘ ಟುಗಳು ಪ್ರಕೃತಿ ವಿಕಸನಕ್ಕೂ, 


55 


ಮಾನವನ ಸಾಮಾಜಿಕ, ಸಾಂಸ್ಕೃತಿಕ ಬೆಳವಣಿಗೆಗೂ ಸಾಧನವಾಗಿವೆ. 
ಆದರೆ ಪ್ರತೀ ನದಿ ಬಯಲಿನ ನೀರಿನ ವರ್ಗಾವಣೆಯು ಒಂದು 
ಆಯಾ ಪ್ರದೇಶದ ವೈಶಿಷ್ಟ್ಯತೆಗಳಿಗನುಗುಣವಾಗಿ ನಿರ್ಧರಿಸಬೇಕಾದ 
ನಿರ್ದಿಷ್ಟ ಪ್ರಶ್ನೆ. ಅಂತಹ ವಿವರವಾದ ವೈಜ್ಞಾನಿಕ ಹಾಗು ಸಾಮಾಜಿಕ 
ಆರ್ಥಿಕ ಪರಿಶೀಲನೆಯ ನಂತರವಷ್ಟೇ ಗಂಗಾ-ಕಾವೇರಿ ನದಿ ಜಾಲದ 
ಬಗ್ಗೆ ತೀರ್ಮಾನಗಳಿಗೆ ಬರಬೇಕು ಎಂಬುದು ನನ್ನ ಆಶಯ. 
ಗಂಗಾ-ಕಾವೇರಿ ನದಿ ಜಾಲದ ವಿಷಯದಲ್ಲಿ ಕೇಂದ್ರ ಸರ್ಕಾರ 
ತನ್ನದೇ ಭಾವನಾತ್ಮಕ ಅಜೆಂಡಾದ ಭಾಗವಾಗಿ ಮತ್ತು 
ಕಂಟ್ರಾಕ್ಟರ್‌ಗಳು ಲಾಭದ ಯೋಜನೆಯಾಗಿ ಆತುರದ 


ತೀರ್ಮಾನಗಳನ್ನು ಕೈಗೊಳ್ಳಬಾರದು. ಇದು ಇಡೀ ದೇಶದ 
ಅಭಿವೃದ್ಧಿಯ ಹಾಗು ಪರಿಸರದ ಸಂರಕ್ಷಣೆಯ, ಆ ಮೂಲಕ 
ಭಾರತದಲ್ಲಿ ಮಾನವ ಸಮಾಜದ ಸಂರಕ್ಷಣೆಯ ಪ್ರಶ್ನೆಯು ದೇಶದ 
ಇಡೀ ಜನತೆ ಅಂತಹ ಎಚ್ಚರದಿಂದ ಹೊಣೆಗಾರಿಕೆಯಿಂದ ಈ 
ಪ್ರಶ್ನೆಯನ್ನು ನಿರ್ವಹಿಸಬೇಕು. ಅಗತ್ಯ ಮಾಹಿತಿಗಳ ಆಧಾರದ ಮೇಲೆ 
ವಿವಿಧ ರಾಜ್ಯಗಳ ಜನತಯ ನಡುವೆ ವ್ಯಾಪಕವಾದ ಚರ್ಚೆಗೆ 
ಒಳಗಾಗಬೇಕು. 

(ೇಗಂಗಾ-ಕಾವೇರಿ ಸಂಪರ್ಕದ ವಿಷಯದಲ್ಲಿ ದೆಹಲಿ ವಿಜ್ಞಾನ 
ವೇದಿಕೆಯ ಪ್ರಬೀರ್‌ ಪೂರಕಾಯಸ್ಥ ಅವರ ಲೇಖನಕ್ಕೆ 
ಆಭಾರಿಯಾಗಿದ್ದೇನೆ.) 


“ನೆಲದ ಮಾತಾ'ಗೆ ಶುಭಾಶಯಗಳು 


ಹಣಕಾಸಿನ ವಿಷಯದಲ್ಲಿ ಪ್ರಾಮಾಣಿಕ ಕೆಲಸ ಮಾಡುತ್ತ ಬಂದಿರುವ 


ಪ್ರಣ್ಯಶೋಟ ಚಿಬ್ಸ್‌ ಪ್ರ.ಅ. 


ಪ್ರತಿಯೊಬ್ಬರಿಗೂ ಸರಿಹೊಂದುವ ಹೊಸ ಚಿಟ್‌ ಗುಂಪುಗಳು 


2,00,000 
2,00,000 
1,00,000 
1,00,000 


ತಿಂಗಳ ಕಂತು 


10,000 
5,000 
5,000 
4,000 


ಪುಣ್ಮಕೋಟ ಕನ್ಸ್‌ಟ್ರಕ್ಸನ್ಸ್‌ 
ನಂ. 20ಎ/3, ಅಣ್ಣಯರೆಡ್ಡಿ ಬಡಾವಣೆ, ಸಾರಕ್ಕಿ ಕೆರೆ, ಜೆ.ಪಿ.ನಗರ 6ನೇ ಹಂತ, 
ಬೆಂಗಳೂರು - 560 078. 


ಫೋನ್‌ 


೨೦ 


: 6349798, 6655023 


ಮೊಬೈಲ್‌ : 31834559 


ನೆಲದ ಮಾತು 


ಕೆರೆಕಟ್ಟೆಗಳ ಸಂರಕ್ಷಣೆ ಮೂಲಕ ಜಲಸಂಪನ್ಮೂಲಗಳ ಸಂರಕ್ಷಣೆ- 
ತುರ್ತುಕ್ರಮ / ದೀರ್ಫ್ಥಕಾಲಿಕ ಕ್ರಮಗಳೇನು? 


ದೃಷ್ಟಿಕೋನ : ಸಮುದಾಯ ಕೇಂದ್ರಿತ ಸಹ್ಯ ಕೆರೆಕಟ್ಟೆಗಳ 
ಭಿವೃದ್ದಿ - ಸಾಮಾಜಿಕ ಬದ್ಧತೆ ಹಾಗೂ ವೈಜ್ಞಾನಿಕ 
ಮನೋಭಾವದ ಆಧಾರದ ಮೇಲೆ 


ಕಾರ್ಯಸೂಚಿ : ತುರ್ತು 


ಕೆರಕಟ್ಟೆಗಳ ಬಗ್ಗೆ ಕೆಲಸ ಮಾಡುತ್ತಿರುವ ವೃತ್ತಿಪರರ ಪಟ್ಟಿ 
ಹಾಗೂ ಕೆರಕಟ್ಟೆಗಳ ಹಾಲಿ ಪರಿಸ್ಥಿತಿ (ಅಂತರಾಷ್ಟ್ರೀಯ ಕೆರೆ 
ಪರಿಸರ ಸಮಿತಿ) ಮಾದರಿ 


ಕೆರೆಕಟ್ಟೆಗಳ ಬಗ್ಗೆ ಹಾಲಿ ಚಾಲ್ತಿಯಲ್ಲಿರುವ ಯೋಜನೆಗಳ 


ಸಂಕಿಪಪ 
ಸಂಕ್ಷಿಪ್ತ ಪಟ್ಟಿ. 


ಕ್ರಮ ಸಂಖ್ಯೆ ೦೩ : ಕೆರೆಕಟ್ಟೆಗಳ ಸಂರಕ್ಷಣೆಗೆ ಬೇಕಾದ 
ಪರಿಸರ ಸ್ನೇಹಮಯ ಮಾರ್ಗೋಪಾಯಗಳ ತಾಂತ್ರಿಕ ಪಟ್ಟಿ. 


~ 
ನೀತಿ ಸಂಹಿತೆ. 


ಭಾಗಿದಾರರ ವೇದಿಕೆಯ ಮೂಲಕ ಕೆರೆಕಟ್ಟೆಗಳ ಸಂರಕ್ಷಣೆಗೆ 


ಪ್ರತಿಯೊಂದು ಕೆರೆಗೆ - ಸ್ಥಳೀಯ ಭಾಗಿದಾರರ 
ಕಾರ್ಯಸೂಚಿ ತಯಾರಿಕೆ 


ಕಾರ್ಯಸೂಚಿ : ದೀರ್ಪಕಾಲಿಕ 


ಎಲಲ ಕ್ರಾ ಕೆ ಗೂ 


ಳ್‌ ಕಾಲೆ pS 
ಮಲೆನಾಡು ಪ್ರದೇಶದಲ್ಲಿ ಕಾಣುವ ಕಿಂಡಿತ 


ನೆಲದ ಮಾತು 


-ವಿ.ಜಗನ್ನಾಥ 


ಕರೆಕಟ್ಟೆಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ಪ್ರತಿಯೊಂದು 
ಸಂಘ ಸಂಸ್ಥೆ , ಸಂಶೋಧನಾ ಸಂಸ್ಥೆ ಗಳ ವಿವರಗಳ ಸಂಪರ್ಕ 
ಜಾಲದ ಸೃಷ್ಟಿ. 


ಉತ್ತಮ ಕೆರೆಕಟ್ಟೆಗಳ ಸಂರಕ್ಷಣಾ ಕಾರ್ಯಕ್ರಮಗಳನ್ನು 
ಮಾಹಿತಿಗಳ ""ಪ್ರದರ್ಶನ''ಕ್ಕಾಗಿ ವ್ಯವಸ್ಥೆ. 


ಕೆರೆ-ಕಟ್ಟೆಗಳ ಜಲಾನಯನದಲ್ಲಿ "ಪರಿಸರ ಸ್ನೇಹಮಯ 
ಜೀವನಶೈಲಿ 'ಗಾಗಿ ಜನಸಾಮಾನ್ಯರು - ಶಾಲಾಕಾಲೇಜುಗಳ 
ಮೂಲಕ ನೈಪುಣ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು. 


ಕರಕಟ್ಟೆಗಳ ಸಹ್ಯ ಅಭಿವೃದ್ದಿಗೆ - ಜನಸಮುದಾಯ ನೇರ 
ಭಾಗವಹಿಸುವಿಕೆಗೆ ""ನೀತಿ ಸಂಹಿತೆ''. 


ಪ್ರತಿಯೊಂದು ಸ್ಥಳೀಯ ಸಂಸ್ಥೆ /ಗ್ರಾಮಪಂಚಾಯ್ತಿಯಲ್ಲಿ 
ಕೆರಕಟ್ಟೆಗಳ ಬಗ್ಗೆ ""ಸ್ಪಳೀಯ ಕಾರ್ಯಸೂಚಿ'' ಅಧಿಕೃತ 
ಅಂಗೀಕಾರ. 


ಕೆರೆಕಟ್ಟೆಗಳ ಸಂರಕ್ಷಣೆಗೆ- ತುರ್ತು ಮತ್ತು ದೀರ್ಥಕಾಲಿಕ 
ಕಾರ್ಯಸೂಚಿಯನ್ನು ಡಿಸೆಂಬರ್‌ ೨೦೦೨ರಲ್ಲಿ ರಾಷ್ಟ್ರೀಯ 
ಕೆರೆಕಟ್ಟೆಗಳ ಸಂರಕ್ಷಣೆ ವೈಜ್ಞಾನಿಕ ಸಮ್ಮೇಳನದಲ್ಲಿ 
ಸೂಚಿಸಲಾಗಿತ್ತು. ಈಗ "ಕೆರೆ ಅಭಿವೃದ್ದಿ ಪ್ರಾಧಿಕಾರ' 
ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, 
ಜಲಸಂರಕ್ಷಣಾ ಯೋಜನೆ ಅಂಗವಾಗಿ 
ಅನೇಕ ಕಾರ್ಯಕ್ರಮಗಳಲ್ಲಿ ಮೇಲಿನ 
ಕಾರ್ಯಸೂಚಿ ಪ್ರಸ್ತುತ. ಅಂತರಾಷ್ಟ್ರೀಯ ಕೆರೆ 
ಪರಿಸರ ಅಭಿವೃದ್ದಿ ಸಮಿತಿ ಜಾಗತಿಕವಾಗಿ 
ಕೆರೆಕಟ್ಟೆಗಳ... ಪರಿಸ್ಥಿತಿಯನ್ನು 
ಪ್ರಮಾಣೀಕರಿಸುವ ಮಾದರಿ ಜನವಿಜ್ಞಾನ 
ವೇದಿಕೆಯ <www.psf.4t.com> 

ವೆಬ್‌ಸೈಟ್‌ನಲ್ಲಿದೆ. 
೨ 


691 


ನೆಲಕ್ಕೊಂದು ಮಾತಿದ್ದರೆ... 
ಸದಾ ಕಾಡುವ ಆ ನನ್ನ ಕೆರೆ 


ಗೆಳೆಯ ಸೋಮಶೇಖರ 
ರೆಡ್ಡಿಯವರು "ನೆಲದ 
ಮಾತು'ವಿಗೆ ಬರೆದ ಲೇಖನವನ್ನು 
ಓದುತ್ತಿದ್ದೆ" ಅವರು ಕರೆಗಳ 
ನಿರ್ವಹಣೆ ಕುರಿತು 
ಪ್ರಸ್ತಾಪಿಸುವಾಗ ನೀರಗಂಟಿಗಳು 
ಹೇಗೆ ನೀರಿನ ಹಂಚಿಕೆಯನ್ನು 
ನಿರ್ವಹಿಸುತ್ತಿದ್ದರು ಎಂಬುದರ 
ಬಗ್ಗೆ ಮಾರ್ಮಿಕವಾಗಿ 
ವಿವರಿಸಿದ್ದರು. ಈ ಲೇಖನದ ಮೂಲಕ ಯಾರ್ಯಾರೋ ನೆನಪಿಗೆ 
ಬಂದರು. ನಮ್ಮೂರ ಅಮಾನಿಕೆರೆ ನೆನಪಿಗೆ ಬಂತು. ಅದು ಅತ್ಯಂತ 
ದೊಡ್ಡಕೆರೆ. ಸುಮಾರು ಮೂರುವರೆ ಕಿ.ಮೀ. ಉದ್ದನೀರುನಿಲ್ಲುವ 
ಕೆರೆ ಎರಡು ಬೆಳೆ ಆರಾಮವಾಗಿ ತೆಗೆಯುತ್ತಿದ್ದರು. ಆದರೆ ಪ್ರತಿಬಾರಿ 
ಬೇಸಿಗೆಯಲ್ಲಿ ಬೆಳೆಯ ಕೊನೆಯ ಹಂತದಲ್ಲಿ ನೀರಗಂಟಿಯನ್ನು 
ಅಸಹಾಯಕನನ್ನಾಗಿ ಮಾಡಿಬಿಡುವ ನೀರಿನ ಸಮಸ್ಯ. ಜೊತೆಗೆ 
ನೀರಗಂಟಿಯ ಕೈತಪ್ಪಿ ನೀರು ಹರಿಸುವಿಕೆ, ಇದರ ಮೂಲಕ 
ಮಾರಾಮಾರಿ. ಹಾಗೆಯೇ ಕೆರೆಯ ಮೀನನ್ನು ಹಂಚಿಕೊಳ್ಳುವ 
ಸಂದರ್ಭದಲ್ಲೂ ಕೂಡ. ನಾವು ಪುಟ್ಟ ಹುಡುಗರಾಗಿದ್ದರಿಂದ ಈ ಎಲ್ಲ 
ರೀತಿಯ ಜಗಳಗಳು ಒಂದು ರೀತಿಯ ಕುತೂಹಲ ಮತ್ತು 
ಭೀತಿಯನ್ನುಟ್ಟಿಸುತ್ತಿದ್ದವು. 

ಇದರ ನೀರನ್ನು ಏಳು ಊರಿನವರು ಅನುಭವಿಸುತ್ತಿದ್ದರು. 
ನಮ್ಮೂರು ದೊಡ್ಡ ಊರು. ಯಾವಾಗಲೂ ನೀರಿನ ವಿಷಯಕ್ಕೆ ಜಗಳ 
ಪಂಚಾಯಿತಿ. ಕೊನೆಗೆ ಒಲ್ಲದ ಮನಸ್ಸಿನಿಂದ ರಾಜಿ. ಆದರೆ 
ಒಳಗೊಳಗೆ ಮಾನಸಿಕ ಕಾವು ಬಿಸಿಯಾಗುತ್ತಲೇ ಇರುತ್ತಿತ್ತು. ಇದು 
ಹೆಚ್ಚಾಗಿ ಮತ್ತೊಂದು ಪ್ರತಿಷ್ಠಿತ ಊರಿನವರಿಗೂ ನಮ್ಮೂರಿನ 
ನಾಲ್ಕೈದು ಕುಟುಂಬದವರಿಗೂ ಎಲ್ಲಿಲ್ಲದ ಮನಸ್ತಾಪ. ಯಾಕೆಂದರೆ 
ಈ ಕುಟುಂಬಗಳ ಗದ್ದೆಗಳು ಮತ್ತು ವೀಳೆದೆಲೆ ತೋಟಗಳು ಆ 
ಊರಿನವರ ಗದ್ದೆ ಮತ್ತು ತೋಟಗಳ ಪಕ್ಕದಲ್ಲಿಯೇ ಇತ್ತು. ಈ ಕೆರೆ 
ಮುಖ್ಯವಾಗಿ ಸಾಕುತ್ತಿದ್ದುದು ಭತ್ತದ ಗದ್ದೆಗಳನ್ನು ಮತ್ತು ವೀಳೆದೆಲೆ 
ತೋಟಗಳನ್ನು. 

ಆ ವರ್ಷ ತುಂಬು ಬೇಸಿಗೆ. ಕೆರೆಯಲ್ಲಿ ನಾಲ್ಕೈದು ದಿನಗಳಿಗೆ 
ಆಗುವಷ್ಟು ಮಾತ್ರ ನೀರಿತ್ತು. ಕೆರೆಯ ಅಚ್ಚುಕಟ್ಟಿಲ್ಲ. ಭತ್ತದ ಬೆಳೆ 
ನಳನಳಿಸುತ್ತಿತ್ತು. ತೆನೆ ಭತ್ತದ ಗರ್ಭದಿಂದ ಹೊರಗೆ ಬರುವ 
ಸಂದರ್ಭ. ನೆಲಕ್ಕೆ ಸುಮಾರು ಹದಿನೈದು ದಿನ ತೇವಾಂಶವಿದ್ದರೂ 
ಬೆಳ ಕೈಗೆ ಬಂದುಬಿಡುತ್ತದೆ. ಇಂಥ ಸಮಯದಲ್ಲಿ ರಾತ್ರಿಯೆಲ್ಲ 
ನೀರಿಗಾಗಿ ಪರದಾಟ. ಯಾವುದಾದರೂ ರೀತಿಯಲ್ಲಿ ತಮ್ಮ ಗದ್ದೆ 
ತೋಟಗಳಿಗೆ ನೀರು ಹರಿಸಿಕೊಳ್ಳುವ ಕಾತುರ. ಇಂಥ ಸಮಯದಲ್ಲಿ 


58 


ಜಗಳಗಳು ಉತ್ತುಂಗ ಶಿಖರವನ್ನೇರಿ ತೋಳು ಮಡಚುವ, ತೊಡೆ 
ತಟ್ಟುವ ಮಾನಸಿಕ ವೈಖರಿ ವಿವಿಧ ರೂಪಗಳನ್ನು ಪಡೆಯುತ್ತಿತ್ತು. 
ಒಮ್ಮೆ ಎಂಥ ಜಗಳವಾಯಿತೋ ಗೊತ್ತಿಲ್ಲ. ಊರೆಲ್ಲ ವಿಚಿತ್ರ 
ರೀತಿಯಲ್ಲಿ ಸುದ್ದಿ ಹರಡಿತ್ತು. ಇದಾದ ಮೂರು ನಾಲ್ಕು ದಿನಗಳಲ್ಲಿ 
ಆ ಊರಿನವರು ನೂರಾರು ಜನ ಗಂಡಸರು ಮತ್ತು ಹೆಂಗಸರು ನಾನಾ 
ರೀತಿಯ ಆಯುಧ, ದೊಣ್ಣೆ ಮತ್ತು ಪೊರಕೆಗಳ ಸಮೇತ ಬಂದು ಆ 
ಮನೆಗೆ ಮುತ್ತಿಗೆ ಹಾಕಿದರು. ಆ ಮನೆಯಲ್ಲಿ ಹೆಂಗಸರು, ಗಂಡಸರು 
ಕಾರದಪುಡಿ ಮತ್ತು ಆಯುಧಗಳ ಸಮೇತ ಸಜ್ಜಾಗಿದ್ದರು. ಸುಮಾರು 
ಎರಡು ಗಂಟೆ ಗಲಾಟೆ, ಗದ್ದಲದ ಮಧ್ಯೆ ಎಷ್ಟೊಂದು ತಲೆಗಳು 
ಉರುಳುವುದೋ ಎಂದು ಭೀತರಾಗಿದ್ದರು. ಊರಿನ ಜನವೆಲ್ಲ 
ನೆರೆದರು. ಕೊನೆಗೆ ಹೇಗೋ ಸಮಾಧಾನಪಡಿಸಿದರು. ಜನ 
ಚಲ್ಲಾಪಿಲ್ಲಿಯಾದರು. ಇದಾದ ಒಂದು ವಾರವಾದರೂಗುಸುಗುಸು 
ಮಾತುಕತೆಯ ಬಿಸಿ ಕಡಿಮೆಯಾಗಿರಲಿಲ್ಲ. 


ಆ ಊರಿನ ಪಕ್ಕದಲ್ಲಿದ್ದ ನಮ್ಮೂರಿನವರ ವೀಳೆದೆಲೆಯ 
ತೋಟ ತುಂಬ ಚೆನ್ನಾಗಿತ್ತು. ನಮ್ಮ ತೋಟದ ನಂತರ ಅವರದ್ದೇ 
ತುಂಬ ಚೆನ್ನಾಗಿದ್ದುದು. ತೋಟದ ವಿಸ್ತೀರ್ಣತೆಯ ದೃಷ್ಟಿಯಿಂದ 
ನಮ್ಮ ತೋಟಕ್ಕಿಂತ ಜಾಸ್ತಿಯಿತ್ತು. ಇದ್ದಕ್ಕಿದ್ದಂತೆ ಊರೆಲ್ಲ 
ಸುದ್ದಿಯಾಯಿತು. ಆ ಮನೆಯ ವೀಳೆದೆಲೆ ತೋಟದಲ್ಲಿ ಬಳ್ಳಿಗಳನ್ನು 
ಬುಡಕ್ಕೆ ಸರಿಯಾಗಿ ಕತ್ತರಿಸಿ ಹೋಗಿದ್ದಾರೆ ಎಂದು. ಜನ ನೋಡಲು 
ಸಾಲುಸಾಲಾಗಿ ಹೋದರು. ಮತ್ತೇನು ಅನಾಹುತ ಕಾದಿದೆಯೋ 
ಎಂದು ಎಲ್ಲರೂ ಭೀತಗೊಂಡರು. ಪೋಲೀಸಿನವರು ಬಂದರು. 
ಎರಡು ಲಾರಿಗಳ ತುಂಬ ವೀಳೆದೆಲೆ ಬಳ್ಳಿಗಳನ್ನು ತುಂಬಿಕೊಂಡು 
ಪೋಲಿಸ್‌ ಸ್ಟೇಷನ್ನಿಗೆ ಹೋದರು. ಜನ ನೂರಾರು ರೀತಿಯಲ್ಲಿ 
ಆಡಿಕೊಂಡರು. ""ಗೌರಮ್ಮತಾಯಿಯ ಕತ್ತುಕೊಯ್ದವರು 
ಬದುಕುವರಾ?'' ಎಂದು. (ವೀಳದೆಲೆಗೆ ಗೌರಿ ದೇವತೆಯೆಂದು 
ಹೆಸರಿಸಿ ಪೂಜಿಸುತ್ತಿದ್ದರು.) 

ಕೋರ್ಟ್‌, ಕಛೇರಿ ಹತ್ತಿದರು. ಎರಡು ಮೂರು ವರ್ಷ 
ಕೋರ್ಟಿಗೆ ಸುತ್ತಾಡಿದರು. ಸಾಕ್ಷಿಗಳ ಬಲವಿಲ್ಲದೆ ಕೇಸು 
ಬಿದ್ದುಹೋಯಿತು. ನೂರಾರು ರೀತಿಯಲ್ಲಿ ಆ ಊರಿನವರಿಗೆ ಶಾಪ 
ಹಾಕಿದರು. ಸುಮಾರು ನಾಲ್ಕೆದು ವರ್ಷ ಆ ಊರಿನವರು ಈ 
ಊರಿನವರು ತಲ್ಲಣದಿಂದಲೇ ಓಡಾಡಿದರು. ಈ ಮಧ್ಯೆ ಎರಡು 
ಊರುಗಳ ಮಧ್ಯ ಸದಾ ನಡೆಯುತ್ತಿದ್ದ ಕೊಕ್ಕೊ, ಕಬಡ್ಡಿ, 
ಫುಟ್‌ಬಾಲ್‌ ಮತ್ತು ವಾಲಿಬಾಲ್‌ ಆಟಗಳು ನಡೆಯಲಿಲ್ಲ. 

ಈಗ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಕೆರೆ ಎರಡು 
ಮೂರು ಬಾರಿ ಮಾತ್ರ ತುಂಬ ಕೋಡಿ ಹರಿದಿರಬಹುದು. ಕೆರೆ 
ತಟ್ಟೆಯಾಗಿದೆ. ನೂರಾರು ಬೋರ್‌ವೆಲ್‌ಗಳನ್ನು 
ತೋಡಿರುವುದರಿಂದ ಕೆರೆಯಲ್ಲಿ ನೀರು ಇರುವುದೇ ಇಲ್ಲ. ಕೆರೆಯಲ್ಲಿ 


ನೆಲದ ಮಾತು 


ಪ್ರತಿವರ್ಷ ತುಂಬುವ ಗೋಡುಮಣ್ಣನ್ನು ಎತ್ತಿಲ್ಲ. ಕೆರೆಗೆ ನೀರು 
ಬರುವ ಹಾದಿಗಳೆಲ್ಲ ಮುಚ್ಚಿ ಹೋಗಿದೆ. ಕೆರೆ ಅನಾಥವಾಗಿ 
ಯಾವಾಗಲೂ ಮಲಗಿರುತ್ತದೆ. ಯಾವುದೇ ರೀತಿಯ ಅಬ್ಬರವಿಲ್ಲ. 
ವೀಳೆದೆಲೆ ತೋಟಗಳು ಪೂರ್ತಿ ನಾಶವಾಗಿವೆ. ಒಂದು ತೋಟವೂ 
ಇಲ್ಲ. ನೆನಪು ಮಾಡಿಕೊಂಡರೆ ಎದೆ ಧಸಕ್ಕೆನ್ನುತ್ತದೆ. ಈಗ 
ಜಗಳವಿಲ್ಲ, ಮನಸ್ತಾಪವಿಲ್ಲ. ಆದರೆ ಜನ ಆರ್ಥಿಕ ತೊಂದರೆಗಳಿಂದ 


ತತ್ತರಿಸಿಹೊಗಿದ್ದಾರೆ. ಇದರ ಜೊತೆಗೆ ಆಊರು ಮತ್ತು ಈ ಊರಿನ 
ನಡುವೆ ಸಾಕಷ್ಟು ಮದುವೆಯ ಸಂಬಂಧಗಳು ಆಗಿ ಹೋಗಿವೆ. ಆ 
ಮಾರಾಮಾರಿಯ ನೆನಪು ಕೂಡ ಮಾಸಿಹೋಗಿದೆ. ಅಂದಿನ ದಿನಗಳ 
ನೀರಿನ ಯುದ್ಧಕ್ಕೆ ಕಾರಣರಾದ ಬಹುಪಾಲು ಮಂಡಿ 
ಸ್ವರ್ಗಸ್ಥರಾಗಿದ್ದಾರೆ. 


೩೦-೦೪-೦೩ - ಶೂದ್ರ ಶ್ರೀನಿವಾಸ್‌ 


ಪ್ರಿಯ ಶ್ರೀನಿವಾಸ್‌, 

"ನೆಲದ ಮಾತು' ಕಳಿಸಿದ್ದಕ್ಕೆ ವಂದನೆಗಳು. ಪತ್ರಿಕೆಯ 
ವಿಷಯಗಳು ತುಂಬ ಪ್ರಭಾವಿತವಾಗಿವೆ. ಮತ್ತು ಪತ್ರಿಕೆಯ ಸ್ವರೂಪ 
ತುಂಬ ಆಕರ್ಷಕವಾಗಿದೆ. ನನ್ನ ಹೃದಯಪೂರ್ವಕ 
ಶುಭಾಶಯಗಳು. ನನಗೆ ನಂಬಿಕೆ ಇದೆ, ಪರಿಸರ ಸಂರಕ್ಷಣೆಯ 
ನಿಟ್ಟಿನಲ್ಲಿ ಅದ್ಭುತವಾದ ಕೊಡುಗೆಯನ್ನು ನೀಡಬಲ್ಲುದೆಂದು. 
ಪತ್ರಿಕೆಯನ್ನು ಪ್ರೋತ್ಸಾಹಿಸಿದವರ ಹೆಸರಿನಲ್ಲಿ ನನ್ನ ಹೆಸರನ್ನು 
ಪ್ರಸ್ತಾಪಿಸಿದ್ದೀರಿ. ನಾನು ಮಾಡಿರುವುದು ತುಂಬ ಸಣ್ಣದಾದರೂ. 

ಇಂದು ನಾನು ನಿಮಗೆ ಪ್ರತ್ಯೇಕವಾಗಿ "ಫೌಂಡೇಷನ್‌ ಆಫ್‌ 
ಎಕಾಲಾಜಿಕಲ್‌ ರಿಪೋರ್ಟ್‌'ನ ವಾರ್ಷಿಕ ವರದಿಯನ್ನು 
ಕಳಿಸಿದ್ದೇವೆ. ನನಗೆ ಗೊತ್ತಿಲ್ಲ, ನೀವು ಅವರ ವಿಳಾಸದಾರರಲ್ಲಿ 
ಇದ್ದೀರೋ ಇಲ್ಲವೋ ಎಂಬುದು. ನೀವು ಅದರ ಉಪಯೋಗದ 
ಬಗ್ಗೆ ತುಂಬ ಇಷ್ಟಪಡುವಿರಿ. 

ನಿಮ್ಮ ಹೆಚ್‌. ವೈ. ಶಾರದಾಪ್ರಸಾದ್‌, ನವದೆಹಲಿ 

(ಹೆಚ್‌.ವೈ. ಶಾರದಾಪ್ರಸಾದ್‌ರವರು ಸೂಕ್ಷ್ಮ ಮನಸ್ಸಿನ 
ಲೇಖಕರು ಮತ್ತು ಪತ್ರಕರ್ತರು. ತುಂಬ ವರ್ಷ ಮಾಜಿ 
ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮತ್ತು ರಾಜೀವ್‌ 
ಗಾಂಧಿಯವರಿಗೆ ಪತ್ರಿಕಾ ಕಾರ್ಯದರ್ಶಿಯಾಗಿದ್ದವರು. 


-ಸಂ:) 


ಮಾನ್ಯರೆ, 

ನಿಮ್ಮ "ನೆಲದ ಮಾತು'ವಿನ ಬಿಡುಗಡೆಗೆ ಬಂದಿದ್ದೆ. 
ಪತ್ರಿಕೆಯನ್ನು ಕೊಂಡು ಹೋದೇ. ಅಂದು ರಾಮಚಂದ್ರ ಗುಹಾರವರ 
ಮಾತು ನನಗೆ ತುಂಬ ಇಷ್ಟವಾಯಿತು. ಅವರ ಬರವಣಿಗೆಯನ್ನು 
ಓದಿ ಮೆಚ್ಚಿಕೊಂಡವನು, ಅಂದು ಅವರ ಮಾತು ನನ್ನ ಮೇಲೆ 
ಸಾಕಷ್ಟು ಪ್ರಭಾವ ಬೀರಿತು. "ನೆಲದ ಮಾತು' ಮೊದಲ ಸಂಚಿಕೆ 
ವಿಷಯ ಮತ್ತು ಆಕಾರದಲ್ಲಿ ನನ್ನ ಮನಸ್ಸನ್ನುಸೆಳೆಯಿತು. ಅನಿಲ್‌ 
ಅಗರ್‌ ವಾಲ್‌ ಬಗ್ಗೆ ನಾಗೇಶ್‌ ಹೆಗಡೆಯವರ ಲೇಖನವಂತೂ 


ನೆಲದ ಮಾತು 


ತುಂಬ ಭಾವನಾತ್ಮಕವಾಗಿದೆ. ಅಂದು ನಿಮ್ಮ ಪ್ರಸ್ತಾವಿಕೆ ಮಾತಿನಲ್ಲಿ 
"ನೆಲದ ಮಾತು'ವಿನ ಯೋಜನೆಗಳನ್ನು ಕುರಿತು ಪ್ರಸ್ತಾಪಿಸಿದಿರಿ. 
ದಯವಿಟ್ಟು ನನ್ನನ್ನು ತೊಡಗಿಸಿಕೊಳ್ಳಿ. ನಮಗೆ ಇಂಥ ಗಂಭೀರ 
ಪತ್ರಿಕೆಯೊಂದು ಬೇಕಾಗಿತ್ತು. ಹೊಸ ವರ್ಷದ ಶುಭಾಷಯಗಳು 
ನಿಮಗೆ ಮತ್ತು "ನೆಲದ ಮಾತು_'ವಿಗೆ. 


ಬೆಂಗಳೂರು 
೧೫-೧-೨೦೦೩ 


ನಿಮ್ಮ ಸುಧಾಕರ್‌. 


ಮಾನ್ಯ ಶ್ರೀನಿವಾಸ್‌ರಿಗೆ ನಮಸ್ಕಾರಗಳು, 


ನೆಲದ ಮಾತು (೧) ತಲುಪಿದೆ. ಸರ್ವಾಂಗ ಸುದರವಾಗಿದೆ. 
ಇದೇ ಗುಣಮಟ್ಟವನ್ನು ಕಾಯ್ದುಕೊಂಡು ಮುಂದುವರಿಯುತ್ತೀರಿ 
ಎಂಬದರ ಬಗ್ಗೆ ನನಗೆ ಅನುಮಾನವಿಲ್ಲ. ನೀವು ಮೂಲತಃ 
ಕವಿಯಾಗಿರುವುದರಿಂದ ಪರಿಸರ ಕಾವ್ಯಕ್ಕೆ ಒಂದೆರಡು ಪುಟಗಳನ್ನು 
ನೀಡಿ. ಈ ಕ್ಷಣದಲ್ಲಿ ಹಿಂದೆ ನಾನೇ ಅನುವಾದಿಸಿರುವ ಆಕ್ಟೇವಿಯೊ 
ಪಾಜ್‌ನ ಪದ್ಯಮೊಂದು ನೆನಪಾಗುತ್ತಿದೆ. "ವೃಕ್ಷಗಳು 
ನಡೆದಾಡುವಂತಾದರೆ ತಮ್ಮ ದೀರ್ಫ್ಥಬಾಹುಗಳಿಂದ ನಮ್ಮ ಶಿಕ್ಷಿಸದೆ 
ಬಿಡುತ್ತವೆಯೆ?' ಎಂಬ ಅರ್ಥ ಬರುವ ಮಾತುಗಳನ್ನೊಳಗೊಂಡ 
Surrealistic ಪದ್ಯವದು. ೧೭ನೇ ಶತಮಾನದ Metaphysi- 
cal poet Henry Vaughn "Garden" ಅಂತ ಒಂದು physi- 
08! ಮತ್ತು philosophical ಅರ್ಥದ ಪದ್ಯ ಬರೆದಿದ್ದಾನೆ. 
ಕನ್ನಡದಲ್ಲೂ ವಿಪುಲವಾಗಿ ಈ ಸಂಬಂಧದ ಕಾವ್ಯ ಸಿಕ್ಕುತ್ತದೆ. ಈ 
ಕಡೆ ನಿಮ್ಮ ನಿಗಾ ಇರಲಿ. 
ನಿಮ್ಮ ಶ್ರಮಕ್ಕೆ ಒತ್ತಾಸೆಯಾಗಿ ದುಡಿಯುತ್ತಿರುವ 


pf ಮ್ಮ 
ಮನೆಯವರಿಗೆಲ್ಲ ನನ್ನ ನೆನಕೆಗಳು. ನಿಮ್ಮ ಆರೋಗ್ಯ ಚೆನ್ನಾಗಿರಿ. 
ವಂದನೆಗಳು 
ಮೈಸೂರು ಪ್ರೊ.ಸಿ. ನಾಗಣ್ಣ 
೨೪-೧-೦೩ 
ರಾ ರ ಕ ಅಜ ಟಾ) 


59 


ಆತ್ಮೀಯ ಶೂದ್ರಜೀ, 

ಆಮಂತ್ರಣ ಇಂದು ತಲ್ಪಿತು. ನಿನ್ನೆಯ ಸಮಾರಂಭ ಅಪೇಕ್ಷಿತ 
ರೀತಿಯಲ್ಲಿ ಚಂದಗಂಡಿದೆಯೆಂದು ನಂಬುತ್ತೇನೆ. | 

"ನೆಲದ ಮಾತು' ಸಾಮಯಿಕ ಕಾಳಜಿಯ ನಿಯತಕಾಲಿಕ. ಜೀವ 
ಜಗತ್ತುಗಳ ಲೇಸನ್ನು ಸಾಧಿಸುವ ಅದಕ್ಕೆ ಲೇಸ ಕೋರುವೆ. ಚಂದಾ 
ಎಷ್ಟು? ತಿಳಿಸಿ; ಹಣ ಕಳಿಸುತ್ತೇನೆ. 

ಕಣ್ಣಲ್ಲಿ ಪೊರೆ ತೊಡಗಿರುವುದರಿಂದ ಓದಿಗೆ ಕಿರಿಕಿರಿ ಇಲ್ಲದಿಲ್ಲ; 
ಹದುಳವಲ್ಲವೆ? ತಮ್ಮ ಪ್ರೀತಿಗೆ ಶರಣು. 

ಮುದೇನೂರ ಸಂಗಣ್ಣ 

ಚಿಗಟೇರಿ 
೯-೧೨-೦೩ 


ಶೂದ್ರ ಶ್ರೀನಿವಾಸ್‌ ಅವರಿಗೆ, 
ಆಶಿಷಃ 
ಸುಮಾರು ೨-೩ ವರ್ಷಗಳಿಂದ ನಿಮ್ಮ ಸಂಪರ್ಕ ಇರಲಿಲ್ಲ. 
ಶೂದ್ರ ಪತ್ರಿಕೆಯೂ ಇಲ್ಲ. ಮೊದಲಿನ ವಿಳಾಸಕ್ಕೆ ಪತ್ರ ಬರೆದಿದ್ದರೂ 
ಅದಕ್ಕೆ ಪ್ರತಿಕ್ರಿಯೆ ಬರಲಿಲ್ಲ. 
ಮೊನ್ನೆ ರಾಜು ಅಡಕಳ್ಳಿ ಅವರ ಮೂಲಕ ನಿಮ್ಮ ವಿಷಯ 
ತಿಳಿದು ಖುಷಿಯಾಯಿತು. ಸಾಮಾನ್ಯವಾಗಿ ಭಾನುವಾರ ಯಾವ 
ಕಾರ್ಯಕ್ರಮಗಳಿಗೂ ನಾವು ಹೋಗುತ್ತಿಲ್ಲ. ಆದರೂ "ನೆಲದ 
ಮಾತು' ಪತ್ರಿಕೆ ಬಿಡುಗಡೆ ಕಾರ್ಯಕ್ಕೆ ಆಸಕ್ತಿಯಿಂದಲೇ ಬಂದೆವು. 
ಕಾರ್ಯಕ್ರಮ ಚೆನ್ನಾಗಿತ್ತು. ಪತ್ರಿಕೆ ನಿಯತಕಾಲಿಕವಾಗಿ, 
,. ಮೌಲ್ಯಯುಕ್ತವಾಗಿ ಬರಲಿ, ಪರಿಸರ ಚಳುವಳಿಗೆ ಪೂರಕವಾಗಿರಲಿ 
ಎಂದು ಆಶಿಸುತ್ತೇವೆ. 
ಇತ್ಯಾಶಿಷಃ 
ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು 
ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ 
ಮೊಕ್ಕಾಂ ಸಾಣೇಹಳ್ಳಿ 
ದಿನಾಂಕ : ೧೧-೧೨-೨೦೦೩ 


ಮಾನ್ಯರೆ, 

ವಿಜ್ಞಾನದ ಈ ವೇಗದ ಯುಗದಲ್ಲಿ ಯಾರಿಗೂ ಈ ಪರಿಸರದ 
ಬಗ್ಗೆ ಕಾಳಜಿ ಇಲ್ಲದೇ ಎಲ್ಲವನ್ನೂ ನಾವು ಕಳೆದುಕೊಳ್ಳುವತ್ತ 
ಮುನ್ನುಗುತ್ತಿದ್ದೇವೆ. 


Ned ಇ. 


ಶೂದ್ರ ಶ್ರೀನಿವಾಸ್‌ರ ""ಸಮಕಾಲೀನ ಪರಿಸರದ ವಿವಿಧ 
ಚಿಂತನೆಗಳಿಗೆ ನೆಲದ ಮಾತು'' ಎಂಬ ಶೀರ್ಷಿಕೆಯೇ 
ಅರ್ಥಪೂರ್ಣವಾಗಿದೆ. ಇನ್ನು ಅದರಲ್ಲಿ ಪ್ರಕಟವಾಗಿರುವ 
ಒಂದೊಂದು ಲೇಖನವು ಅನುಭವಪೂರ್ಣವಾಗಿದೆ. 

"ನಮ್ಮ ವೃಕ್ಷಗಳು'' ಎಂಬ ಯಲ್ಲಪ್ಪ ರೆಡ್ಡೆಯವರ ಅನುಭವದ 
ಮಾತಾಗಲಿ, "ಸೀಸದ ಸ್ಥಾನದ... ಡಾ|| ತುಪ್ಪಿಲ್‌ ವೆಂಕಟೇಶ್‌ 
ರವರಮಾತಾಗಲಿ, ಪ್ರಕೃತಿಯಲ್ಲಿ ಸಿಗುತ್ತಿರುವ ನೀರು,ಗಾಳಿ, ನೆಲದ 
ಬಗ್ಗೆಯ ಮಾತುಗಳಾಗಲಿ "ನೆಲದ ಮಾತು' ವಿನ ಮೂಲಕ ನಾಡಿನ 
ವಿವಿಧ ಮೂಲೆಗಳಿಗೆ ತಲುಪುವಂತಾಗಲಿ. 


ಪ್ರಕೃತಿಯ ಮೇಲೆ ಮಾನವ ನಡೆಸುತ್ತಿರುವ 
ಅತ್ಯಾಚಾರಗಳನ್ನೆಲ್ಲಾ ಖಂಡಿಸುತ್ತಾ, ಹೋರಾಡುತ್ತಾ ಇದ್ದಂತಹ 
“ಅನಿಲ್‌ ಅಗರ್‌ ವಾಲ್‌''ರಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಹೆಚ್ಚು 
ಬರಲು. 

ಧರ್ಮ, ದೇವರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾ 
ಸೋಮಾರಿಗಳಾಗಿ ಬೇರೊಬ್ಬರ ತಪ್ಪುಗಳನ್ನು ಹುಡುಕುತ್ತಾ 
ಕುಳಿತುಕೊಳ್ಳುವುದಕ್ಕಿಂತ""ಪರಿಸರದ'' ಬಗ್ಗೆ ಚಿಂತಿಸುತ್ತಾ ಎಲ್ಲರೂ 
ಒಟ್ಟಾಗಿ ಈ ""ನೆಲದ ಮಾತುಗಳಿಗೆ'' ಕಿವಿ ಕೊಡೋಣ. ಪತ್ರಿಕೆಯ 
ಮುಖಪುಟ ಮತ್ತು ಹಿಂಬದಿಯ ಪುಟ ತುಂಬ ಮಾರ್ಮಿಕವಾಗಿದೆ. 

ನೆಲದ ಮಾತುಗಳನ್ನು ಆಲಿಸುವ, 

ಪರಿಮಳ ಎಸ್‌. 

ಬೆಂಗಳೂರು 


ಪರಿಸರಕ್ಕೆ ಸಂಬಂಧಿಸಿದ ಪ್ರತಿಕ್ರಿಯೆಗಳಿಗೆ ಸ್ವಾಗತವಿದೆ. 
ಹಾಗೆಯೇ"ನೆಲದ ಮಾತು'ವಿನ ಬಗ್ಗೆ ಮುಕ್ತ ಮನಸ್ಸಿನ ವಿಮರ್ಶೆಗೆ. 
ಪ್ರತಿಕ್ರಿಯೆ ಸಾಧ್ಯವಾದ ಮಟ್ಟಿಗೆ ಚಿಕ್ಕದಾಗಿರಲಿ. 


-ಸಂ. 


ಕರ್ನಾಟಕದ ಉದ್ದಗಲಕ್ಕೂನಿಮ್ಮ ನಿಮ್ಮ ಮನೆಯಂಗಳದ ಸುತ್ತ ಪರಿಸರಕ್ಕೆ ಸಂಬಂಧಿಸಿದಂತೆ ಏನೇನೊ ನಡೆಯುತ್ತಿರುತ್ತದೆ. 
ದಯವಿಟ್ಟು ಅದನ್ನು ಆತ್ಮೀಯವಾಗಿ ವರದಿ ಮಾಡುವಿರಾ? ಹಾಗೆಯೇ ಪರಿಸರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ 
ಉತ್ತಮ ಲೇಖನ ಅಥವ ಕೃತಿ ಕಂಡುಬಂದರೆ ದಯವಿಟ್ಟು ಕಳುಹಿಸಿಕೊಡಲು ವ್ಯವಸ್ಥೆ ಮಾಡುವಿರಾ? 


00 


-ಸಂ. 


ನಲದ ಮಾತು 


ಒಮ್ಮೆ ಭೇಟಿ ಕೊಡಿ 


ನಾನು ಮಾದುಧಿ 
ಸಾಂಪ್ರದಾಯಿಕ ರುಚಿಗೆ 
ಮಾನಸಿಕ ನೆಮ್ಮದಿಗೆ 


A True traditional Indian Restaurant for the 


` yearning cosmopolitans... 


Return to Native 
Return to the original! 


Added Services : 

* Take away counter 
* Outdoor catering 

* Home delivery 


ಒಂದಷ್ಟು ನೆಮ್ಮದಿಯ ರುಚಿಯ ಕ್ಷಣಗಳಿಗಾಗಿ 
ANDHRA STYLE 
FAMILY RESTAURANT - BAR ATTACHED 
(Centralised A/C) 
124 'D’' Surya Chambers, Murugeshapalya 
Opp. ISRO, Airport Road, Bangalore - 17. 
For Reservation / Home delivery / Catering : 
Ph : 5223939 / 5224949 Mobile : 98440 93618 


CMM/BNG/DECL/NPP/233/3/2002 


ನಾನು ಈ ನೆಲದ ಮಾತಿನವಳು 
ನೂರಾರು ವರ್ಷಗಳಿಂದ ಹೀಗೆಯೇ ನೀರಿಗಾಗಿ ಅಲೆದಾಡುತ್ತ ನಡೆದಿದ್ದೇನೆ. 


2 


ಭಾರತದ ಲಕ್ಷಾಂತರ ಹೆಣ್ಣುಮಕ್ಕಳು ಪ್ರತಿದಿನ ನೀರಿಗೆ ಪರದಾಡುವುದನ್ನು ಕಂಡರೆ ಎಂತಹವರಿಗೂ ಗಾಬರಿ ಆಗದಿರದು. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂದೂ ಕೂಡ ತಮ್ಮ ದಿನನಿತ್ಯದ ಬದುಕಿನ ೭ ಘಂಟೆಗಳಿಗೂ ಮೇಲ್ಪಟ್ಟು ಈ ನೀರು ಮತ್ತು 
ಸೌದೆಗಾಗಿಯೇ ಪರದಾಡುತ್ತಿರುತ್ತಾರೆ. ಈ ಚಿತ್ರ ಛತ್ತೀಸ್‌ಗಡ್‌ನ ಮಹಿಳೆಯೊಬ್ಬಳು ತನ್ನ ನೋವೆಲ್ಲ ಮರೆತು ನಗುಮುಖ 
ನೀರಿಗಾಗಿ ಹೊರಟಿದ್ದಾಳೆ. ಇಂತಹ ಚಿತ್ರಣಗಳನ್ನೊಳಗೊಂಡ ಛಾಯಾಚಿತ್ರಗಳ ಪ್ರದರ್ಶನ ಇತೀಚೆಗೆ ಬೆಂಗಳೂರಿನಲ್ಲಿ 
ಏರ್ಪಡಿಸಲಾಗಿತ್ತು. ಈ ಛಾಯಾಚಿತ್ರಗಳ ಕಲಾವಿದ ಪ್ರಸಿದ್ದ ಪತ್ರಕರ್ತ ಮತ್ತು ಛಾಯಾಚಿತ್ರಕಾರ ಪಿ. ಸಾಯಿನಾಥ್‌ ಇವರಷ್ಟು. 
ಪಿ. ಸಾಯಿನಾಥ್‌ರವರು “ದಿ ಹಂದೂ' ಪತ್ರಿಕೆಯಿಂದ ಈಗಾಗಲೇ ತಮ್ಮ ಲೇಖನಗಳು ಮತ್ತು ಚಿತ್ರಗಳ ಮೂಲಕ ಲಕ್ಷಾಂತರ 
ಮಂದಿಯ ಮನಸ್ಸನ್ನು ತಲುಪಿದ್ದಾರೆ. ೫ ಖು 


ಒ- ಸರಿ. 


Nelada Mathu Published by S. Preethi 


Edited by : Shudra Srinivas, ‘Kavi Mane’, Annaiah Redd | 
NE ಶ್ರ y Layout, J.P. Nagar 6th Phase, B'lore - 
Printed at Geekay Printing Press, # 46, 1st'A' Main, Nanjappa Block, onal Bangalore - 560 Neer 2೦86872 ಗ 


